SRI NAVA BHARATH ASRAM TRUST, BANGALORE 


SPIRITUAL AND MORAL INSTRUCTION PROGRAMME 


ಕನ್ನಡ ಪುಸ್ತಕ--ವಾಲೆ ಒಂದು 


ಭಗವದೀತೆಯಲಿರುವ 
(\ ಇಂ 
ಭಕ್ತೆಯೋಗ 


(ಏಳನೆಯ ಅಧ್ಯಾಯದಿಂದ ಹನ್ನೆರಡನೆಯ ಅಧ್ಯಾಯ ಪೂರ್ತಿ ಸರಳ ತಾತ್ಪರ್ಯ) 
ಮತ್ತು 


ಕ್ಷೇತ್ರ ಕ್ಷೇತ್ರಜ್ಞ ವಿಚಾರ 
(ಹದಿಮೂರನೆಯ ಅಧ್ಯಾಯ- ಶ್ಲೋಕ, ಅರ್ಥ, ತಾತ್ಪರ್ಯ ಮತ್ತು ವಿಶೇಷಾರ್ಥಗಳು) 


ಲೇಖಕರು; ಶ್ರೀ ಎಂ. ಎ. ನಾರಾಯಣ ಐಯ್ಯಂಗಾರ್‌, ಎಂ.ಎ, ಬಿ.ಲ್‌., 
ನಿವೃತ್ತ ಡೆಪ್ಯುಟಿ ಡೈರಕ್ಟರ್‌ ವಿದ್ಯಾ ಇಲಾಖೆ, ಬೆಂಗಳೂರು, 
ಪ್ರಕಾಶಕರು: ಮೈಸೂರು ವೈಶ್ಯ ಪತ್ರಿಕೆಯಲ್ಲಿ 1958 ನೇ ಇಸನಿಯಿಂದ 1962 ರ ವರಿಗೆ ಪ್ರಕಟಸಲ್ಪಟ್ಟಿದೆ. 


Foreword by Sri A. ೮. Ramachandra Rao, sa. ೬೬.೫, 


(Former Minster for Law, Labour and Education) 


Compiled ia October 1967. 


ಜಿಲೆ: ರೂ, 2.00 


96, Appajappa Agrahar, 
Chamarajpet, Bangalore. 
Dated 4—6— 1964. 


FOREWORD 


By A. G. Ramachandra Rao, p.A., LL.B. 


(Former Minister for Law, Labour and Education) 


Thro’ the centuries the Bhagavad Githa has been a unique classic in 
spiritual literature. It has moulded the lives of many eminent personalities in 
the world like Mahatma Gandhi—the father of the nation in India. To him 
its study was a daily ritual. 


Prof. Narayanaiengar (Retircd Deputy Director of Public Instruction) 
has done distinct service to the student world in bringing out this small booklet 
in Kannada " ಭಗನದ್ಗೀತೆಯಲ್ಲಿರುವ ಭಕ್ತಿಯೋಗ the message of love in the Bhagavad 
Githa. This is the principal theme detailed in central six chapters of this 
great work. 


The narration is in simple prose and the subject matter is easily under- 
standable even by the students of High Schools. Te the teacher the topics 
detailed in the contents of the booklet serve asa basis for lecture in the class 
room. It offers a profitable reading to the general public ignorant of Sanskrit: 


The learned professor has lucidly explained the technical terms avoiding 
dogmatism and sectarianism: The outlook is cosmopolitan throughout. 


The booklet deserves a place in the class room of a secular state. 


A.G RAMACHANDRA RAO. 


I wrote this booklet on Bhakti Yoga for the Spiritual and Moral] Instruc- 
tion of High School and College students and the booklet on Kshetra- Kshe- 
tragna Vichara for that of the College students only. I express my respects to 
Sri A. ೮. Ramachandra Rao; ೫.೩.. LL.B.; Former Minister of Mysore State for 
having kindly written the Foreword for this book. My thanks are due to Sr; 
P. Gopalakrishna Setiy, B:sc., BL; Ex MLC. and Advocate for having 
published these articles in the ‘“Vaisya Patrike’’, Mysore. 3 offer my sincere 
thanks to my sister Sow. M.N. Yeggammal, Madras, and my daughter Sow. 
M. A. Vedavalli B.A:, Bangalore for their valuable help rendered to mein writ- 
ing the booklet on Bhakti Yoga. 

M.A. NARAYANA IYENGAR, 


Retired Deputy Director of Public Instruction, 
Bangalore, 


Printed by P.N. Vaidyanathan, Yuganthara Press, B’lore-18. 


ನಸ ಯೆ-ಸೂಚಿಕೆ 
ಭನವದ್ಗೀತೆಯಲ್ಲಿರುವ ಭಕ್ತಿಯೋಗ 


(7 ನೇ ಅಧ್ಯಾಯದಿಂದ 12 ನೇ ಅಧ್ಯಯ ಪೂರ್ತಿ - 6 ಅಧ್ಯಾಯಗಳೆ ಸರಳ ತಾತ್ರರ್ಯ 





ಏಳನೆಯ ಅಧ್ಯಾಯ ಭಗವಂತನಿಗೂ ಜಗತ್ತಿಗೂ ಇರುವ ಸರಿಬಂಧವೇನು? ಅವನ 
ಉಪಾಸನೆಯನ್ನು ಯಾರು, ಏಕೆ ಮತ್ತು ಹೇಗೆ ಮಾಡಬೇಕು? 


1) ಭಗನಂತನಿಗೂ ಜಗತ್ತಿಗೂ ಇರುವ ಸಂಬಂಧವೇನು? ಜಾವ ಪುಚಿಗಳು 

(ಶ್ಲೋಕಗಳು- ೪ ರಿಂದ ೧೨ ಮತ್ತು [ಲಿ 
೨೪, ೨೫, ೨೬, ೧೭,) 

2) ಲೋಕದಲ್ಲಿ ಬಹುಮಂದಿ ಭಗವಂತನನ್ನು ಪೊಜಿಸೌವುದಿಲ್ಲ ತ ೧9 
(ಶ್ಲೋ ೩,೧೩, ೧೪, ೧೫, ೨೫, ೨೭, ) 

3) ಅನೇಕರು ಭಗನಂತನನ್ನು ಪೂಜಿಸದಿದ್ದರೂ ಅನ್ಯದೇವತೆಗಳನ್ನು ಪೂಜಿಸುತ್ತಾರೆ ೨. 3 
(ಶ್ಲೋ ೨೦ ರಿಂದ ೨೩) 

4) ಕೆಲವರು ಅರ್ಥಕಾಮ ಪುರುಷಾರ್ಥಗಳನ್ನು ಪಡೆಯಲು ಅನ್ಯದೇವತೆಗಳನ್ನು ಬಿಟ್ಟು 4 
ಭಗಪಂತನನ್ನೇ ಪೂಜಿಸುತ್ತಾರೆ. (ಶ್ಲೋ॥ ೧೬) 

5) ಜ್ಞಾನಿಯು ಯಾರು ? ಅವನೇ ಭಗವದ್ಭಕ್ತರಲ್ಲೆ ಲ್ಲಾ ಶ್ರೇಷ್ಠನು 4 
(ಹ್ಲೌಲ ೧೬,೧೭, ೧೮, ೨೮) 

6) ಜ್ಞಾ ನಿಯು ಭಗವಂತನನ್ನು ಪೂಜಿಸುವ ರೀತಿ — 5 
(ಶ್ಲೋ ೨೯ ೩೦,೧, ೧೯) 

7) ಭಗವದ್ಭ ಕ್ಷನಾದ ಜ್ಞಾನಿಯು ಪಡೆಯುವ ಮಹಾಫಲನು ಸಾ 5 


(ಶ್ಲೋ ೧,೧೪, ೨) 


ಎಂಜಿನೆಯ ಅಧ್ಯಾಯ-- ಭಕ್ಕನು ಮರಣಕಾಲದಲ್ಲಿ ಭಗವಂತನನ್ನು ಹೇಗೆ ಧ್ಯಾನ 
ಮಾಡಬೇಕು? ಕಾಲವಾದ ವೇಲೆ ಅವನ-ಗತಿಯೆಫು) 


8) ಭಕ್ತರು ಮರೆಣಕಾಲದೆಲ್ಲ ಭೆಗವಂತನೆನ್ನು ಹೇಗೆ ಭ್ಯಾನಿಮಾಡಜೇಕು? ಇಡಾ ಸ್ಸ 
ಕಾಲವಾದ ಮೇಲೆ ಅವರ ಗತಿಯೇನು? (ಶ್ಲೋ ೧,೨) 
9) ತ್ರಿವಿಧ ಭಕ್ತರು ಕಠಿಯಬೇಕಾದೆ ಮೇಲಿನ ತತ್ವ ವಿಷಯಗಳ ಜ್ಞಾನ ಮ 6-7 
ಶ್ಲೋ ೩-೪) 
10) ಮರಣಕಾಲದ ಸ್ಮರಣೆಯೇ ಮೆಂಧಿನೆ ಜನ್ಮದ ಸ್ಪ ಭಾವಕ್ಕೆ "ಕಾರಣವು ಮಿ 7೨8 
(ಶ್ಲೋ ॥ ೫, ೬, ೬) 
11) ಭಕ್ತರಲ್ಲಿ ಐಶ್ವರ್ಯಾರ್ಥಿಯು ಧ್ಯಾನಿಸುವ ಕ್ರಮ ಮತ್ತು ಕಾಲನಾಥ ಮೇಲೆ ಅವನಗತಿ - 9—10 
(ಶ್ಲೋ॥ ೮,೯, ೧೦, ೧೬, ೧೬, ೧೮, ೧೯) 
12) ಭಕ್ತರಲ್ಲಿ ಜಿಜ್ಞಾ ಸುವು ಧ್ಯಾನಿಸುವ ಕ್ರಮಮತ್ತು ಕಾಲವಾದ ಮೇಲೆ. ಅವನಗತಿ -- 10 ರಿಂದ 12 


(ಶ್ಲೋ ॥ ೧೧, ೧೨, ೧೩, ೨೦, ೨೧) 


13) ಭಕ್ತರಪ್ಷ ಜ್ಞಾನಿಯು ಧ್ಯಾನಿಸುವ ಕ್ರಮ ಮತ್ತು ಕಾಲವಾದ ಮೇಲೆ ಅವನಗ 12 
(ಶ್ಲೋ! ೧೪, ೧೫, ೧೬, ೨೨) 


14) ಕಾಲವಾದ ಮೇಲೆ ಶುಕ್ಲಗತಿ, ಕೃಷ್ಣಗತಿ ಎಂದು ಎರಡು ಮಾರ್ಗಗಳಿವೆ. — 13—14 
(ಶ್ಲೋ! ೨೩, ೨೪ ೨೫, ೨೬) 
15) ಯೋಗಿಯು ಕ್ರಮೇಣ ಮೇಲಾದ ಆಧ್ಯಸ್ಥಾನವನ್ನು ಹೊಂದುತ್ತಾನೆ — 14 


(ಶ್ಲೋ! ೨೭, ೨೮) 


ಒಂಬತ್ತನೆಯ ಅಧ್ಯಾಯ ವಿಜ್ಞಾನ ಸಹಿತ ಜ್ಞಾನವನ್ನು ಪಡೆದು ಅಶುಭದಿಂದ 
ಮುಕ್ತರಾಗಿರಿ. 


16) ವಿಜ್ಞಾ ನಸಹಿತ ಜ್ಞಾ ನದ ಮಹಾತ್ಮೆ (ಶ್ಲೋ! ೧,೨,೩) — 14ರಿಂದ]7 

17) ಜಗತ್ತಿನ ಸೃಸ್ಟಿಸ್ಥಿತಿಲಯಗಳಲ್ಲಿ ಭಗವಂತನ ಪಾತ್ರವೇನು? 17 ರಿಂದ 19 
(ಶ್ಲೋ ॥ ೪ರಿಂದ೧ಂ) 

18) ಕೆಲವು ಮಹಾತ್ಮರು ಭಗವಂತನ ಅವತಾರಗಳಲ್ಲಿ ಭಕ್ಷಿಮಾಡುತ್ತಾರೆ. -— 19—20 


(ಶೋ ॥ ೧೧ರಿಂದ ೧೪) 

19) ಇನ್ನೂ ಕೆಲವು ಮಹಾತ್ಮರು ಭಗವಂತನನ್ನು ಜ್ಞಾನಯಜ್ಞ ದಿಂದೆ ಉಪಾಸನೆ ಮಾಡು. --: 20-21 
ತ್ತಾರೆ. (ಶ್ಲೋ ॥ ೧೫ ರಿಂದ ೧೯) 

20) ದೇವತೆಗಳ ಪೂಜೆಗಳಿಗಿಂತ ಭಗವಂತನಲ್ಲಿ ಭಕ್ತಿಯಿಂದ ಮಾಡುವ ಉಪಾಸನೆಯು ಕ್ರೀಷ್ಠವು- 21ರಿಂದ 23 
(ಶ್ಲೋ ॥ ೨೦ ರಿಂದ ೨೫) 


೧1) ಭಕ್ತನು ಸುಲಭವಾಗಿ ಭಗವಂತನ ಕೈಂಕರ್ಯಗಳನ್ನು ಮಾಡಬಹುದು, __. 98 ರಿಂದ 25 
ಶ್ಲೋ॥ ೨೬, ೨೭, ೨೮ 
22) ಸರ್ವರಲ್ಲಿಯೂ ಪಕ್ಷಪಾತವಿಲ್ಲದೆ ಸಮಭಾವನೆಯನ್ನು ಪಡೆದಿರುವ ಭಗವಂತನು — 905ರಿಂದ 28 


ಆಶ್ರಿತರೆಲ್ಲರನ್ನೂ ರಕ್ಷಿಸುತ್ತಾನೆ. (ಶ್ಲೋ ೨೯ರಿಂದ ೩೪) 


ಹತ್ತನೆಯ ಅಧ್ಯಾಯ ಜ್ಞಾನಿಯು ಜಗತ್ತನ್ನು ಭಗವಂತನ ಶರೀರ, ಐಶ್ವರ್ಯ 
ಅಥವ ವಿಭೂತಿಯನ್ನಾಗಿ ತಿಳಿದು ಧ್ಯಾನ ಮಾಡುವನು. (ವಿಭೂತಿಯೋಗ) 


23) ಭಕ್ತನಾದ ಜ್ಞಾನಿಯು ಮಾತ್ರ ಭಗವಂತನ ಮಹಾತ್ಮೆಯನ್ನು ತಿಳಿಯುತ್ತಾನೆ. — 29ರಿಂದ39 
(ಶ್ಲೋ! ೧ರಿಂದ೧ಗ೧) 
24) ಅರ್ಜುನನ ಪ್ರಾರ್ಥನೆ- “ನಿನ್ನ ಸ್ವಂತವಾದ ವಿಭೂತಿಯನ್ನು I 
ಇನ್ನೂ ವಿಶದವಾಗಿ ತಿಳಿಸು”. (ಶ್ಲೋಗಿ ೧೨ರಿಂದ೧ಳ ) 
25 ಕೆಲವು ಶುಭವಾದ ಪ್ರಸಿದ್ಧವಾದ ವಿಭೂತಿಗಳು ಭಗವಂತನೇ ಎಂಬ ವರ್ಣನೆ 99ರಿಂದ 35 
(ಶ್ಲೋ! ೧೯ ರಿಂದ ೩೮) 
26) ಇವೆಲ್ಲವೂ ಭಗವಂತನು (ನಾನು) ಎಂಬುದರ ತತ್ವಾರ್ಥವೇನು ? - 9 


(ಶ್ಲೋ | ೩೯ ರಿಂದ ೪೨) 


ಹನ್ನೊಂದನೆಯ ಅಧ್ಯಾಯ. ಭಗವಂತನ ವಿಶ್ವರೂಪ ದರ್ಶನ 


27) ಅರ್ಜುನನು ಶ್ರೀ ಸೃಷ್ಣನನ್ನು ವಿಶ್ವರೂಪವನ್ನು ತೋರಿಸೆಂದು ಪ್ರಾರ್ಥಿಸುತ್ತಾನೆ. «6 
(ಶ್ಲೋ! ೧ ರಿಂದಳ) 

28) ಶ್ರೀ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ. ಆಸ. ಗೈರಿ) 
(ಶ್ಲೋ ೫ರಿಂದಲ)- 

29) ಸಂಜಯನು ಸಾಕ್ಸಾತ್ಮರಿಸಿದ ವಿಶ್ವರೂಪದ ವರ್ಣನೆ. (ಶ್ಲೋ ೯ರಿಂದ ೧೪) — 37-38 

0) ಅರ್ಜುನನು ವಿಶ್ವರೂಪವನ್ನು ಸಾಕ್ಟಾತೃರಿಸುತ್ತಾ ಭಗವಂತನನ್ನು __.. 38-39 

ಸ್ತೋತ್ರ ಮಾಡುತ್ತಾನೆ. (ಶ್ಲೋ ॥ ೧೫ ರಿಂದ ೩೧) 

31) ಭಗವಂತನು ಅರ್ಜುನನನ್ನು ಯುದ್ಧಮಾಡೆಂದು ಪ್ರೇರೇಸಿಸುತ್ತಾನೆ, — 9069-40 
(ಶ್ಲೋ! ೩೨ ರಿಂದ ೩೪) 

32) ಸಂಜಯನು ಅರ್ಜುನನ ಪರಿಸ್ಥಿತಿಯನ್ನು ವರ್ಣಿಸುತ್ತಾನೆ ಮತ್ತು — 404 

ಅರ್ಜುನನ ಪುತ ಶ್ರೀ ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. (ಶ್ಲೋ ॥ ೩೫ ರಿಂದ ೪೬) 
33) ಇಗವಂತನ ವಿಶ್ವರೊಪ-ದರ್ಶನವನ್ನು ಪಡೆಯಲು ಭಕ್ತಿಯೊಂದೇ ಉಪಾಯ ೬... ಡೈ] ರಿಂದ 43 


(ಶ್ಲೋ ॥ ೪೭ ರಿಂದ ೫೫೫) 


ಹನ್ನೆರಡನೆಯ ಅಧ್ಯಾಯ- ಭಕ್ತಿಯೋಗ 


34) ಅರ್ಜುನನ ಪ್ರಶ್ನೆ - “ಜ್ಞಾನಯೋಗ, ಭಕ್ತಿಯೋಗ ಇವೆರಡರಲ್ಲಿ ಯಾವುದು... 43-44 
ಉತ್ತಮವಾದ ಮಾರ್ಗ?” (ಶ್ಲೋ! ೧) 
35) ಭಗನಂತನು ಅರ್ಜುನನ ಪ್ರಶ್ನೆಗೆ ಉತ್ತರ ಹೇಳುತ್ತಾನೆ. ಭ್‌ 4445 


“ಒಟ್ಟಿನಲ್ಲಿ ಭಕ್ತಿಯೋಗವೇ ಸುಲಭವಾದ ಉತ್ತಮವಾದೆ ಮಾರ್ಗವು” 
(ಶ್ಲೋ ೨ರಿಂದ ೬) 
36) ಭಕ್ತಿಯೋಗದ ಅಭ್ಯಾಸಗಳು (ಅವರೋಹಣ ಕ್ರಮದಲ್ಲಿ) (ತ್ಲೋ | ೮ ರಿಂದ ೧೧)--. 45-46 


97) ಮೇಲಿನ ಭಕ್ತಿಯೋಗದ ಅಭ್ಯಾಸವಿಲ್ಲದವರು ನಿನು ಮಾಡಬೇಕು? (ಶ್ಲೋ ॥ ೧೨) .. 46 
38) ಫಲಾಭಿಸಂಧಿರಹಿತನಾಗಿ ಕರ್ಮ ಮಾಡುವ ಭಕ್ತನ ಗುಣಗಳು __ 46ರಿಂದ 50 
(ಶ್ಲೋ 1 ೧೩ರಿಂದ ೧೯; 
39) ಧರ್ಮದಿಂದ ಕೂಡಿದ ಭಕ್ತಿಯೋಗವು ಆನಂದಸ್ವರೂಪವಾದ ಫಲವನ್ನು ಕೊಡುತ್ತದೆ -- 50 
(ಶ್ಲೋ ೨೦) 
40) ಇಂಥಾ ಭಗವದುಪಾಸಕರು ಭಗವಂತನಿಗೆ ಅತ್ಯಂತ ಪ್ರಿಯರು. (ಶ್ಲೋ ॥ ೨೦) — 50 
kA 4g 





ಗ್ರಂರ್ಥಕರ್ತರು ಬೆಂಗಳೂರಿನಲ್ಲಿದ್ದು ಈ ಸಂಪುಟಗಳು ಮೈಸೂರಿನಲ್ಲಿ ಅಚ್ಚಾದುದರಿಂದ ಪುಸ್ತಕದಲ್ಲಿ ಅಲ್ಲಲ್ಲಿ 
ಕೆಲವು ತಸ್ಪ್ಪಗಳಿವೆ (Printing mistakes). ಅವುಗಳನ್ನು ತಿದ್ದಿ ಕೊಳ್ಳಬೇಕೆಂದು ಪ್ರಾರ್ಥನೆ. 


41) 
42) 
49) 
44) 
45) 


46) 


47) 
48) 


49) 
50) 
51) 
52) 
53) 


54) 


ಭಗವದ್ಗೀತೆಯ ಹ್ಲೌಮೂರತೆಯ ಅಧ್ಯಾಯದಲ್ಲಿ ಕ್ಷೇತ್ರಜ್ಞನ ಅಥವ ಜ್ಞೇಯ ಸ್ವರೂಪಡ ವರ್ಣನೆ ಇರುವುದು. 
ಆಚಾರ್ಯರುಗಳು ಈ ಜ್ಞ್ಜೆ «ಯ ಸ್ವರೂಪದ ಶ್ಲೋಕಗಳಿಗೆ. ಬೆಟೆ ಬೇರೆ ಅರ್ಥರಳನ್ನು ಮಾಡಿರುವರು 
ಅಪ್ರಮೇಯ ಸ್ವರೂಪವಾಗಿದ್ದಾಗ್ಯೂ ಅದು ಉಂಟಾದ ಜಗತ್ತಿನಲ್ಲಿಯೂ ಪ್ರಕಾಶಿಸುವುದು. 
ಅದ್ವೈತ ಸಿದ್ಧಾಂತದಲ್ಲಿ ನಿರ್ಗುಣ ಬ್ರಹ್ಮನನ್ನಾಗಿಯೂ ಹುದ್ದಾದ್ವೈತ ಸಿದ್ಧಾಂತದಲ್ಲಿ ಅಖಂಡ ಶುದ್ಧ ಶ್ರೇಷ್ಠ ಜ್ಞಾನ 
ವನ್ನಾಗಿಯೊ, ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಶುದ್ಧ ಪ್ರತ್ಯಗಾತ್ಮನನ್ನಾಗಿಯೂ, ದ್ರೆ ಪಿತ ಸಿದ್ಧಾಂತಹಲ್ಲಿ ಸಗುಣ ಬ್ರಹ್ಮ 
ನನ್ನಾಗಿಯೂ ಮತ್ತು ಅಧುನಿಕ ಜ್ಞಾನಿಗಳಲ್ಲಿ ಕೆಲವರು ನಿರ್ಗುಣ-ಸಗುಣ ಬ್ರಹ್ಮನನ್ನಾಗಿಯೂ ವರ್ಣಿಸಿರುವರು. ವಿದ್ಯಾರ್ಥಿ 
ಗಳಾದ ನಾವು ಈ ಎಲ್ಲಾ ಅಭಿಪ್ರಾಯಗಳನ್ನೂ ತಿಳಿದು ಜ್ಹೇಯವನ್ನು ವಿಧವಿಧವಾಗಿ ಮನನ ಮಾಡುತ್ತಾ ಧ್ಯಾನ 


ಮಾಡಿ ಅಮಾಸಿತ್ವಾದಿ ಜ್ಞ್ಯಾನಾಭ್ಯಾಸಗಳನ್ನು ಜೀವತದಲ್ಲಿ *ಆಚರಿಸಿದರೆ ನಮ್ಮ ಮನಸ್ಸಿನಲ್ಲಿ ಕ್ರಮೇಣ ಜಾಹ್ಮೀ ಸ್ಥಿತಿ 


ಹದಿಮೂರನೆಯ ಅಧ್ಯಾಯ-- ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಚಾರ 


ಇೇತ್ರವೆಂದರೇನು ? ಕ್ಷೇತ್ರಜ್ಞ ನೆಂದರೇನು? (ಮೂರು ಸಿದ್ಧಾಂತಗಳ ಸಾರಾಂಶ) — 1 ರಿಂದ 6 
ಶ್ಲೋ ೧,೨,೩ ೪) 

ಕ್ಷೇತ್ರದಲ್ಲಿರುವ ದ್ರವ್ಯಗಳು ಮತ್ತು ವಿಕಾರಗಳು. (ಶ್ಲೋ | ೫,೬) — 6ರಿಂದ 1! 

ಜ್ಞಾನವೂ ಮತ್ತು ಅಜ್ಞಾನವೂ (ಕ್ಲೋ॥ ಪ, ೮, ೯, ೧೦, ೧೧) — 11 ರಿಂದ 20 

ಜ್ಞೇಯದ ಸ್ವರೂಪ (ಶ್ಲೋಕದ ವಾಕ್ಯಗಳ ಸಾಮಾನ್ಯ ಅರ್ಥ) 0 ರಿಂದ 27 
(ಶ್ಲೋ ॥ ೧೨ ರಿಂದ ೧೮) 

ಜ್ಞೇಯವು ನಿರ್ಗುಣಬ್ರಹ್ಮನು (ಇದು ಅದ್ಬೈತ ಸಿದ್ಧಾಂತ) — 97 ರಿಂದ 30 
(ಶ್ಲೋ ॥ ೧೨ ರಿಂದ ೧೮) 

ಜ್ಞೇಯವು ಶುದ್ಧ ಪ್ರತ್ಯಗಾತ್ಮನು (ಇದು ವಿಶಿಷ್ಟಾದ್ವೈತ ಸಿದ್ಧಾಂತ) — 30 ರಿಂದ34 


(ಶ್ಲೋ ॥ ೧೨ ರಿಂದ ೧೮) 
ಜ್ಞೇಯವುಸಗುಣಬ್ರಹ್ಮನು (ಇದು ದ್ವೈತ ಸಿದ್ಧಾಂತ). (ಶ್ಲೋ ೧೨ ರಿಂದಂಕ) - 358 
ಜ್ಞೇಯವು ಅಖಂಡ ಶುದ್ಧಿ ಶ್ರೇಷ್ಠಜ್ಞ್ಞಾನ (ಇದು ಶುದ್ಧಾದ್ವೈತ ಸಿದ್ಧಾಂತ) 35 ರಿಂದ, 8 
(ಶ್ಲೋ ॥ ೧೨ ರಿಂದ ೯೮) 


ಜ್ಞೇಯವು ನಿರ್ಗುಣ ಸಗುಣಬ್ರಹ್ಮೆವು (ಇದು ಆಧುನಿಕ ಸಮನ್ವಯ) — 38 ರಿಂದ 40 
(ಶ್ಲೋ ॥ ೧೨ ರಿಂದ ೧೮) 

ಪುರುಷನಿಗೆ ಜನ್ಮಗಳು ಉಂಟಾಗಲು ಕಾರಣವೇನು? — 41 ರಿಂದ, 47 
(ಮೂರುಸಿದ್ಧಾಂತಗಳ ಸಾರಾಂಶ) (ಶ್ಲೋ ॥ ೧೯, ೨೦, ೨೧) 

ಪುರುಷನು ಪ್ರಕೃತಿ ಬಂಧನನಿಂದ ಬಿಡುಗಡೆಯನ್ನು ಹೊಂದಲು. ಉಪಾಯ — 47] ರಿಂದ 54 
(ಮೂರು ಸಿದ್ಧಾಂತಗಳ ನಾರಾಂಶ) (ಶ್ಲೋ ೨೨, ೨೩, ೨೪, ೨೫) 

ಜ್ಞಾನಿಗೆ ಶ್ರೇಯಸ್ಸನ್ನು ಉಂಟುಮಾಡುವ ವಿವೇಕಜ್ಞಾನ ~— 54 ರಿಂದ 68 
(ಮೂರು ಸಿದ್ಧಾಂತಗಳ ಸಾರಾಂಶ) ಶ್ಲೋ (೨೬ ರಿಂದ ೩೪) 

ಕೇತ್ರಿ ಕ್ಷೇತ್ರದಲ್ಲಿದ್ದಾಗ್ಯೂ ಕ್ಷೇತ್ರದ ಗುಣಮೋಹಷಗಳನ್ನು ಪಡೆಯುವುದಿಲ್ಲ — 65 ರಿಂದ 69 


(ಮೂರು ಸಿದ್ಧಾಂತಗಳ ನಾರಾಂಶ) ಶ್ಲೋ! ೩೧,೩೨, ೩೩) 
ಈ ಅಧ್ಯಾಯದ ಮುಕ್ತಾಯ ಶ್ಲೋಕ. (ಮೂರು ಸಿದ್ಧಾಂತಗಳ ಸಾರಾಂಶ) - 69-70 
(ಶ್ಲೋ |. ೩೪) 


ಯಿಂದುಬಾಗುವ ಪರಮ ಶಾಂಕಿಯರಿ ಕೊರಕುತ್ತದೆ. 


ಜ್ಞೇಯವು 
ಆದುದರಿಂದ ಜ್ಞೇಯವನ್ನು 


೧5 ಇ ಲತ 
Cm 


ಭಗವಂತನಿಗೂ ಜಗತ್ತಿಗೂ ಇರುವ 
ಸಂಬಂಧವೇನು? ಅವನಉಪಾಸನೆಯನ್ನು 


ಯಾರು, ಏಕೆ ಮತ್ತು 


ಭಗವದ್ದಿ ತೆಯ ಮೊದಲು ಆರು ಅಧ್ಯಾಯಗಳಲ್ಲಿ 
ಶ್ರೀ ಕೃಷ್ಣನು ಅರ್ಜುನನಿಗೆ ಜೀವಾತ್ಮ ಸ್ವರೂಪವನ್ನೂ, ಅವನ 
ಪ್ರಕೃತಿಬಂಧನಕ್ಕೆ ಕಾ ರಣನನ್ನೂ ಮತ್ತು ಕರ್ಮಯೋಗ ಜ್ಞಾನ 
ಯೋಗೆಗಳಿಂದ ಅನನು ಆತ್ಮ ಸಾಕ್ಷಾತ್ಛಾರವನ್ನು ಪಡೆಯಕಿವ 
ರೀತಿಯನ್ನೂ ಉಪದೇಶ ಮಾಡಿದನು. ಇನ್ನು ಮುಂದಿನ ಆರು 
ಅಧ್ಯಾಯಗಳಲ್ಲಿ ಭಕ್ತಿಯೋಗವನ್ನು ತಿಳಿಸುತ್ತಾನೆ. ಅವುಗಳಲ್ಲಿ 
ಮೊದಲನೆ ಅಧ್ಯಾಯವಾದ ಏಳನೆಯ ಅಧ್ಯಾಯದಲ್ಲಿ ಭಕ್ತಿ 
ಯೋಗವನ್ನು ಆಚರಿಸಲು ತಿಳಿಯಬೇಕಾದ ಭಗವಂತನ ಜ್ಞಾನ 
ವಿಜ್ಞಾನ ಸ್ವರೂಪವನ್ನೂ ಮತ್ತು ಭಕ್ತಿಯಿಂದ ಕೂಡಿದ 
ಉಸಾಸನೆಯಿಂದೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬವ 
ರೀತಿಯನ್ನೂ ಅರ್ಜುನನಿಗೆ ಉಪದೇಶ ಮಾಡುತ್ತಾ ನೆ. ಆದುದ 
ರಿಂದ ಈ ಅಧ್ಯಾಯವನ್ನು ಈ ಜ್ಞಾನ-ವಿಜ್ಞನಯೋಗ ಚ 
ಎಂದು ಕರೆದಿದೆ. ಈ ಅಧ್ಯಾಯದ ಶ್ಲೋಕಗಳಲ್ಲಿರುವ ವಿಷಯ 
ಗಳನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಿಳಿಸುವ ಪ್ರಯತ್ನವನ್ನು 
ಮಾಡಿದೆ. 


ಭಗವಂತನಿಗೂ ಜಗತ್ತಿಗೂ ಇರುವ ಸಂಬಂಧ 


ನನುಗೆ ಗೋಚರವಾಗುವ ಮತ್ತು ನಾವು ವಾಸಮಾಡುವ 
ಜಗೆತ್ತಿ ನಲ್ಲಿ ಎರಡು ಪ್ರಕೃತಿಗಳಿವೆ. ಒಂದು ಸಜೀವ ಪ್ರಕೃತಿ 
ಇನ್ನೊಂದು ನಿರ್ಜೀವವಾದ ಜಡ ಪ್ರಕೃತಿ ಇವುಗಳಲ್ಲಿ 
ಮೊದಲಸೆಯೆದು ಶ್ರೇಷ್ಠ ವಾಗಿಯೂ, ಎರಡನೆಯದು ಕೀಳು 
ದರ್ಜೆಯದಾಗಿಯೂ ಇರುವುದರಿಂದ ಇವುಗಳು ಭಗೆವಂತನ 
« ಫರಾ ' ಮತ್ತು " ಅಪರಾ' ಪ್ರಕೃತಿಗಳೆಂದು ಕರೆಯಲ್ಪಟ್ಟಿನೆ, 
ನನ್ಮು ಕಣ್ಣಿಗೆ ಕಾಣುತ್ತಿರುವ ಜಗದ್ರೂಪವಾದ ನಿರ್ಜೀವವಾದ 
ಜಡಪ್ರಕೃಕಿಯೇ ಭಗವಂತನ ಅಸರಾಪ್ರಕೃಕಿಯು. ಇದು 


ಹೇಗೆ ಮಾಡಬೇಕು? 


ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶೈ ಮನಸ್ಸು, ಬುದ್ಧಿ 
ಮತ್ತು ಆಹೆಂಕಾರ ಹೇಗೆ ಎಂಟು ವಿಧವಾಗಿ ಭಿನ್ನವಾಗಿದೆ. 
ಇವು ಭಗವಂತನ ಪ್ರಕೃತಿಯಾಗಿ ಅವನದಾಗಿವೆ. (ಶ್ಲೋಕ-೪). 
ಜೀನರೂಸ ಪ್ರಕೃತಿಯೇ ಭಗವಂತನ ಪರಾ ಅಥವೆ ಶ್ರೇಷ್ಠ 
ವಾದ ಇನ್ನೊಂದು ಪ್ರಕೃತಿಯು. ಇದು ಜಗತ್ತಿನಲ್ಲಿರುವ 


"ಅಚೇತನ ಪ್ರಕೃತಿಗಳನ್ನು ಧರಿಸಿ ಅದಕ್ಕೆ ಆಧಾರವಾಗಿಯೂ, 


ಸತಾ ದಾಯಕವಾಗಿಯೂ ಇದೆ ; ಆದ್ದರಿಂದ ಅದಕ್ಕಿಂತ ಶ್ರೇಷ್ಠ 
ವಾದುದು. (ಶ್ಲೋಕ-೫). ಮೇಲೆ ವಿವರಿಸಿದ ಈ ಚಿತ್‌ ಮತ್ತು 
ಅಚಿತ್‌ ಅಂದರೆ ಚೇತನ ಮತ್ತು ಅಜೀತ ಪ್ರಕೃತಿಗಳ 
ಸಂಯೋಗದಿಂದ ಜಗತ್ತಿನ ಸಮೆಸ್ತಭೂತಗಳೂ ಉತ್ಪನ್ನ 
ವಾಗಿವೆ. ಆದರೆ ಈ ಎರಡು ಪ್ರಕೃತಿಗಳಿಗೂ ಭಗವಂತನೆ! 
ಕಾರಣ ಕರ್ತನಾಗಿರುವುಡರಿಂದ, ಅವನೇ ಸಮಸ್ತ ಜಗತ್ತಿನ 
ಸೃಷ್ಟಿ, ಸ್ಥಿತಿ, ಲಯಗಳಿಗೂ ಕೊನೆಯ ಕಾರಣ ಕರ್ತನಾಗಿ 
ದ್ದಾನೆ. (ಶ್ಲೋಕ-೬). ಈ ಕಾರಣಗಳಿಂದ ಭಗವಂತನೇ 
ಜಗತ್ತಿನಲ್ಲೆಲ್ಲಾ ಶ್ರೇಷ್ಠತಮನು ; ಅವನಿಗಿಂತ ಶ್ರೇಷ್ಠವಾದಂದು 
ಜಗತ್ತಿನಲ್ಲಿ ಯಾವುದೂ ಇಲ್ಲ. ದಾರದಲ್ಲಿ ಪೋಣಿಸಿರುವ 
ಮಣಿಗಳ ಸಮೂಹದಂತೆ ಈ ಸಮಸ್ತವಾದ ಜಗತ್ತೂ ಮತ್ತು 
ಅದರಲ್ಲಿರುವ ಸಜೀವ ನಿರ್ಜೀವ ಪದಾರ್ಥಗಳೂ ಭಗವಂತನಲ್ಲಿ 
ಪೋಣಿಸಲ್ಪಟ್ಟ ನೆ; ಅವುಗಳಲ್ಲಿ ಆತ್ಮನಾಗಿ ಬಿಂತಿರುವ ಅವನನು 
ಆಶ್ರಯಿಸಿಕೊಂಡು ಅವನ ಆಧಾರದಮೇಲೆ ನಿಂತಿವೆ. 
(ಶ್ಲೋಕ-೭). ಜಗತ್ತಿನಲ್ಲಿರುವ ಸಮಸ್ತ ವಸ್ತುಗಳೂ ಭಗವಂತ 
ನಡೇ ಆಗಿರುವುದರಿಂದ ಸರ್ವಪ್ರಕಾರದಲ್ಲಿಯೂ ಭಗವಂತನೇ 
ಇರುವನು ಮತ್ತು ಸಮಸ್ತ ಶಬ್ದಗಳೂ ಅವನ ವರ್ಣನೆಯೇ 
ಆಗಿರುವುವು. ಈ ಸಮಸ್ತ ವಸ್ತುಗಳಲ್ಲಿರುವ ಭಾವಗಳೂ ಅಥವ 
ಗುಣಗಳೂ ಭಗವೆಂತನಿಂದಲೇ ಹುಟ್ಟಿವೆ. ಆದುದರಿಂದ ನೀಗು 


ಗಳ ರಸವೂ, ಚಂದ್ರೆ ಸೂರ್ಯ ರಪ ಪ್ರಕಾಶವೂ, ಸಮಸ್ತ ವೇದಗಳ 
ಓಂಕಾರವೂ, ಆಕಾಶದ ಕಬ್ಬವೂ, ಪುರುಸರ ಪುರುಷತ್ವವೂ 
ಭಗವಂತನೇ ಆಗಿದ್ದಾನೆಂದು ವರ್ಣಿಸಿದೆ. (ಶ್ಲೋಕ--೮) 
ಹಾಗೆಯೇ ಭೂಮಿಯ ಶ್ರೇಷ್ಠವಾದ ಗಂಧವೂ. ಅಗ್ನಿಯ 
ತೇಜಸ್ಸೂ, ಸಮಸ್ತ ಪ್ರಾಣಿಗಳ ಜೀವ ಸ್ನ ರೂಪವೂ, ತಪಸಿ ಗಳ 
ಪಸ್ಸೂ ಭಗವಂತನೇ ಆಗಿದ್ದಾನೆ. (ಶ್ಲೊ (ಕ). ಸಮಸ್ತ 
ಪ್ರಾಣಿಗಳ ಅನಾದಿಯಾದ ಬೀಜವೂ ಅವನೇ, ಬುದ್ಧಿವಂತರ 
ಬುದ್ಧಿಯೂ ತೇಜಸ್ತಿಗಳ ತೇಜಸ್ಸೂ ಅವನೇ ಆಗಿದ್ದಾನೆ 
(ಶ್ಲೊ (ಕ.--೧೦). ಬಲಿಷ್ಟರ ಕಾಮರಾಗೆ ರಹಿತವಾದ ಬಲವೂ 
ಧರ್ಮಕ್ಕೆ ವಿರೋಧವಲ್ಲದ ಕಾಮವೂ ಅಥವ ಪ್ರೀತಿಯೂ 
ಭಗವಂತನೇ ಆಗಿದ್ದಾನೆ. (ಶ್ಲೋಕ-೧೧) ಹಾಗಾದರೆ 
ಪದಾರ್ಥಗಳಲ್ಲಿರುವ ಸ್ವಾತಿಕ ಗುಣಗಳು ಮಾತ್ರ ಭಗವಂತ 
ರಿಂದ ಹುಚ್ಚಿ ವೆಯೆ ? ಇಲ್ಲ, ಜಗತ್ತಿ ನಲ್ಲಿರುವ ಸಮಸ್ತ ಸಾತ್ರಿಕ, 
ರಾಜಸ ಮತ್ತು ತಾವಂಸ ಸ್ಪಭಾವಗಳೂ ಅಂದರೆ ಗುಣಗಳೂ 
ಭಗವಂತನಿಂದಲೇ ಉತ್ಸನ್ನವಾಗಿವೆ. ಅವೆಲ್ಲವೂ ಅವನಲ್ಲಿವೆ 
ಆದರೆ ಅವನು ಅವುಗಳಲ್ಲಿ ಇಲ್ಲ. ಅಂದರೆ ಭಗವಂತನು ಈ 
ಸಮಸ್ತ ಪದಾರ್ಥಗಳಿಗೂ ಮತ್ತು ಅವುಗಳ ಗುಣಗಳಿಗೂ 
ಆಧಾರೆನಾಗಿಯೂ ಸ್ವಾಮಿಯಾಗಿಯೂ ಇದ್ದಾನೆಯೇ ಹೊರತು 
ಅವುಗಳ ಆಧಾರಕ್ಕಾಗಲೀ ಅಥವ ಅಧೀನಕ್ಕಾಗಲೀ ಅವನು 

ಳಪಟ್ಟಲ್ಲ. ಸಜೀವ ಪದಾರ್ಥಗಳಲ್ಲಿ ಜೀವಾತ್ಮನು ಶರೀರದ 
ಸ್ಥಿತಿಗೆ ಆಧಾರನಾಗಿದ್ದರೂ ಹೂಡ ತನ್ನ ಶರೀರದಿಂದ ಆತನಿಗೆ 
ಸುಖದಿಂಹ,ಉಪಕಾರವೂ ದುಃಖದಿಂದ ಅಪಕಾರವೂ ಕಾಣು 
ತ್ತದೆ. ಆದರೆ ಭಗವಂತನಿಗಾದರೋ ಸಜೀವ ನಿರ್ಜೀವ ಪದಾರ್ಥ 
ಗಳಿಂದ ಈ ವಿಧವಾದ ಯಾವ ಉಪಕಾರವಾಗಲಿ ಮತ್ತು 
ಅಪಕಾರವಾಗಲಿ ಇರುವುದಿಲ್ಲ. ಸಕಲ ಜಗತ್ತೂ ಅವನಿಗೆ 
ಫೇವಲ ಲೀಲೆಯಾಗಿರುವ ಪ್ರಯೋಜನವನ್ನು ಮಾತ್ರ ಪಡೆದಿದೆ 
ಎಂದು ಭಾವವು (ಶ್ಲೋಕ-೧೨). ಇಲ್ಲಿಯವರೆಗೆ ಭಗವಂತನು 

ಜಗತ್ತಿನ ವಸ್ತುಗಳಲ್ಲಿ ಮಣಿಗಳ ಸಮೂಹಗಳೊಳಗಿರುವ 
ದಾರದ ಹಾಗೆ/ಇದ್ದು ಅವುಗಳ ಸ ಸ್ಫ ಸ್ರಿ, ಸ್ಥಿತಿ, ಲಯಗಳಿಗೆ ಕಾರಣ 
ನಾಗಿದಾ _ಗ್ಯೂ ಅವುಗಳಿಂತ ವ್ಯತಿರಿಕ್ತ ನಾಗಿಯೂ ಮತ್ತು ಶ್ರೆ ಷ್ಮ 
ನಾಗಿಯೂ ಇರುವನೆಂಬುದನ್ನು ತಿಳಿದೆವು. ಆದರೆ ಜ್‌ ಸೇ 
ನಿಜಸ್ತ ರೂಪದಲ್ಲಿ ಹರ ಅತಂತ್ಯ ಉತ್ತಮನಾದವವನರಿ 
ಅವನ ಸರೂ ವು, ಸುಲಭವಾಗಿ ವ್ಯಕ್ತ ಕವಾಗುವುದ್ದು ಮತ್ತು 
ಅವನು ತಜ್ನ ನು ಎಂಬುದನ್ನು ಮಯ ಇತರ (ಶ್ಲೊ ಷ 
ಗಳು-೨೪ವಂಜ) WA ಸರ್ವಜ್ಞನು; ಅವನು ಹಿಂದೆ 


ಆಗಿಹೋದ, ಈಗಿರುವ ಮತ್ತು ಮಿ ಆಗುವ ಸಕಲ ಭೂತ 
ಗಳನ್ನೂ ತಿಳಿದವನು ; ಆದರೆ ಅವನನ್ನು ಯಾರೂ ಅರಿಯ 
ಲಾರರು (ಶ್ಲೋಕ-೨೬) ಭಗವಂತನು ತನ್ನನ್ನು ಉಸಾಸಿಸು 


ವವರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡುವನು ಮತ್ತು ತನ್ನ 
ಭಕ್ತರಾದವರನ್ನು 'ತನ್ನ ಆತ್ಮನಂತೆಯೇ ಭಾವಿಸಿ ಅವಕನ್ನು 
ಪ್ರೀತಿಸಿ ಕಾಪಾಡುವನು (ಶ್ಲೋಕ-೧೭). 


ಲೋಕದಲ್ಲಿ ಬಹುಮಂದಿ ಭಗವಂತನನ್ನು 
ಪೂಜಿಸುವುದಿಲ್ಲ. 

ಹೀಗೆ ಭಗವಂತನು ಜಗೆತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ 
ಕಾರಣನಾಗಿಯೂ, ಸರ್ವರಿಗೂ ಸ್ವಾವಿಯಾಗಿಯೂ, ಶ್ರೇಷ್ಠ 
ತಮನಾಗಿಯೂ, ಭಕ್ತ ರಕ್ಷಕನಾಗಿಯೂ ಇದ್ದಾಗ್ಯೂ ಅನೇಕರು 
ಅವನನ್ನು ವಿಕೆ ನಂಬಿ ಪೂಜಿಸುವುದಿಲ್ಲ? ಲೋಕದಲ್ಲಿರುವ 
ಮೂನವೆರಲ್ಲಿ ಬಹುಮಂದಿ ಶಾಸ್ತ್ರಜ್ಞಾ ನವನ್ನೇ ಪಡೆದಿರುವುದಿಲ್ಲ, 
ಹಾಗೆ ಶಾಸ್ತ್ರ ಜ್ಞಾ ನವನ್ನು ಪಡೆದಿರುವ ನಿತಯ ಮಾತ್ರ ಸಿದ್ದಿ 

ಗಾಗಿ ಪ್ರಯತ್ನಿ ಸುತ್ತಾ ಕ್ರ” ಅಂದರೆ ಅನೇಕರು ಪ್ರ ಚಾ ವನ್ನ. e 
ಮಾಡುವುದಿಲ್ಲ. ಹಾಗೆ ಪ್ರಯತ್ನಿಸುವ ಕೆಲವರಲ್ಲಿ ಅಲ್ಪ ees 
ಗಳು ಮಾತ್ರ ಸಿದ್ಧಿ ಪರ್ಯ ತ ಪ್ರಯತ್ನವನ್ನು ಮಂಡಿತ 
ತ್ತಾರೆ. ಸಿದ್ಧಿ ಸಕ್ಕತ ಪ್ರಯತ್ನಿಸುವವರಲ್ಲಿ ಯಾವನೋ 
ಒಬ್ಬನು ಭಗವಂತನನ್ನು ಸತ್ಯವಾಗಿ ಸಾಕ್ಷಾತೃರಿಸುತ್ತಾ ನೆ. 
ಒದಿ ನಲ್ಲಿ ಭಗವಂತನನ್ನು ಸಾಕ್ಷಾತ್ಮರಿಸುವ ವಂನುಷ್ಯನು ಸಿಕ್ಕು 
ವುದೇ ಕಷ್ಟವಾಗಿರುವುದರಿಂದ ಸಾಮಾಧ್ಯ ಜನರು ಭಗವಂತ 
ನನ್ನು ನಂಬಿ ಪೂಜಿಸುವುದಿಲ್ಲ (ಶ್ಲೋಕ--೩) ಇಷ್ಟೆ ಅಲ್ಲ; 
ಭಗನಂತನಿಂಡಲೇ ಉಂಟಾದ 'ಅಥವ ಅವನಿಗೆ ಸೇರಿದ ಸತ್ವ 
WE be ಕೂಡಿದ ಈ ಪ ಪ್ರಕೃ ತಿಯು ಸರ್ವರಿಗೂ 
ಅವನ ಸ್ವ ಏಪವನ್ನೇ ಮರೆಸಿ, ತನ್ನ ತ್ನ ರವಾದ ಸ್ವರೂಪ 
ದಲ್ಲಿಯೇ ಳು ವಸ್ತಿ Me, ವಿಚಿತ್ರಕಾರ್ಯ 
ವನ್ನು ಮಾಡುತ್ತದೆ. ಬಗೆ ಶಾಶ್ವತವಲ್ಲದ ವಿಸಯಗಳಲ್ಲಿ 
ಜನರಿಗೆ “ ಇವು ಶಾಶ್ವತವಾಗಿ ನಮೊ ಡನೆ ಇರುತ್ತವೆ * ಎಂಬ 
ಬಾದಿ ಯನ್ನು ಪ ಪ್ರಕೃತಿಯು ಟು ಇಹುಶೂಾಡ ಇದನ್ನೇ 
ಮಾಯೆಯೆಂದೂ ಕರೆದಿದ್ದಾರೆ. ಈ ಮಾಯೆಯು ಭಗವಂತ 
ನಿಂದಲೇ ಹುಟ್ಟಿ ದುದಾಗಿರುವುದರಿಂದ ಮನುಷ್ಯನು ಇದನ್ನು 
ದಾಟುವುದು ಕಷ್ಟ. ಪ್ರ ದಾಟಲಶಕ್ಯವಾದ ತ್ರಿ ತಿಗುಣಗಳಿಂದ 
ಕೂಡಿದ ಜತೆ ಪ್ರಕೃ ತಿಯಿಂದಲೇ ರೋಕದಲ್ಲಿ' ಸಮಸ್ತ ರೂ 
ಮೋಹಿಸಲ್ಪಟ್ಟವರಾಗಿ. ಅನನ ಉತ್ಸಮವಾದ ಸ್ವರೂಪ ವನ್ನು 
ತಿಳಿದು ಅವನನನ್ನು ಪೂಜಿಸುವುದಿಲ್ಲ (ಶ್ಲೋಕಗಳು (೧೩-೧೪). 
ಇದರ ಪರಿಣಾಮವೇನು? ಜನರು ತಮ್ಮ ಮನಸ್ಸನ್ನು 
ಭಗವಂತನ ಕಡೆಗೆ ತಿರುಗಿಸಜಿ ಪ್ರಕ್ಸತಿಯ ವಸ್ತುಗಳ 
ಮೇಲೆಯೇ ಮಮತೆಯನ್ನು ಬೆಳೆಸುತ್ತಾ, ಅನೇಕವೇಳೆ ಪಾಪ 


ಕಾರ್ಯಗಳನ್ನೂ ಮಾಡುತ್ತ ದುಷ್ಪರ್ಮಿಗಳಾಗುವರು ; ಕೆಲವರು 


ಸ 


ಭಗವಂತನು ಇರುವನೆಂಬ ವಿಷಯವನ್ನು ತಿಳಿಯದೆ 


ಪ್ರಕೃತಿಯ ವಿಷಯಗಳಲ್ಲಿ ಮಾತ್ರ ಆಸಕ್ತರಾಗಿ ಮೂಢ 
ರಾಗಿರುತ್ತಾರೆ ; ಇನ್ನು ಕೆಲವರು ಭಗವಂತನ ಸ ರೂಪ, ರೂಪ, 
ಗುಣಗಳನ್ನು ಆಜಾರ್ಯರುಗಳಿಂದ ಕೇಳಿದಾಗ್ಯೂ ಕೂಡ ಅವನಿಗೆ 
ಸೇಬಂಧಸಟ್ಟ ವಿಷಯಗಳಲ್ಲಿ ಶ್ರದ್ಧೆ ಯನ್ನೇ ಪಡೆಯುವುದಿಲ್ಲ. 
ಮತ್ತೆ ಶೆಲವಕು ಭಗವಂತನ ವಿಷಯಜ್ಞಾನವನ್ನು ಪಡೆದಾಗೂ 
ಕೂಡ ಕೆಲವರು ಅಲ್ಲಯಕಿಕ್ತಿಗಳಿಂದ ಭಗವಂತನು ಇಲ್ಲವೆಂದು 
ವಾದಿಸಿದಾಗ ಅವನು ನಿಜವಾಗಿ ಇದಾನೆಂದು ನಂಬುವುದಿಲ್ಲ. 
ಸ್ವಲ್ಪಮಂದಿ ಹುಟ್ಟಿ ದಂದಿನಿಂದ ಆ ಸುರಸ್ವಭಾವವುಳ್ಳವರಾಗಿ 
ಭಗವಂತನಲ್ಲಿ ಒಂದಕಿ ವಿಧವಾದ ದ್ವೇಷಭಾವನೆಯನ್ನೇ 
ಹೊಂದುವರು. ಹೀಗೆ ಮೂಢರೆಂದೂ, ನರಾಧಮರೆಂದೂ, 
ಮಾಯೆಯಿಂದ ಅಪಹರಿಸಲ್ಪಟ್ಟ ಜ್ಞಾನವುಳ್ಳವರೆಂದೂ, ಆಸುರ 
ಭಾವ ಉಳ್ಳವರೆಂದೂ, ಕರೆಸಿಕೊಳ್ಳುವ ಇವರೆಲ್ಲರೂ ಭಗವಂತನ 
ವಿಷಯವನ್ನೇ ಯೋಚಿಸುವುದಿಲ್ಲ; ಇನ್ನು ಅವನನ್ನು ಪೂಜಿಸು 
ವುದಂತೂ ಇಲ್ಲವೇ ಇಲ್ಲ (ಶ್ಲೋಕ ೧೫). ಸರ್ವರೂ ತನ್ನನ್ನು 
ಆಶ್ರಯಿಸಲಿ ಎಂದು ಭಗವಂತನು ಮನುಷ್ಯಾದಿ ಅವತಾರಗಳನ್ನು 
ಎತ್ತುತ್ತಾನೆ; ಉವಾಹರಣೆಗಾಗಿ ಈ ಭಗವದ್ಗೀತೆಯನ್ನು 
ಉಪದೇಶಿಸಿರುವ ಭಗನೂತನೇ ವಸುದೇವನ ಪುತ್ರನಾಗಿ ಶ್ರೀ 
ಕೃಷ್ಣಾವತಾರವನ್ನು ಎತ್ತಿದನು. ಆದರೆ ಅವನು ತನ್ನ ಅವತಾರ 
ಕಾಲದಲ್ಲಿ ತನ್ನ ಯೋಗಮಾಯೆಯಿಂದ ತನ್ನ ನಿಜಸ ರೂಪ 
ವನ್ಮು ಮರೆಸಿಕೊಂಡು ಎಲ್ಲರಿಗೂ ಪ್ರಕಾಶನಾಗುವುದಿಲ್ಲ. 
ಆದುದರಿಂದ ತಿಳುವಳಿಕೆ ಇಲ್ಲದ ಜನರು ಈ ನಾಶರಹಿತನಾದ, 
ಉತ್ಪತ್ತಿರಹಿತನಾದ, ಸರ್ವೋತೃ್ಛ್ರಸ್ಟನಾದ ಅವತಾರಪುರಂಷ 
ನನ್ನು ಸರಮಾತ್ಮಸ್ವಭಾವವನ್ನು ಪಡೆದಪನೆಂದು ತಿಳಿಯದೆ, 
ಅವನನ್ನು ವ್ಯಕ್ತನಾದವನಂತೆ, ಅಂದರೆ ಲೋಕದಲ್ಲಿರುವ ಒಬ್ಬ 
ರಾಜಳಕರಿಮಾರನೆಂದು ಭಾವಿಸಿ ಈ ರೂಪದಲ್ಲಿರುವ ಭಂಗವಂತ 
ನನ್ನೂ ಕೂಡ ಆಶ್ರಯಿಸುವುದೂ ಇಲ್ಲ ಮತ್ತು ಅರಾಧಿಸು 
ವುದೂ ಇಲ್ಲ (ಶ್ಲೋಕ ೨೫). ಜನರು ಭಗವಂತನನ್ನು 


ಕಿ 


ತಿಳಿಯುವ ಪ್ರಯತ್ನವನ್ನು ಮಾಡದೆ ಇರುವದಕೆ 
ಇನ್ನೊಂದು ಪ್ರಬಲಕಾರಣವುಂಟು. ಜನರು ತಮ್ಮ 
ತಮ್ಮ ಹಿಂದಿನ ಜನ್ಮಗಳಲ್ಲಿ ಯಾವಯಾವ ವಸ್ತುಗಳಲ್ಲಿ 


ಮಮತೆಯನ್ನು ಅಥವಾ ದ್ವೇಷವನ್ನು ಬೆಳಸಿದ್ದರೋ ಆಯಾ 
ಇಚ್ಛ್ರಾದ್ರೇಷಗಳ ವಾಸನೆಯಿಂದಲೇ ಅವರು ಈ ಜನ್ಮದಲ್ಲಿ 
ಹುಟ್ಟರುವರು. ಅದುದರಿಂದ ಈ ಇಚ್ಛ್ರಾದ್ವೇಷಗಳ ದ್ವಂದ್ಯ 
ದಿಂದ ಹುಟ್ಟಿದಂದಿನಿಂದ ಮೋಹಿತರಾದ ಈ ಜನರಿಗೆ ಭಗ 
ವಂತನ ಮೇಲೆ ಪ್ರೀತಿ ಹುಟ್ಟುವ ಬದಲು ಅವರವರ ಪೂರ್ವ 
ಜನ್ಮದಿಂದ ಬಂದಿರುವ ವಾಸನೆಗಳ ಫಲವಾಗಿ ಅವರಿಗೆ ಆಯಾ 


ಪ್ರಕೃತಿ ವಿಷಯಗಳ ಮೇಲೇಯೇ ಇಜ್ಞಾದ್ವೇಷಗಳು ಉತ್ಪನ್ನ 
ವಾಗುತ್ತವೆ. ಅವರ ಮನಸ್ಸೆಲ್ಲಾ ಯಾವಾಗಲೂ ಆ ಪ್ರಕ 


ತಿಯ ಪದಾರ್ಥಗಳ ಮೇಲೆಯೇ ಇರುತ್ತದೆಯೆ ವಿನಹ ಭಗ 
ವಂತನ ಮೇಲೆ ಇರುವುದೇ ಇಲ್ಲ (೨೭) 


ಆನೇಕರು ಭಗವಂತನನ್ನು ಪೊಜಿಸದಿದ್ದರೂ ಅನ್ಯ 
ದೇವತೆಗಳನ್ನು ಪೂಜಿಸುತ್ತಾರೆ 


ಸಾಮಾನ್ಯ ಜನರು ಅವರವರಿಗೆ ಸಂಬಂಧಪಟ್ಟ ಪ್ರಕೃತಿಯ 
ವಾಸನೆಗಳಿಂದ ನಿತ್ಯವೂ ಬಂಧಿಸಲ್ಪಟ್ಟಿವರಾಗಿ, ಆಯಾ 
ವಾಸನೆಗಳ ಪ್ರಭಾವದಿಂದ ಅವರ ಇಚ್ಛೆಗಳನ್ನು ಪಡೆಯುವೆರೆ. 
ಆಗ ಅವರ ಇಚ್ಛೆಗಳಿಗೆ ವಿಷಯಗಳಿಂದ ಪದಾರ್ಥಗಳನ್ನು 
ನಡೆದು ಅವನ್ನು ಅನುಭವಿಸುವುದರಲ್ಲಿಯೇ ಅವರೆ ಜ್ಞಾನವು 
ಅನಹರಿಸಬ್ಬಟ್ಟು ಸಂಕುಚಿತವಾಗುವುದು. ಈ ಕಾಮೆನೆಗಳನ್ನು 
ಹೊಂದುವುದಕ್ಕಾಗಿ ಅವರು ಲೌಕಿಕ ಪ್ರಯತ್ನಗಳನ್ನು ಮಾಡು 
ವುದಲ್ಲಜಿ, ಅಲೌಕಿಕ ಸಾಧನವಾದ ಅನ್ಯದೇವತೆಗಳ ಪೊಜೆ 
ಗಳನ್ನು ಕೈಗೊಳ್ಳುತ್ತಾರೆ. ಅದಕ್ಕಾಗಿ ಶಾಸ್ತ್ರೀಯವಾದ ನಿಯಮ 
ಗಳನ್ನು ಶ್ರದ್ಧೆಯಿಂದ ಆಚರಿಸುತ್ತಾ ಆ ದೇವತೆಗಳನ್ನು ಶರಣು 
ಹೊಂದುತ್ತಾರೆಯೇ ವಿನಹ ಅವರು ಭಗವಂತನನ್ನು ಪೂಜಿಸು 
ವುದಿಲ್ಲ (ಶ್ಲೋಕ--೨೦). ಆದರೇನು, ಆ ದೇವತೆಗಳೂ ಕೂಡ 
ಭಗವಂತನ ಶರೀರವೇ ಆಗಿರುವುದರಿಂದ ಭಗವಂತನು ತನ್ನ 
ಶರೀರವೇ ಆಗಿರುವ ಆಯಾ ದೇವತೆಗಳನ್ನು ಪೂಜಿಸುವ 
ದೇವತಾ ಭಕ್ತರಿಗೆ ಆಯಾ ದೇವತೆಗಳ ವೂಲಕವೇ ಅವರವರ 
ಇಚ್ಛಾವಿಷಯಗಳನ್ನು ದಯಪಾಲಿಸುತ್ತಾನೆ. ಇಷ್ಟೇ ಅಲ್ಲ 
ಆಯಾ ದೇವತೆಗಳಲ್ಲಿರುವ ಅವರವರ ಶ್ರದ್ಧೆಯನ್ನು ನಿರ್ನಿಪ್ಲು 
ವಾಗಿ ವೃದ್ಧಿಪಡಿಸುತ್ತಾನೆ ; ತನ್ಮೂಲಕ ಆ ಭಕ್ತನು ತನ್ನ ಇಷ್ಟ 
ದೇವತೆಯ ಆರಾಧನೆಯನ್ನು ಮಾಡುತ್ತಲೇ ಇರುವನು (ಶ್ಲೋಕ 
೨೧-೨೨), ಇದರ ಫಲವೇನು? ದೇವತೆಗಳೂ ಕೂಡ ತಮ್ಮ 
ಹಾಗೆ ಪರಿಮಿತಿಯುಳ್ಳ ಭೋಗವುಳ್ಳವರು ಮತ್ತು ಪರಿಮಿತಿ 
ಕಾಲದವರೆಗೆ ಜೀವಿಸಿರುವನರಾಗಿರುವರೆಂಬುದನ್ನು ಅರಿಯದ 
ಅಲ್ಪ ಬುದ್ದಿಯುಳ್ಳ ಷಃ ಮನುಸ್ಯರು ಇಂದ್ರಾದಿ ದೇವತೆಗಳ 
ಆರಾಧನೆಯಿಂದ ಹೊಂದುವ ಈ ಫಲಗಳು ಅಲ್ಪವಾದವುಗಳಂ 
ಮತ್ತು ಕ್ಷಣ ಕವಾದವುಗಳು. ಅಂದರೆ ಕೆಲವು ಕಾಲವಾದ 
ನಂತರ ನಾಶವನ್ನು ಹೊಂದುತ್ತವೆ. ಇಷ್ಟೇ ಅಲ್ಲ, ಹೀಗೆ 
ದೇವತೆಗಳನ್ನೂ ಶ್ರಜ್ಞಿಯೊಡನೆ ಪೂಜಿಸುವವರು ಆಯಾ 
ದೇವತೆಗಳನ್ನು ಹೊಂದುತ್ತಾರೆಯೇ ವಿನಹ, ದೇವತೆಗಳಿಗೆಲ್ಲಾ 
ಒಬ್ಬನೇ ಯಜಮಾನನಾದ ಭಗವಂತನನ್ನು ಹೊಂದುವುದಿಲ್ಲ. 
ದೇವತೆಗಳನ್ನು ಆಶ್ರಯಿರುವವರು ಆಯಾಜೀವತೆಯೊಂದಿಗೆ 
ನಾಶವನ್ನು ಹೊಂದುತ್ತಾರೆ ; ಆದೆರೆ ಭಗವಂತನನ್ನೇ ಆರಾಧಿಸು 
ವವರು ನಾಶರಹಿತನೂ ಶ್ರೇಷ್ಠನೂ ಆದ ಭಗವಂತನನ್ನೇ ನಾಶ 
ರಹಿತರಾಗಿ ಹೊಂದುತ್ತಾರೆ (ಶ್ಲೋಕ-೨೩). 


ಕೆಲವರು ಅರ್ಥಕಾಮ ಪುರುಷಾರ್ಥಗಳನ್ನು 
ಪಡೆಯಲು ಅನ್ಯ ಡೇವತೆಗೆಳನ್ನು ಬಿಟ್ಟುಭಗವಂತನನ್ನೇ 
ಪೂಜಿಸುತ್ತಾರೆ 


ಯಜ್ಞಯಾಗಾದಿ ನನ್ನು. ಮಾಡುತ್ತಿರುವ 
ಜನರಿಗೆ, ಕಸ್ಟ ನಷ್ಟ ಗಳುಂಬಾದಾಗ ಸ್ತ ಪ ರ್ರಯತ್ನ ದಿಂದ ಐಶ್ವರ್ಯ, 
ಅಧಿಕಾರ ಮೆತು. ಕೇರ್ತಿ ಲಭಿಸ ಸಿದ್ದಾ ಇ ಮತು ಮನುಷ್ಯ ನ 
ಅಧೀನದಲ್ಲಿ ಇಲ್ಲದಿರುವ ಆದಿ ಬೌತಿಕ ಆದಿ ಶೈವಿಕ ದುಃಖ 
ಗಳುಂಬಾದಾಗ ಭಗನಂತನ ಕೃಸೆಯಿಂದ ಅವರಿಗೆ ಆ 
ಭಗವಂತನ ಸ್ಮರಣೆಯುಂಟಾಗುವುದು, ಆಗ ಆವರು ಐಹಿಕ; 
ಆಮುಸ್ಮಿಕ, ಕಷ್ಟಗಳು ತೊಲಗುವುದಕ್ಕೂ, ಆರೋಗ್ಯ ಐಶ್ವರ್ಯ, 
ಅಧಿಕಾರ ಕೀರ್ತಿಗಳು ವೃದ್ಧಿಯಾಗುವುದಕ್ಕೂ ಮತ್ತು ಪಾಲ 
ವಾದ ಮೇಲೆ ಸ್ವರ್ಗವನ್ನು ಪಡೆಯುವುದಕ್ಕೂ ಅನ್ಯದೇವಕೆಗಳ 


ಪೂಜೆಗಳನ್ನು ಮಾಡಜಿ ಭಗವಂತನನ್ನೇ ಪ್ರಾರ್ಥಿಸಿ ಪೂಜೆ 
ಮಾಡುತ್ತಾರೆ. ಇಂಥಹವರಲ್ಲಿ ಆರೋಗ್ಯ £4 ಶಿ ಅಶ್ವರ್ಯ 


ವನ್ನೂ, ಪ್ರತಿಷ್ಠೆ ಯನ್ನೂ ಕಳೆದುಕೊಂಡು 'ಿವವನ್ನು ಪುನಃ 
ಹೊಂದಲು ಅಪೇಕ್ಷಿಸಿ ಆದಕ್ಕಾಗಿ ಭಗವಂತನನ್ನು ಭಜಸುವವ 
ನನ್ನು “ಆರ್ತ” ನೆಂದು ಕರೆದಿದೆ. ಎಂದೂ ಐಶ _ರ್ಯಾದಿಗಳನ್ನು 
ಹೊಂದದೆ ಇದ್ದು ಅವುಗಳನ್ನು ಹೊಂದಲೂ ಮತ್ತು ಕಾಲವಾದ 
ಸೀಲ, ಸ್ಪೈರ್ಗಸುಖನನ್ನು ಪಡೆಯಲೂ ಭಗವಂತನನ್ನು 
ಸ ಕರೆದಿದೆ. ಈ ಇಬ್ಬರು ಭಗೆವದ್ಭ ಕ್ರ ರುಗೆಳು 
ದರ್ಜೆಯೆವರು. ಫಸಹಗ ಗಂ “ಜಿಜ್ನಾ ಸ ಮತ್ತು 
"ಜಾ ನಿಗ ಎಂಬ ಭಗವದ್ಭಕ್ತ, ರು ಶ್ರೇಷ್ಮರು. ತಾನು ಸ್ವ ಪ ಪ್ರಯ 
ತ ದಿಂದ “ಅಂದರೆ ಯೋಗಭ್ಯಾಸದಿಂದ ಆತ್ಮಸ ಸಾಕ್ಷಾತ್ಯಾ ನನ್ನು 
ಸಜೆಯಲಾರಜಿ ಆತ್ಮ ಸಾಸ್ಟಾತ್ವಾ ರವನ್ನು ದೆಯಪಾಲಿ 
ಬೇಕೆಂದು pons ಭಜಿಸುವವನೇ ಹ ಸ ಸುವು He 
ತನ್ನ ನಿಜ ಆತ್ಮಸ್ವ ಪದ ಆನಂದವನ್ನು ನಡೆಯುವುದಕ್ಕಾ ಗಿ 
ಭಗವಂತನನ್ನು pi ಯಿಸಿ ಪೂಜಿಸುವರು. ಈ ಉತ್ತ 
ಫಲವು BE ಕಾನು, ಪುರುಷಾರ್ಥ ಫಲಗಳಿಗಿಂತ ದೇಖ 
ಮಿಶ್ರವಿಲ್ಲದೆ ಶಾಶ್ವತವಾಗಿರುವುದಕಿೀದ ಬಹು ಮೇಲಾದುವು., 
(ಶ್ಲೊ ಕ ೧೬) 


ಜ್ಞಾನಿಯು ಯಾರು? ಅವನೇ ಭಗವದ್ಭ ಕ್ರ ರಲ್ಲೆಲ್ಲಾ 
ಶ್ರೇಷ್ಠನು. 

ಯಾವ ಭಕ್ತನು ಕಳೆದು ಹೋದ ಆರೋಗ್ಯ ಐಶ ೈರ್ಯಾದಿ 

ಗಳನ್ನು ಪಡೆಯುವುದಕ್ಕೂ, ಹೊಸದಾಗಿ ಆರೋಗ್ಯ ಐಶ್ವರ್ಯಾದಿ, 

ಗಳನ್ನು ಹೊಂದುವುದಕ್ಕೂ, ಸ ಸರ್ಗಗಳ ಸ ಸುಖವನ್ನು ಕಾಲವಾದ 

ಮೇಲೆ ಅನುಭವಿಸುವುದಕ್ಕೂ ಮತ್ತು ಆತ್ಮ ಸಾಕ್ಷಾತ್ಟಾರದ 


ವಿಕಾಸೆನನ್ನೂ ಆನೂದವನ್ನೂ ಪಡೆಯುವುದಕ್ಕೂ ಭಗವಂತ 
ನನ್ನು ಪ್ರಾರ್ಥಿಸ ಸದೆ ಪೂಜಿಸಿ. ಇರುವನೋ ಮತ್ತು ಭಗವಂತನ 
ಸಾಕ್ಷಾತ್ಕಾ ಕಿನನ್ನೇ ತಾನು ಪಡೆದು, ಅವನನ್ನು ಹೊಂದಿ, 
ಭಗವದಾನಂಡನನ್ನು ಪಡೆಯುವುದಕ್ಕಾಗಿ ಭಗವಂತನನ್ನೇ 
ಮರೆಹೊಕ್ಕು, ಅವನನ್ನು ಭಜಿಸಿ ಪೂಜಿಸುತ್ತಾನೆಯೋ ಅವನೇ 
“ ಜ್ಞಾನಿ” ಎಂಬ ಮಹಾಭಕ್ತನು (ಶ್ಲೋಕ-೧೬). ಆರ್ತ, 
ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಎಂಬ ನಾಲ್ಕು ವಿಧ ಭಕ್ತರೂ 
ಶ್ಲಾಫ್ಯ ರಾದವರೇ 'ಆಗಿರುತ್ತಾ, ಜೆ ಏಕೆಂದರೆ ಇವರುಗಳು ಪುಣ್ಯ 
ಕರ್ಮಗಳನ್ನು ಮಾಡುತ್ತಾ, ತನ್ಮೂಲಕ ಪ್ರಕೃತಿ Re 
ಉಂಟಾಗುವ ಕಾವು, ಕ್ರೋಧ, ಲೋಭ, ಮೋಹ, ಮಂದ, 
ಮಾತ್ಸರ್ಯ, ಶೋಕ ಎಂಬ ವಾಸನೆಗಳನ್ನು ನಾಶಮಾಡಲು 
ಪ್ರಯತ್ನಿಸುತ್ತಾ, "ಪ್ರಕೃತಿಯ ಮಾಯೆಯಿದ ಉಂಬಾಗುವ 
ದುಃಖಗಳನ್ನು ತಪ್ಪಿಸಿಕ್ಕೊ ಳ್ಳುವುದಕ್ಕಾಗಿ' ಭಗವಂತನಲ್ಲಿ ಶರಣಾ 
ಗತಿಯನ್ನು ಮಾಡಿ ಅವನನ್ನು ಉಪಾಸಿಸುವರು (ಶ್ಲೊ ೇಕ-೨೮) 
ಆದರೆ ಇನರುಗಳಲ್ಲಿ “ ಜ್ಞಾನಿಯಾದ ಭಕ್ತನು ಮಾತ್ರ ಅತ್ಯಂತ 
ಶ್ರೇಷ್ಠನಾಗಿರಲು ಕಾರಣವೇನು? ಮೊದಲು ಮೂರು ವಿಧ 
ಭಕ್ತರೂ ತಾವು ಇಚ್ಛೆಸಡುವ ಭಗವಂತನಲ್ಲದ ಬೇಕಿ ಬೇರೆ 
ಫಲಗಳ ವ್ರಾಪ್ತಿಗಾಗಿ ಭಗವಂತನನ್ನು "ಅಶ್ರಯಿಸಿ ಪೂಜಿಸು 
ವರು. ಆದುದರಿಂದ ಅವರು ತಾವು ಅಪೇಕ್ಷಿಸುವ ಫಲಗಳು 
ಲಭಿಸುವವರೆಗೆ ಮಾತ್ರ ಭಗವಂತನಲ್ಲಿ ಮನಸ್ಸುಳ್ಳ ಕೈವರಾಗಿರು 
ತ್ತಾರೆ; ಅಂದರೇನು ಅವರು ಭಗವಂತನನ್ಲಿ ಜನ 
ಭ್ರ ಷಃ ತಾವು ಇಚ್ಛೆ ಪಡುವ ಫಲಗಳಿಗೆ ಸಾಧನವಾಗಿದೆಯೆ! 
ಹೊರತು ಅವರಿಗೆ ರ ಮೇಲೆ ನಿಜವಾದ ₹ ಪ್ರೀತಿಯಿಂದ 


ಉಂಬಟಾದುದಲ್ಲ, ಆದರೆ ಜ್ಞಾನಿಯಾದ ಭಕ್ತನ ರೀಕಿಯೇ 
ಬೇರೆ. ' ಅನನು ಭಗವಂತನ ಸಾಕ್ಷಾಶ್ಛಾರವನ್ನೇ ಸಡೆಯಿ 


ಬೇಕೆಂಬ ಒಂದೇ ಧ್ಯೇಯದಿಂಡ, ಸರ್ವದಾ, ಭತವಂತನಲ್ಲೇ ನೆಟ್ಟಿ 
ಮನಸ್ಸುವುಳ್ಳವನಾಗಿ, ಸದಾ ಭಗವಂತನಮೊಂದಿಗೆ ಸೇರಿದ್ದಾನೆ 3 
ಅಂದರೆ ನಿತ್ಯಯುಕ್ತನಾಗಿದ್ದಾನೆ. ಭಗನೆಂತನೊಬ್ಬನಲ್ಲೀ ಭಕ್ತಿ 
ಯನ್ನು ಹೊಂದಿದವನಾಗಿ ಏಕಭಕ್ತನಾಗಿದ್ದಾನೆ. ಅದೂ ಅಲ್ಲದೆ 
ಅವನು ಭಕ್ತಿಯನ್ನು ಸಾಧನವಾಗಿಯೂ ಅಲ್ಲದೆ ಫಲವಾಗಿಯೂ 
ಹೊಂದಿದ್ದಾನೆ. ಏಕೆಂದರೆ ಅವನ ಭಕ್ತಿಯು ಭಗವಂತನ ಮೇಲೆ 
ಅತ್ಯ ಂತ ಪ್ರೀತಿಯಿಂದ ಉಂಟಾಗಿದಯೇ ಹೊರತು ಇತರ ಫಲ 


ಗಳ ಅನೇಕ್ಷೆಯಿಂದ ಉಂಟಾದುದಲ್ಲ. ಅವನಿಗೆ ಭಗವಂತನ 
ಮೇಲೆ ಆತ ್ರಧಿಕವಾದ ಪ್ರಿ ಪ್ರೀತಿ ಇದ್ದೆ ಆದುದರಿಂದ ಅವನೂ 


ಕೂಡ ಭಗ ತನಿಗೂ ಅತ್ಯಂತ ನಿ ಯನಾಗಿದ್ದಾ ನೆ. ಅಂದ 
ರೇನುು ಭಗವಂತನು ಅಂಥಾ ಜಾ ಸ್ಥಿನಿಯನ್ನು “ನ ಿವನೆಂಜೇ 
: ಭಾವಿಸುತ್ತಾನೆ. (ಶ್ಲೊ (ಕಗಳು-೧೫-೧೮). 


(Re-printed from Mysore 77787೩ Patrika 
September -October 1960) 


ಭಗವಥ್ಲೀತಾ ಅಧ್ಯಯ ಏಳು 


ಜ್ಞಾನಿಯು ಭಗವಂತನನ್ನು ಪೂಜಿಸುವ ರೀತಿ 


ಭಕ್ತನಾದ ಜ್ಞಾನಿಯು ಭಗವಂತನಲ್ಲೇ ನೆಟ್ಟ ಮನಸ್ಸುಳವ 
ನಾಗಿರುವನೆಂದೂ, ಭಗವಂತನನ್ನೇ ಸರ್ಫೋತ್ತಮ ಗತಿಯಕಾಗಿ 
ಹೊಂದಿರುವುದರಿಂದ ಭಗವಂತನ ಸ್ಮರಣೆಇಲ್ಲದಿದ್ದರೆ ತನ್ನ ಆತ್ಮ 
ಧಾರಣೆಯನ್ನು ಮಾಡಲು ಅಶಕ್ತನಾಗಿ ಇರುವನೆಂಮೂ ಮತ್ತು 
ಭಗವಂತನೂ ಕೂಡ ಜ್ಞಾನಿಯು ತನ್ನ ಆತ್ಮಧಾರಣೆಗೆ ಕಾರಣ 
ನೆಂದು ಭಾವಿಸುವನೆಂದೂ ಇಲ್ಲಿಯವರೆಗೆ ತಿಳಿದಿದ್ದೇವೆ. ಇನ್ನು 
ಜ್ಞಾನಿಗಳಾದ ಭಕ್ತರು ಯಾವ ರೀತಿಯಲ್ಲಿ ಭಗವಂತನನ್ನು 
ಭಕ್ತಿಯಿಂದ ಉಪಾಸನೆ ಮಾಡುತ್ತಾರೆಂಬುದನ್ನು ತಿಳಿಯೋಣ. 
ಯಾವ ಭಕ್ತರು ದುಃಖಗಳನ್ನು ತನ್ಪಿಸಿಕ್ಕೊಳ್ಳುವುದಕ್ಕಾಗಿ 
ಹುಟ್ಟು, ಮುಪ್ಪು, ಸಾವುಗಳಿಂದ ಮುಕ್ತರಾಗಬೇಕೆಂದು 
ಇಚ್ಛೆ ಸುವರೋ ಅವರು ಬ್ರ ಹ್ಮಜ್ಞಾನವನ್ನೂ, ಸಮಸ್ತ ಕರ್ಮಗಳ 
ಜ್ಞಾನವನ್ನೂ ಸಮಸ್ತವಾದ ಅಧ್ಯಾತ್ಮ ಜ್ಥಾನವನ್ನೂ ಸಡೆಯ 
ಬೇಕು. (ಶ್ಲೋಕ ೨೯). ಅವರು ಅದಿದೈವದೊಂದಿಗೂ, 
ಅಧಿಯಜ್ಞದೊಂದಿಗೂ ಭಗವಂತನನ್ನು ತಿಳಿಯುತ್ತಾ ಸಾವಧಾನ 
ಮನಸ್ಸರಾಗಿ ಮರಣಕಾಲದಲ್ಲಿಯೂ ಭಗವಂತನನ್ನು ತಿಳಿಯು 
ವರು. (ಶ್ಲೋಕ ೩೦). ಆದರೆ ಭಕ್ತರಾದ ಜ್ಞಾನಿಗಳು ತಮ್ಮ 
ಜೀವಿತ ಕಾಲದಲ್ಲೆಲ್ಲಾ ಸದಾ ಭಗವಂತನಲ್ಲೇ ಸಕ್ತವಾದ 
ಮನಸ್ಸುಳ್ಳವರಾಗಿ, ಭಗವಂತನನ್ನೇ ಆಶ್ರಯಿಸಿ ಭಕ್ತಿಯೋಗ 
ವನ್ನು ಆಚರಿಸುತ್ತಾರೆ. ಅಂ ದರೇನ್ಯೂ ಅವರು ತೈಲಧಾರೆಯಂಸೆ 
ಅವಿಚ್ಛಿನ್ನವಾಗಿ (ಎಡಬಿಡದೆ) ಸರ್ವದಾ ಭಗವಂತನನ್ನು ಪ್ರೀತಿ 
ಯಿಂದಲೂ ಸಂತೋಸದಿಂದಲೂ ಸ್ಮರಿಸುತ್ತಿ ರುವರು. ಇದನ್ನೆ ¢ 
ಧವಾಸ್ಕ್ಯೃತಿ ಎಂದೂ, ಧ್ಯಾನನೆಂ'ದೂ, ಉಪಾಸನೆಯೆಂದೂ 
ಆಚಾರ್ಯರು ಕರೆದಿದ್ದಾರೆ. ಈ ಭಕ್ತಿಮಾರ್ಗವನ್ನೇ ಜ್ಞಾನಿಗಳು 
ಸದಾ ಆಚರಿಸುವರು. ಅವರಿಗೆ ಭಗಪತ್ರಾಸ್ತಿ ಯೆ ಮುಖ್ಯವಾದ 
ಗುಕಿಯು ; ಭಗವಂತನಲ್ಲಿ; ಶರಣಾಗತಿಯೇ ಉಪಾಯವು. 
(ಶ್ಲೋಕ-೧). ಹೀಗೆ ಸವತಸ್ತ ಜಗತ್ತು ವಾಸುದೇವನಲ್ಲದೆ 
ಬೇರೆಯಲ್ಲವೆಂಬ ಜ್ಞಾನದಿಂದ ಕೂಡಿದವರಾಗಿ, ಅಂದರೆ ಭಗ 


ವಂತನನ್ನೇ ಷರಮಪ್ರಾಸ್ಯನನ್ನಾಗಿಯೂ, ಪ್ರಾಪೆಕನನ್ನಾಗಿಯೂ 
ಪರಿಗಣಿಸುತ್ತಾ, ಕೊನೆಗೆ ತವ್ಮುಮನೋರಥವೆಲ್ಲಾ ಭಗವಂತನೇ 
ಆಗಿ, ಅವನನ್ನೇ ಶರಣುಹೊಂದುವ ಮಹಾಮಂನಸ್ಸುಳ್ಳ 
ಮಹಾತ್ಮರು ಲೋಕದಲ್ಲಿ ದುರ್ಲಭರು. ಆದಾಗ್ಯೂ ಭಕ್ತರು 
ಅನೇಕ ಜನ್ಮಗಳು ಸತತವಾಗಿ ಪುಣ್ಯ ಕರ್ಮಗಳನ್ನೂ ಮಾಡುತ್ತಾ 
ಭಕ್ತಿಯೋಗವನ್ನು ಮಾಡುತ್ತಿದ್ದರೆ ಕೊನೆಗೆ ಅವರು ಭಗವಂತ 
ನನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ ಎಂದು ಶ್ರೀ ಕೃಷ್ಣನು 
ಭರವಸೆಯನ್ನು ಕೊಟ್ಟಿದ್ದಾನೆ (ಶ್ಲೋಕ ೧೯). 
ಭಗವದ್ಭಕ್ತನಾದ ಜ್ಞಾನಿಯು ಪಡೆಯುವ 
ಮಹಾಫಲವು. 

ಮೇಲೆ ವಿವಠಿಸಿದಂತೆ ಭಗವಂತನಲ್ಲೇ ಸಕ್ತವಾದ 
ಮನಸ್ಸುಳ್ಳವೆನಾಗಿ, ಭಗವಂತನನ್ನೇ ಆಶ್ರಯಿಸ್ಕಿ ಭಗವಂತನ 
ಯೋಗವನ್ನು ಅಂದರೆ ಭಕ್ತಿ ಯೋಗವನ್ನು ಆಚರಿಸುವ 
ಜ್ಞಾನಿಯು ಭಗವಂತನನ್ನು ಯಥಾವತ್ತಾಗಿ ಅಂದರೆ ಅವನು 
ಹೇಗೆ ಇರುವನೋ ಹಾಗೆ ಸಾಕ್ಷಾತೃರಿಸುವನು. (ಶ್ಲೋಕ-೧) ; 
ಏಕೆಂದರೆ. ಯಾರು ಚಿದಚಿದ್ವಸ್ತುಗಳನ್ನು ಉಪಾಸಿಸುವುದಕ್ಕೆ 
ಬದಲು ಭಗವಂತನಲ್ಲಿ ಶರಣಾಗತರಾಗಿ ಅವನನ್ನು ಉಪಾಸನೆ 
ಮಾಡುತ್ತಾರೋ ಅವರು ದುಸ್ತಠವಾದ ಪ್ರಕೃತಿಯ ಮಾಯೆ 
ಯನ್ನು ದಾಟುತ್ತಾರೆ, (ಶ್ಲೋಕ ೧೪). ಇಷ್ಟೇ ಅಲ್ಲ; 
ಭಗವಂತನ ನಿಜಸ್ವರೂಪವನ್ನು ವಿಜ್ಞಾನದೊಂದಿಗೆ ತಿಳಿಯು 
ವನು. ವಿಜ್ಞಾನವೆಂವರೆ ವಿವಿಕ್ತಾಕಾರ ವಿಷಯ ಜ್ಞಾನವು ; 
ಅಂದರೆ ಭಗವಂತನು ತನಗಿಂತ ಬೇರೆಯಾದ ಸಮಸ್ತ 
ಚಿದಚಿತ್ತು ವಸ್ತುಗಳ ಸಮೂಹಗಳಿಗಿಂತ ವಿಲಕ್ಷಣನಾಗಿರುವ 
ಜ್ಞಾನ ಪ್ರ ಜ್ಞಾನನೊಂದಿಗೆ ಜ್ಞಾನಿಯು ಭಗವಂತನನ್ನು 
ಸಾಕ್ಷಾತೃರಿಸುವನು. ಹೀಗೆ ವಿಜ್ಞಾನ ಸಹಿತವಾದ ಭಗವಂತನ 
ಜ್ಞಾನ ಉಂಟಾದರೆ ಆಗ ಮಾನವನಿಗೆ ಮತ್ತೆ ತಿಳಿಯಬೇಕಾದ 
ಅಂಶವು ಯಾವುದೂ ಉಳಿದಿರುವುದಿಲ್ಲ ಅಂತಹ ಸಂಪೂರ್ಣ 
ವಾದ ಜ್ಞಾನವನ್ನು ಭಕ್ತನಾದ ಜ್ಞಾನಿಯು ಪಡೆಯುವನು. 
(ಶ್ಲೋಕ ೨). 


6 


ಭಗವಥ್ಲೀತಾ ಅಧ್ಯಾಯ ಎಂಟು 


ಭಕ್ತರು ಮರಣಕಾಲದಲ್ಲಿ ಭಗವಂತನನ್ನು ಹೇಗೆ ಧ್ಯಾನ 
ವತಾಡಬೇಕು? ಕಾಲವಾದಮೇಲೆ ಅವರ ಗತಿಯೇನು? 
(ಶ್ಲೋಕಗಳು ಒಂದು ಮತ್ತು ಎರಡು) 


ಭಗವಂತನನ್ನು ಉಪಾಸಿಸುವ ಭಕ್ತರು ಆರ್ತ, ಅರ್ಥಾರ್ಥಿ, 
ಜಿಜ್ಞಾಸು ಮತ್ತು ಜ್ಞಾನಿ ಎಂದು ನಾಲ್ಕು ವಿಧವಾಗಿ ಇರುವ 
ರಂದು ಏಳನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ 
ತಿಳಿಸಿದನು. ಆರ್ತ ಮತ್ತು ಅರ್ಥಾರ್ಥಿ ಎಂಬ ಭಕ್ತರನ್ನು 
ಒಪ್ಪಿಗೆ ಸೇರಿಸಿ “ ಐಶ್ವರಾ ರ್ಥಿಗಳು ” ಎಂದು ಕರೆದರೆ ಐಶ್ವ 
ರ್ಯಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಎಂಬುದಾಗಿ ಭಕ್ತರನ್ನು 


ಮೂರುಗುಂಪುಗಳಾಗಿ ನಿಭಾಗಿಸಬಹುದು. ಈ ತ್ರಿನಿಧ 
ಭಕ್ತರುಗಳು ಬ್ರಹ್ಮ ಆಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿ 


ದೈವ ಮತ್ತು ಈ ದೇಹದಲ್ಲಿರುವ ಅಧಿಯಜ್ಞ ಎಂಬೀ ತತ್ವ 
ವಿಷಯಗಳನ್ನು ಹೇಗೆ ತಿಳಿಯಬೇಕು ಮತ್ತು ಇವರೆಲ್ಲರೂ ತಮ್ಮ 
ಮರಣಕಾಲದಲ್ಲಿ ಭಗವಂತನನ್ನು ಯಾವ ಕ್ರಮದಲ್ಲಿ ಅಥವ 
ರೀತಿಯಲ್ಲಿ ಧ್ಯಾನಮಾಡುತ್ತಾರೆ ಮತ್ತು ಕಾಲವಾದಮೇಲೆ 
ಯಾವ ಯಾವ ಫಲಗಳನ್ನು ಹೊಂದುತ್ತಾರೆ ಎಂದು ಈಗ 
ಅರ್ಜುನನು ಶಿ (ಕೃಷ್ಣ ನನ್ನು ಪ್ರಶ್ರೆ ಮಾಡುತ್ತಾ ನೆ. ಈ 
ವಿಷಯಗಳನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ನಾವೆಲ್ಲರೂ 
ತಿಳಿಯುವ ಹಾಗೆ ಉಪದೇಶಮಾಡಿದ್ದಾನೆ. 


ತ್ರಿವಿಧ ಭಕ್ತರೂ ತಿಳಿಯಜೀಕಾದ ಮೇಲಿನ ತತ್ವ 
ವಿಷಯಗಳ ಜ್ಞಾನ 
(ಶ್ಲೋಕಗಳು ಮೂರು ಮತ್ತು ನಾ ಖಿ) 
ಐಶ್ವರ್ಯಾರ್ಥಿಗಳು ಪ್ರಪಂಚದಲ್ಲಿ ಸಂಪತ್ತನ್ನು ಪಡೆದು 
ಅಂದರೆ ಧಾರಕ, ಪೋಷಕ, ಭೋಗ್ಯ ಮತ್ತು ವಿಲಾಸವಸ್ತು 
ಗಳನ್ನು ಸಡೆದು ವಿಧವಿಧಗಳಾದ ಸುಖಗಳನ್ನು ಪಡೆಯಲು 
ಆಶೆಸಡುತ್ತಾರೆ ಮತ್ತು ಅದಕ್ಕಾಗಿಯೇ ಭಗವಂತನನ್ನು ಉಪಾ 
ಸನೆ ಮಾಡುತ್ತಾರೆ. ಇವರುಗಳು * ಅಧಿಭೂತವನ್ನೂ, ಅಧಿ 
ದೈವವನ್ನೂ ಮತ್ತು ಅಧಿಯಜ್ಞನನ್ನೂ ” ತಿಳಿಯಬೇಕು. ಅಧಿ 
ಭೂತವನ್ನು ತಿಳಿಯಬೇಕು ಅಂದರೇನು? ಅವರು ಪೃಥ್ವೀ, 
ಅಪ್ಪು, ತೇಜಸ್ಸು, ವಾಯು, ಆಕಾಶವೆಂಬ ಪಂಚಮಹಾಭೂತ 
ಗಳನ್ನು ಒಳಗೊಂಡ ಜಗತ್ತಿನ ಪದಾ ರ್ಥಗಳನ್ನೂ, ಅವುಗಳ 
ಪರಿಣಾಮ ವಿಶೇಷವಾದ ಮತ್ತು ನಶ್ವರಸ್ತಭಾವವುಳ್ಳ ವಿಲಕ್ಷಣ 


ವಾದ ಶಬ್ದ ಸ್ಪರ್ಶ ರೂಪ, ರಸ, ಗಂಧಗಳೇ ಮೊದಲಾದವು 
ಗಳನ್ನೂ ತಿಳಿಯಬೇಕು. * ಅಧಿದೈವ id ವನ್ನು ತಿಳಿಯಬೇಕು 
ಎಂದರೇನು? ಈ ಶಬ್ದಾದಿ ನಿಷಯಗಳನ್ನು ಭೋಗಿಸುವ 
ಶರೀರದಿಂದ ಕೂಡಿರುವ ಪುರುಷನನ್ನು ತಿಳಿಯಬೇಕು. ಈ 
ಮಾನವ ಪುರುಷನು ಇಂದ್ರಾದಿ ಮೊದಲಾದ ದೇವತೆಗಳು 
ಅನುಭವಿಸುವ ಭೋಗಗಳಿಗಿಂತ ವಿಲಕ್ಷಣವಾದ ಶಬ್ದಾದಿ 
ವಿಷಯಗಳನ್ನು ಭೋಗಿಸುತ್ತಾ, ಅವರಿಗಿಂತ ಈ ವಿಚಾರದಲ್ಲಿ 
ಮೋಲಾಗಿರುವುದರಿಂದ ಇವನನ್ನು ಗೀತೆಯಲ್ಲಿ “ ಅಧಿದೈವ | 
ಎಂದು ಕರೆದಿದೆ. “ಅಧಿಯೆಜ್ಞ” ನನ್ನು ತಿಳಿಯಬೇಕು ಎಂದ 
ರೇನು? ಐಶ್ವರ್ಯಾರ್ಥಿಗಳು ಸ್ವಪ್ರಯತ್ನದಿಂದ ಹೊಂದಲಾರದ 
ತಮ್ಮ ಇಚ್ಛೆಗಳ ಪೂರ್ತಿಗಾಗಿ ಯಜ್ಞಗಳನ್ನು ಮಾಡುವರು 
ಆದುದರಿಂದ ಯಜ್ಞ ಯಕಾಗಾದಿಗಳಿಂದಲೂ, ನಿತ್ಯನೈ ಮಿತ್ರಿಕಾದಿ 
ಕರ್ಮಗಳಿಂಷಲೂ ಆರಾಧಿಸಲ್ಪಡುವವನು ಯಾರು ಎಂಬುದನಕ್ಕಿ 
ತಿಳಿಯಬೇಕು. ಕೆಲವರು ಇಂದ್ರಾದಿ ದೇವತೆಗಳೇ ಈ ಯಜ್ಞ 
ಯಾಗಾದಿಗಳಿಂದ ಆರಾಧಿಸಲ್ಪಡುವವರು ಎಂದು ಹೇಳುತ್ತಾರೆ. 
ಆದರೆ ಇಂದ್ರನೇ ಮೊದಲಾದ ದೇವತೆಗಳೆಲ್ಲಾ ಭಗವಂತನ 
ಶರೀರೆಗಳಾಗರುವುದರಿಂದಲೂ ಮತ್ತು ಭಗವಂತನೇ ಅವರಲ್ಲಿ 
ಆತ್ಮನಾಗಿ ನಿಂತು ಯಜ್ಞಗಳಫಲಗಳನ್ನು ಕೊಡುವುದರಿಂದಲೂ 
ಭಗವಂತನೇ ನಿಜವಾಗಿ ಸರ್ವಯಜ್ಞಗಳಿಂದ ಆರಾಧಿಸಲ್ಪಡು 
ವವನು 4 ಅಧಿಯಜ್ಞ § ನನ್ನು ನೆನೆಯಬೇಕು ಅಂದರೆ 
ಮಹಾಯಜ್ಞವೇ ಮೊದಲಾದ ನಿ ನೈಮಿತ್ತಿಕ ಕರ್ಮಗಳನ್ನು 
ಮಾಡುವಾಗಲೆಲ್ಲಾ ಅವುಗಳಿಂದ ನಿಜವಾಗಿ ಆರಾಧಿಸಲ್ಪಡುವ 
“ ಅಧಿಯಜ್ಞನು ” ಭಗವಂತನೇ ಎಂದಂ ನೆನೆಯುತ್ತಿರಬೇಕು. 


ಜಿಜ್ಞಾಸುಗಳು ಜರಾಮರಣಗಳನ್ನು ಹೋಗಲಾಡಿಸಿ 
ಕೊಂಡು ಶರೀರರಾದಿಗಳಿಂದ ಬಿಡುಗಡೆಯನ್ನು ಹೊಂದಿ ತಾವೇ 
ಆದ ಶುದ್ಧ ಪ್ರತ್ಯಗಾತ್ಮಸ್ತರೂಪ ಸಾಕ್ಷಾತ್ವಾರ ರೂಪವಾದ 
ಮೋಕ್ಷವನ್ನು ಪಡೆಯಬೇಕೆಂದು ಇಚ್ಛಿಸುತ್ತಾರೆ ಮತ್ತು ಆ 


ಸಾಕ್ಷಾತ್ಫಾರವನ್ನು ಪಡೆಯುವುದಕ್ಕಾಗಿ ಭಗವಂತನನ್ನು 
ಪೂಜಿಸುತ್ತಾರೆ. ಇವರು “ ಬ್ರಹ್ಮ-ಅಧ್ಯಾತ್ಮ-ಕರ್ಮ 4 
ಇವುಗಳ ಸ್ವರೂಪವನ್ನು ತಿಳಿಯಬೇಕು. “ ಬ್ರಹ್ಮಸ್ಪರೂಸ ಚ 


ತಿಳಿಯಬೇಕು ಎಂದರೇನು ? ಪ್ರಕೃತಿ ಸಂಬಂಧವನ್ನೇ ಪಡೆಯ 
ದಿರುವ ಶುದ್ಧಪ್ರತ್ಯಗಾತ್ಮಸ್ತರೂಪವನ್ನು ತಿಳಿಯಬೇಕು ಈ 
ಆತ್ಮಸ್ತರೂಪನು ಶ್ರೇಷ್ಠವಾದುದಾಗಿಯೂ ಮತ್ತು ನಾಶರಹಿತ 


ವಾಗಿಯೂ ಇರುವುದೂ. “ ಅಧ್ಯಾತ್ಮಸ್ಪರೂಪ ” ವನ್ನು ತಿಳಿಯ 
ಬೇಕಂ ಎಂದರೇನು? ಸಂಸಾರ ದಿಶೆಯಲ್ಲಿ ಜೀವಾತ್ಮನಿಗೆ 
ಸೂಕ್ಷ್ಮಭೂತಗಳ ಸಂಬಂಧವಿರುವುದು ಮತ್ತು ಅವುಗಳಿಂದ 
ಉಂಟಾಗಿರುವ ವಾಸನಾರೂಪವಾದ ಪ್ರಕೃತಿ ವಿಶೇಷಕ್ಕೆ 
ಅವನು ಒಳಪಟ್ಟ ರುವನು. ಹೀಗೆ ಬದ್ಧದೆಶೆಯಲ್ಲಿ ಜೀವಾತ್ಮ 
ನನ್ನು ನಿರ್ಭಂಧದಲ್ಲಿಟ್ಟು, ಅವನಿಗೆ ಸ್ಪಭಾವವೆಂದು ಕರೆ 
ಯಲ್ಲಡುವ ಸೂ ಕೂತ ಗಳು ಮತ್ತು ವಾಸನೆಗಳು “ಅಧ್ಯಾತ್ಮ” 
ವೆಂದು ಕರೆಯಲ್ಪಡುತ್ತವೆ. ಜಿಜ್ಞಾಸುವು “ ಬ್ರಹ್ಮ” ಅಥವ 
ಶುದ್ಧಪ್ರತ್ಯಗಾತ್ಮ ಸ್ವರೂಪವನ್ನು ಪ್ರಾಸ್ಯವ ಸ್ತು ಅಂದರೆ ಹೊಂದ 
ಬೇಕಾದ ವಸ್ತುವನ್ನಾಗಿ ತಿಳಿಯ ಬೇಕು. ಹಾಗೆಯೇ ಸಂಸಾರ 
ದಿಶೆಯಲ್ಲಿ ಅಡರೊಂದಿಗೆ ಸಂಬಂಧಿಸಿಕೊಂಡಿರುವ ಸೂಕ್ಷ್ಮಭೂತ 
ಮತ್ತು ವಾಸನಾರೂಸವಾದ “ ಅಧ್ಯಾತ್ಮ ” ವೆಂಬ ಪ್ರಕೃತಿ 
ವಿಶೇಷವನ್ನು ತ್ಯಾಜ್ಯವಸ್ತು ಅಂದರೆ ತ್ಯಾಗಮಾಡತಕ್ರ ವಸ್ತು 
ವನ್ನಾಗಿ ತಿಳಿಯಬೇಕು. “ ಕರ್ಮದ ಸ್ವರೂಪ ವನ್ನು ತಿಳಿಯ 
ಬೇಕು. ಅಂದರೇನು? ಜಿಜ್ಞಾಸುವು ಯಾಷ ರೀತಿಗಳಲ್ಲಿ 
ಕರ್ಮಗಳನ್ನು ಮಾಡಿದರೆ ಅಥವ ತ್ಯಜಿಸಿದರೆ ತಾನು ಶುದ್ಧ 
ಪ್ರತ್ಯಗಾತ್ಮ ಸ್ವರೂಪ ಸಾಕ್ಷಾತೃರವನ್ನು ಸಡೆಯಬಹುದು 
ಏಂಬುದನ್ನು ತಿಳಿಯಬೇಕು. ಪ್ರಸೇಚದಲ್ಲಿ ಸಾಮಾನ್ಯ ಜನರು 
ಮದುವೆಮಾಡಿಕೊಂಡು ಸಂಸಾರಿಗಳಾಗಿ ಮಕ್ಕಳನ್ನು ಪಡೆದು 
ಸುಖದುೂಃಖಗೆಳಿಂದ ಕೂಡಿದ ಜೀವನವನ್ನು ನಡೆಸುತ್ತಾರೆ. 
ಆಡರೆ ಜಿಜ್ಞಾಸುವು ಈ ಸಂತಾನ ಉತ್ಸತ್ತಿಯೇ ಮೊದಲಾದ 
ಜೀವನದ ಕಾರ್ಯಗಳ್ಳ(ವೂ ಒಟ್ಟಿ ನಲ್ಲಿ ಕ್ಲೇಶಗಳನ್ನು ಉಂಟು 
ಮಾಡುತ್ತಾ ಜನ್ಮಮರಣಗಳಿಗೆ ಕಾರಣವಾಗುವುವು ಎಂದು 
ತಿಳಿದು ಅವುಗಳನ್ನು ತ್ಯಜಿಸುವುದಕ್ಕಾಗಿ ಬ್ರಹ್ಮಚರ್ಯಾದಿ ವ್ರತ 
ಗಳನ್ನು ಅಂದರೆ ನಿತ್ಯ ನ್ಸೈಮಿತ್ತಿಕಾದಿ ಕರ್ಮಗಳನ್ನು ಕೈಗೊಳ್ಳ 
ಬೇಕು. ಆದುದರಿಂಡ “ ಕರ್ಮ ಸ್ವರೂಪ "ವನ್ನು ಜಿಜ್ಞಾಸುವು 
ಅಗತ್ಯವಾಗಿ ತಿಳಿಯಬೇಕು. ಹಾಗಾದರೆ ಜಿಜ್ಞಾಸುವು “ ಅಧಿ 
ಯಜ್ಞ es ಸ್ವರೂಪವನ್ನು ತಿಳಿಯಬೇಡೆವೆ? ಜಿಜ್ಞಾಸುವೂ 
ಕೂಡ ತಾನು ಮಾಡಬೇಕಾದ ಕರ್ಮಗಳಿಂದ ಆರಾಧಿಸಲ್ಪಡು 
ವವನು ನಿಜವಾಗಿ ಭಗವಂತನೇ (ಅಧಿಯಜ್ಞನೇ) ಹೊರತು 
ಬೇರೆ ಯಾವ ದೇನತೆಯೂ ಅಲ್ಲವೆಂಬುದನ್ನು ತಿಳಿದು ತಾನ 
ಮಾಡುವ ಕರ್ಮಗಳ ಕತ್ರೃತ್ವವನ್ನ್ಯೂ ಫಲಗಳನ್ನೂ, ಅವನಲ್ಲೇ 
ಸಮರ್ಪಿಸಬೇಕು. 


ತ” 

ಜ್ಞಾನಿಯಾದ ಮನುಷ್ಯನು ಐಶ್ವರ್ಯವನ್ನಾಗಲೀ, ಶುದ್ಧ 
ಪ್ರತೈಗಾತ್ಮಸ್ವರೂಪ ಸಾ ಕ್ಲಾತ್ಕಾರವನ್ನಾಗಲೀ ಇಚ್ಛಿಸುವುದಿಲ್ಲ ; 
ಅವನು ಭಗವಂತನ ಸಾಕ್ಷಾತ್ಯಾರವನ್ನೇ ಸಡೆಯಬೇಕೆಂದು 
ಅಥವೆ ಭಗವಂತನನ್ನೇ ಹೊಂದಬೇಕೆಂದು ಇಚ್ಛೆ ಪಡುತ್ತಾನೆ. 


ಈ ಮಹಾ ಫಲವನ್ನು ಸಡೆಯುವುಡಕ್ಕಾಗಿ ಅವನು ಭಗವಂತ 
ನನ್ನೇ ಸದಾಕಾಲದಲ್ಲೂ ಉಪಾಸನೆ ಮಾಡುತ್ತಾನೆ. ಜ್ಞಾನಿಯು 
ಭಗವಂತನನ್ನೇ ಫಲವನ್ನಾಗಿಯೂ ಮತ್ತು ಅವನನ್ನೇ ಗತಿ 
ಯನ್ನಾಗಿಯೂ ಅಥವ ಉಪಾಯವನ್ನಾಗಿಯೂ ತಿಳಿದಿರುತ್ತಾರೆ. 
ಆದುದರಿಂದ ಅವನು “ ಅಧಿಯಜ್ಞ ” ನನ್ನು ಚೆನ್ನಾಗಿ ತಿಳಿದು 
ಶ್ರದ್ಧೆಯಿಂದ ಉಪಾಸನೆ ಮಾಡಬೇಕು ಅಂದರೇನು, ಅವನು 
“ ಅಧಿಯೆಜ್ಞ ” ನಾದ ಭಗನಂತನ ಸ್ವರೂಪವನ್ನು ಚೆನ್ನಾಗಿ 
ತಿಳಿದು ಸಕ್ವಕಾಲಗಳಲ್ಲಿಯೂ ಅಂದರೆ ಸಮಸ್ತ ನಿತ್ಯನೈಮಿತ್ತಿ 
ಕಾದಿ ಕರ್ಮಗಳನ್ನು ಮಾಡುತ್ತಿರುವ ಕಾಲಗಳಲ್ಲೆಲ್ಲಾ ಅವು 
ಗಳಿಂದ ಆರಾಧಿಸಲ್ಪಡುವವನು ನಿಜವಾಗಿ ಭಗವಂತನೇ ಎಂದು 
ತಿಳಿದು ಅನನನ್ನೇ ಸರ್ವದ ನೆನೆಯುತ್ತಿರಬೇಕು, ಇಂಥಾ 
ಜ್ಞಾನಿಯು ಐಶ್ವರ್ಯಾರ್ಥಿಯ ಹಾಗೆ ಅಧಿಭೂತ ಮತ್ತು 
ಅಧಿದೈವಗಳಿಗೆ ಗಮನವನ್ನೇ ಕೊಡುವುದಿಲ್ಲ ; ಜಿಜ್ಞಾಸುವಿನ 
ಹಾಗೆ ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮಗಳಿಗೆ ಹೆಚ್ಚುಗಮನ 
ವನ್ನು ಕೊಡುವುದಿಲ್ಲ. ಆದರೆ ಅವನ ಮನಸ್ಸು ಸದಾಕಾಲ 
ದಲ್ಲಿಯೂ “ ಅಧಿಯಜ್ಞ "ನಾದ ಭಗವಂತೆನಲ್ಲೇ ಪ್ರೀತಿಯಿಂದ 
ಕೂಡಿದ್ದಾಗಿ ನೆಟ್ಟಿರುವುದು ಮತ್ತು ಅವನು ಭಗೆನಂತನನ್ನೇ 
ಹೊಂದಬೇಕೆಂದು ಅಥವ ಅವವ ಸಾಕ್ಷಾತ್ಕಾರವನ್ನು ಪಡೆಯ 
ಬೇಕೆಂದು ಅತ್ಯಧಿಕತ್ವರೆಯನ್ನು ಪಡೆದಿರುವನು. ಆದರೆ 
ಐಶ್ವರ್ಯಾರ್ಥಿ ಮತ್ತು ಜಿಜ್ಞಾಸು ಉಪಾಸಕರೂ ಕೂಡ ಭಗ 
ವಂತನ ಭಕ್ತರೆಂಬುದನ್ನು ಮರೆಯಕೂಡದು. ಭಕ್ತರಲ್ಲೆಲ್ಲಾ 
ಜ್ಞಾನಿಯು ಮಹಾಶ್ರೇಷ್ಠನು ; ಏಕೆಂದರೆ ಅವನು ಹೊಂದ 
ಬೇಕಾದ ಫಲವೂ ಭಗವಂತನೇ ಮತ್ತು ಉಪಾಯವೂ 
ಭಗವಂತನೇ ಅಲ್ಲವೆ (೩-೪). 


ಮೆರಣಕಾಲದ ಸ್ಮರಣೆಯೇ 
ಮುಂದಿನ ಜನ್ಮದ ಸ್ವಭಾವಕ್ಕೆ ಕಾರಣವು. 


(ಶ್ಲೋಕಗಳು ಐದು, ಆರು, ಏಳು) 


ಮನುಷ್ಯನು ಭಗವಂತನನ್ನು ಸ್ಮರಿಸುತ್ತಾ ಶರೀರವನ್ನು 
ತ್ಯಜಿಸಿದರೆ ಖಂಡಿತವಾಗಿ ಭಗವಂತನನ್ನು ಹೊಂದುವನು. 
ಇದರಲ್ಲಿ ಸಂಶಯವೇ ಇಲ್ಲ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ. 
ಆದರೆ ಭಕ್ಕನಾ ಯಾವರೀತಿ ಸ್ಮರಿಸುತ್ತಾನೆಯೋ ಹಾಗೆ 
ಅವನನ್ನು ಹೊಂದುವನು. ಅಂದರೆ ಐಶ್ವರ್ಯಾರ್ಥಿಯು ಐಶ್ವರ್ಯ 
ವನ್ನು ಹೊಂದುವುಡಕ್ಕಾಗಿ ಮರಣಕಾಲದಲ್ಲಿ ಭಗವಂತನನ್ನು 
ಸ್ಮರಿಸಿದರೆ ಅವತು ಮುಂದಿನ ಜನ್ಮದಲ್ಲಿ ಐಶ್ವರ್ಯವನ್ನು ಸಡೆಯು. 
ವನು, ; ಜಿಜ್ಞಾಸುವು ಆತ್ಮಸಾಕ್ಷಾತ್ಛಾರವನ್ನು ಪಡೆಯುವು 
ದಕ್ಕಾಗಿ ಮರಣಕಾಲದಲ್ಲಿ ಭಗವಂತನನ್ನು ಸ್ಮರಿಸಿದರೆ ಕಾಲವಾದ 


ಮೇಲೆ ಅತ್ಮಸಾ ಸಾಕ್ಷಾಶ್ಚಾ ರವನ್ನು ಸಡೆಯುತಾ ಇನೆ; ಹಾಗೆಯೇ 
ಜ್ಞಾ ಬು ಭಗವಂತನನ್ನು "`ಹೊಂದುವುದಕ್ಕಾಗಿ ಮರಣಕಾಲ 
ದಲ್ಲಿ ಭಗವಂತನನ್ನೇ ಸ್ಮರಿಸಿದರೆ ಕಾಲವಾದ ಮೇಲೆ ಭಗವಂತ 
ನನ್ನೇ ಹೊಂದುತ್ತಾನೆ. “ ಅಂದಕೇನು, ಐಶ್ವ ರ ೈವನ್ನಾಗಲೀಃ 
ಆತ್ಮಸಾಸ್ಟೂತ್ಯಾರವನ್ನಾಗಲೀ ಸ್ವಲ್ಪವೂ ಅಪೇಕ್ಷಿಸ ಸದೆ ಭಗವಂತ 
ನನ್ನೇ ಹೊಂದಲು, ಭಗವೇತನನ್ನೇ ಕೊನೆಯಕಾಲದಲ್ಲಿ ಸ್ಮರಿಸಿ 
ದರೆ ಅವನನ್ನೇ ಹೊಂದುವನು. (೫) 


ಈ ಸಂದರ್ಭದಲ್ಲಿ ತಿ ಶ್ರ್ರೀಕೃ ಷ ನು ಅರ್ಜುನನಿಗೆ ಜಗತ್ತಿನ 
ಒಂದು ಮುಖ್ಯವಾದ ಎಟ ತಿಳಿಸಿದ್ದಾನೆ. ಅದೇನೆಂದರೆ 
ಮನುಷ್ಯರು ತಾವು ಸಾಯಃವ ಕಾಲದಲ್ಲಿ ಅತ್ಯಧಿಕ ಆಶೆಯಿಂದ 
ಯಾವಯಾವ ಭಾವನೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ದೇಹ 
ವನ್ನು ಬಿಡುತ್ತಾರೆಯೋ ಅದೇ ಭಾವನೆಗಳನ್ನೇ ಅವರು ಮರಣಾ 
ನಂತರ ಹೊಂದುವರು. ಇದಕ್ಕೆ ನಿರ್ದಿಷ್ಟವಾಗಿ ಪುರಾಣದಲ್ಲಿರುವ 
ಆದಿಭರತನ ಕಥೆಯನ್ನು ಜ್ಞಾಪಿಸಿಕೊಳ್ಳ ಬಹುದು. ಹಾಗಾದರೆ 


ಮನುಷ್ಯನು ತನ್ನ ಜೀವನವನ್ನೆಲ್ಲಾ ಅಧರ್ಮ ಮಾರ್ಗದಲ್ಲಿ ತನ್ನ 


ಇಚ್ಛೆಬಂದ ಹಾಗೆಲ್ಲಾ ಇಂದ್ರಿ ಯಸುಖಗಳನ್ನು ಅನುಭವಿಸುತ್ತಾ 
ನಿಶ್ವೆಂತೆಯಾಗಿದ್ದು ಸಾಯುವುದಕ್ಕೆ ಸ್ವಲ್ಪ ಮುಂಚೆ ಕೊನೆಯ 
ಗಳಿಗೆಯಲ್ಲಿ ಮಾತ್ರ ಭಗವಂತನನ್ನು ಸ್ಮರಿಸಿಹರೆ ಸಾಕು ಎಂದು 
ತೋರಬಹುದು. ಅದರೆ ಇದತ ಸಾಧ್ಯ ವಿಲ್ಲ ಏಕೆಂದರೆ, 
ನಾ ಸದಾಕಾಲದಲ್ಲಿಯೂ ಹೂಡಿ ಭಾವನೆಗಳನ್ನು 

ಸ್ಮರಿಸುತ್ತಾ ನೆಯೋ ಅದೇ. ಭಾವನೆಗಳು ಅವನ ಹ ಕೈದಯದಲ್ಲಿ 


ಹ ವಾರಾ ಾಾರಾಪಾವವಾಗಾಳಾಾರಾಸಾಸೂಪಪಾರ್ಣ್ಗಾರ-ಇಲಪಾಪ ಖಕ ಕಾಣ 
M.V.P. Press Mysore 


8 


ಅಭ್ಯಾಸರೂಪವಾಗಿ ನೆಲೆಸಿ ಅವನಿಗೆ ತಾವಾಗಿಯೇ ಅಂತಿಮ 
ಕಾಲದಲ್ಲಿ ತೋರುವುವು. ಅದುದರಿಂದ ಆ ಸಾಯುಷಕಾಲದಲ್ಲಿ 
ಮಾತ್ರ ಬೇರೆ ಯಾವ ಹೊಸ ಭಾವನೆಯನ್ನೂ ನೆನೆಸಿಕೊಳ್ಳಲು 
ಸಾಧ್ಯ ಒಟ್ಟಿ ನಲ್ಲಿ, ಮನುಷ್ಯ ನಿಗೆ ಉಂಟಾಗುವ ರ 

ಮಕಿಯು ಯಾವುಸಿಂದಕೆ ಸಕಕ, ತನ್ನ ಜೀವಿತಕಾಲದಲ್ಲೆಲ್ಲಾ 
ಖಿ ಮನಸ್ಸಿನಲ್ಲಿ ಪಿ ತಿಯಿಂದ ಹೆಚ್ಚಾ ಗಿ ಸ್ಮರಿಸುತ್ತಿ ರುವ 
ವಿಷಯಗಳೇ "ಆಗಿರುತ್ತೆ. (೬) 


ಹಾಗಾದರೆ ಅಂತಿಮಕಾಲದಲ್ಲಿ ಭಗವಂತನನ್ನೇ ಸ್ಮರಿಸು 
ವುದಕ್ಕೆ ಉಪಾಯವೇನು ? ಮನುಷ್ಯನು ತಾನು ಬದುಕಿರುವ 
ಸರ್ವ ಕಾಲಗಳಲ್ಲಿಯೂ ಭಗವಂತನನ್ನು ಎಡ ಬಿಡದೆ ಸ್ಮರಿಸುತ್ತಾ 
ತನ್ನೆ ನಿತ್ಯ ನೈ ಮಿತ್ತಿಕ ಕರ್ಮಗಳನ್ನು ಮಾಡುತ್ತಿ ರಬೇಕು 
ಅಗ. ಕ ಭಗ ತಸಲಿ ಭಕ್ತಿಯಿಂದ ಅರ್ಥಿಸಲ್ಲ ಕ್ಸ ಮನೋ 
ಬುದ್ಧಿಗಳುಳ್ಳ ವನಾಗಿ ಅವನನ್ನೆ. ( ನಿಸ್ಸಂಶಯವಾಗಿ Fk ದುವನು. 
ಆದುದರಿಂದ ಸ ಸರ್ವರೂ ಪ್ರ ಪೆ Ma ಎಚ್ಚ ರವಾಗಿರುವ ಪ ನ್ರತಿಕ್ಷಣ 
ದೆಲ್ಲಿಯೂ ಭಗವಂತನನ್ನು ಸ್ಮ ರಿಸುತ್ತಾ ಸಾ at 
ನಿತ್ಯನೈ ಮಿತ್ತಿ ಕಾದಿ ಶಾಸ್ತ್ರವಿಹಿತವಾದ. ಕರ್ಮಗಳನ್ನು ಮಾಡು 
ತ್ತಿರಬೇಕು. ಇದರಿಂದ ಅವರ ಮನಸ್ಸು ಬುದ್ದಿ ಗೆೆಲ್ಲವೂ 
ಭಗವಂತನಲ್ಲೇ ನೆಟ್ಟವುಗಳಾಗಿ ಅವರಿಗೆ ಮರಣಕಾಲದಲ್ಲೂ 
ಭಗವಂತನ ಸ್ಮೃತಿಗಳೇ ಉಂಟಾಗುವುವು. ಅದರ ಫಲವಾಗಿ 
ಭಗವಂತನ ಕೃಪೆಯಿಂದ ಅವರು ಭಗವಂತನನ್ನು ಹೊಂದಿಯೇ 
ಹೊಂದವರು. ಇದರಲ್ಲಿ ಸಂಶಯವೇ ಇಲ್ಲ. 


(Re-printed from Mysore 3787೩ Patrika 
December 1960) 


ಭಗವಧೀತಾ ಅಧ್ಯಾಯ ಎಂಟು 


ಭಕ್ತರಲ್ಲಿ ಐಶ್ವರ್ಯಾರ್ಥಿಯೆು ಧ್ಯಾನಿಸುವ ಕ್ರಮ 
ಮತ್ತು ಕಾಲವಾದ ಮೇಲೆ ಅವನ ಗತಿ 


(ಶ್ಲೋಕಗಳು ೮, ೯, ೧೦, ೧೬, ವಾಕ್ಯ ೧, ೧೭, ೧೮, ೧೯) 


ಭಕ್ತನಾದ ಐಶ್ವರ್ಯಾರ್ಥಿಯೂ ಕೂಡ ಅಭ್ಯಾಸದೊಂದಿಗೂ 
ಮತ್ತು. ಯೋಗದೊಂದಿಗೂ ಕಾಡಿದವನಾಗಿರುತ್ತಾನೆ 
ಅಂದರೇನು, ಅವನು ಪ್ರತಿದಿನದಲ್ಲೂ ತನ್ನ ವರ್ಣಾಶ್ರಮ 
ಧರ್ಮಗಳನ್ನು ಒಳಗೊಂಡ ನಿತ್ಯನೈಮಿತ್ತಿ ಕ ಕರ್ಮಗಳನ್ನು 
ಮಾಡುತ್ತಾ ಸಮಸ್ತ ಕಾಲಗಳಲ್ಲೂ ಮನಸ್ಸಿನಲ್ಲಿ ಉಪಾಸ್ಯನಾದೆ 
ಪರಮಾತ್ಮನನ್ನು ಜೆನ್ನಾಗಿ ಚಿಂತನೆ ಮಾಡುವನು ಮತ್ತು 
ಆಸನಾದಿಗಳೊಡಸಿ ಅವನನ್ನು ಧ್ಯಾನ ಮಾಡುವನು. ಈ 
ಅಭ್ಯಾಸಬಲದಿಂದ ಅವನ ಮನಸ್ಸು ಬೇರಿಕಡೆಗೆ ಹೋಗುವುದಿಲ್ಲ. 
ಆದುದರಿಂದ ಅನನು ಸಾಯುವೆ ಕಾಲದಲ್ಲಿಯೂ ಕೂಡ 
ಅಪ್ರಾಕೃತವಾದ ತೇಜಸ್ಸಿನಿಂದ ಕೂಡಿದ ಪರಮಪುರುಷನನ್ನು 
(ಪರಮಾತ್ಮನನ್ನೇ) ಸ್ಮರಿಸುತ್ತಾ ಅವನನ್ನೇ ಹೋದುವನು. 
ಅಂದರೆ ಅನನ ಆಕಾರವನ್ನೇ ಪಡೆಯುವನು. ಆದಿಭರತನು 
ಆಂತಿಮಕಾಲದಲ್ಲಿ ತಾನು ಪ್ರೀತಿಸುತ್ತಿದ್ದ ಜಿಂಕೆಮರಿಯಸ್ನೇ 
ಚಿಂತಿಸುತ್ತಿದ್ದು ದರಿಂದ ಕಾಲವಾದ. ಮೇಲೆ ಜಿಂಕೆಮರಿಯ 
ಆಕಾರವನ್ನೇ ಪಡೆದನೆಂದು ಪುರಾಣದಲ್ಲಿ ಕಥೆ ಇದೆ. 
ಹಾಗೆಯೇ ಮಹದೈಶ್ವರ್ಯವನ್ನು ಪಡೆಯಬೇಕೆಂದು ಆಕೆಪಡುವ 
ಐಶ್ವಶ್ಯಾರ್ಥಿಯು ಭಕ್ತಿಯಿಂದ ಪರಮಾತ್ಮನನ್ನೇ ಚಿಂತಿಸುವು 
ದರಿಂದ ಅವನು ಕಾಲವಾದ ಮೇಲೆ ಐಶ್ವರ್ಯಗಳಿಂದ ಕೂಡಿರುವ 
ಪರಮಾತ್ಮನನ್ನೇ ಹೊಂದುವನು. ಅಂದರೇನು, ಐಶ್ವರ್ಯಗಳಿಂದ 
ಕೂಡಿದ ಪರಮಾತ್ಮನ ಆಕಾರಕ್ಕೆ ಸಮವಾದ ಆಕಾರವುಳ್ಳವ 
ನಾಗುತ್ತಾನೆ. (೮) 


ಹಾಗಾದರೆ ಐಶ್ವರ್ಯಾರ್ಥಿಯಾದ ಭಕ್ತನು ಪರಮಾತ್ಮನ 
ಯಾವ ಯಾವ ಸ್ವರೂಪಗುಣಗಳನ್ನು ಚಿಂತನೆ ಮಾಡುತ್ತಾ 
ಅವನನ್ನು ಉಪಾಸನೆ ಮತ್ತು ಧ್ಯಾನ ಮಾಡುತ್ತಾನೆ ? 
ಪರಮಾತ್ಮನು ಸರ್ವಜ್ಞನು (ಕವಿಂ), ಅನಾದಿಕಾಲದಿಂದ 


ಇರುವವನು (ಪ್ರರಾಣಂ), ಜಗೆತ್ತನ್ನು ಆಳುವವನು (ಅನುಶಾಸಿ 
ತಾರಂ), ಅಣುಗಳಲ್ಲಿ ಆಣುವಾಗಿ ಇರುವವನು ಅಂದರೆ ಆತ್ಮನಿ 
ಗಿಂತಲೂ ಸೂಕ್ಷ್ಮವಾಗಿ ಇರುವವನು (ಆಣೋರಣೀಯಾಂ), 
ಸರ್ರವನ್ನೂ ಸೃಷ್ಟಿಸುವವನು (ಸರ್ವಸ್ಯ ದಾತಾರಂ), ಬುದ್ಧಿವಂತ 
ರಾದ ಮಾನವರಿಂದಲೂ ಚಿಂತಿಸಲು ಅಸಾಧ್ಯವಾದ ರೂಪ 
ವುಳ್ಳವನು (ಅಚಿಂತ್ಯರೂಪಂ), ಕತ್ತಲೆ ಎಂಬ ತಮಸ್ಸನ್ನು 
ಮಾರಿ ಅದರ ಆಜೆ ಇರುವ ಸರ್ವೋತ್ಕೃಷ್ಟವಾದ 
ಸೂರ್ಯನಿಗೆ ಸಮಾನವಾದ ವರ್ಣವುಳ್ಳವನು ಅಂದರೆ ಅಪ್ರಾಕೃತ 
ವಾದ ದಿವ್ಯರೂಪಪುಳ್ಳವನು (ಆದಿತ್ಯವರ್ಣಂ ತಮಸಃ 
ಪರಸ್ತಾತ್‌). ಯಾವ ಐಶ್ವರ್ಕಾರ್ಥಿಯಾದ ಭಕ್ತನು ಭಕ್ತಿ 
ಯಿಂದ ಕೂಡಿದವನಾಗಿ ಮತ್ತು ತನ್ನ ಯೋಗೆಬಲವೆಂಬ ದೃಢ 
ಸಂಸ್ಕಾರದಿಂದ ಉಂಟಾದ ನಿಕ್ಕಲವಾದ ಮನಸ್ಸನ್ನು ಪಡೆದವ 
ನಾಗಿ ತನ್ನ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ 
ಸಂಸ್ಥಾಪಿಸಿದವನಾಗಿ, ಸಾಯುವ ಕಾಲದಲ್ಲಿ ಮೇಲೆ ಹೇಳಿರುವ 
ಸ್ವರೂಪಗುಣಿಗಳಿಂದ ಕೂಡಿರುವ ಪರಮಪುರುಷನನ್ನು ಮೇಲೆ 
ಮೇಲೆ ಸ್ಮರಿಸುತ್ತಾ ಧ್ಯಾನಮಾಡುತ್ತಾ ನೋ ಅವನು ದಿವ್ಯನಾದ 
ಆ ಫರಮಾತ್ಮನನ್ನು ತನ್ನ ಇಚ್ಛಾ ಪೂರ್ತಿಗಾಗಿ ಹೊಂದುತ್ತಾನೆ. 
ಅಂದರೇನು, ಅವನ ಐಶ್ವರ್ಯಯುತ ಆಕಾಶಕ್ಕೆ ಸಮನಾದ 
ಐಶ್ವರ್ಯದಿಂದ ಕೂಡಿದ ಆಕಾರವನ್ನು ಪಡೆಯುವನು. (೯-೧೦) 


ಐಶ್ವರ್ಯಾರ್ಥಿಯಾದ ಭಕ್ತರು ಕಾಲವಾದ ಮೇಲೆ ಯಾವ 
ಯಾವ ಅನುಭವಗಳನ್ನು ಪಡೆಯುವರು? ಅವರು ಬಹಳ 
ಕಾಲದ ವಕಿಗೆ ಬ್ರಹ್ಮಾಂಡೆದಲ್ಲಿ ಬ್ರಹ್ಮಲೋಕದವರೆಗೆ ಇರುವ 
ವಿವಿಧ ಭೋಗ ಮತ್ತು ಐಶ್ವರ್ಯಸ್ಥಾನಗಳಾಗಿರುವ ಸಮಸ್ತ 
ರೋಕಗಳ ಅನುಭವಗಳನ್ನು ಪಡೆದಿರುವರು, ಅವರ ಪುಣ್ಯ 
ಕರ್ಮಗಳ ಉತ್ತಮ ಫಲಗಳು ಮುಗಿದನಂತರ ಅವರು ಪರ 
ಲೋಕಗಳ ಸುಖಾನುಭವಗಳನ್ನು ಕಳೆದುಕೊಂಡು ಪುನಃ ಈ 
ಲೋಕದಲ್ಲಿಯೇ ಹುಟ್ಟುತ್ತಾರೆ. ಏಕೆಂದರೆ, ಪರಮಪುರುಷನಾದ 
ಭಗವಂತನ ಸಂಕಲ್ಪದಿಂದ ಈ ಸಮಸ್ತಲೋಕಗಳೂ ಮತ್ತು 
ಇವುಗಳಲ್ಲಿರುವ ವಸ್ತುಗಳೆಲ್ಲವೂ ಉತ್ಪತ್ತಿ-ವಿನಾಶಗಳ ವ್ಯಚಸ್ಥೆ 


10 


ಯನ್ನು ಪಡೆದಿವಿ, ಆದುದರಿಂದ ಐಶ್ವ ರೆ ಗತಿಯನ್ನು ಹೊಂದಿ 
ದವರಿಗೆ ಪ ಶ್ರ ಯೋಜನವಾದ ಕಗ ಚೆ ಹೂ SN 
ಈ ಐಶ ಓರ್ಯಾರ್ಥಿಭಕ್ತ ರಿಗೂ ಉತ್ತಮವಾವ ಲೋಕಾನುಭವಗಳೂ 
ನಾಶವಾಗುತ್ತ ವೆ, (೧೬ ವಾಕ್ಯ ೧). ಹಾಗಾದಕೆ, ಬ್ರಹ್ಮ 
ಲೋಕಪರ್ಯ ಸ್ರ ವಾದ ಲೋಕಗಳೂ ಮತ್ತು ಅವುಗಳಲ್ಲಿರುವ 
ಸಕಲ ವಸ್ತು ಗಳೂ ಯಾನ ಕೃಮದಲ್ಲಿ ಉತ್ಸ ತ್ರಿ ವಿನಾಶಗಳನ್ನು 
ಪಡೆಯುತ್ತ: ವೆ. ಹಗಲು ಮತ್ತು ರಾತ್ರಿ pr ಆ ಳತೆಗಳನ್ನು 
ಪಡೆಯುತ್ತ ವೆ? ಹಗಲು ಮತ್ತು ರಾತ್ರಿಗಳ ಅಳತೆಯನ್ನು 
ತಿಳಿದಂಥಾ ಶಾಸ್ತ್ರ ಜ್ಞರು ಚತುರ್ಮುಖ ಬ ಬ್ರಹ್ಮನಿಗೆ ಸಹಸ್ರ 
ಯುಗಗಳ ಜಟ ಒಂದು ಜಟಾ ಮತ್ತು ಸಹಸ್ರ 
ಯುಗಗಳ ಅವಧಿಯು ಒಂದು ರಾತ್ರಿ ಯಾಗಿಯೂ ಗತ 
ನಿಂದ ಏರ್ಪಟ್ಟ ಜೆಯೆಂದು ತಿಳಿಯುತ್ತಾ ಕ್ಕ. (೧೭) ಬ್ರಹ್ಮನಿಗೆ 
ಪಗ ತ್ರಿ ಲೋಕಗಳಲ್ಲಿರುವ 'ಶೇಹಗಳೇನು. ಇಂದ್ರಿಯ 
ಗಳೇನು, ಭೋಗ್ಯವಸ್ತು ಗಳೇನು, ಭೋಗಸಾ ನ ನಗಳೇನು. ಈ 
ರೂಪಗಳಲ್ಲಿರುವ ಸಮಸ್ತವಾದ ವಸ್ತು ಗಳೂ ಚತುರ್ಮುಖ 
ಬ್ರಹ್ಮನ ಶರೀರದಲ್ಲಿರುವ ಅವ ಕವಾದ ವಸ್ತುವಿನಿಂದ 
ಉಂಬಾಗುತ್ತವೆ. ಮತ್ತು ರಾತ್ರಿ We ಅದೇ ಅವ್ಯಕ್ತ 
ಅವಸ್ಥಾ `ವಿಶೇಷನಾದ ಆಬ ಹ ನ ಶರೀರದಲ್ಲೇ ಲಯಿಸಿ 
'ಹೋಗುತ್ತ ಜಿ. (೧೮) ಕರ್ಮಕ್ಕೆ ಅಧೀನಗಳಾದ ಈ ಭೂತ 
ಸಮೂಹಗಳೆಲ್ಲವೂ ಚತುರ್ಮುಖ ಬ್ರಹ್ಮನ ಹಗಲು ಕಾಲದಲ್ಲಿ 
ಹುಟ್ಟ ಹುಟ್ಟಿ ಅಂದರೆ ಸೃಷ್ಟಿಗೆ ಪದೇಪದೇ ಒಳಗಾಗಿ, ಅವನ 
ರಾತ್ರಿ: ಕಾಲದಲ್ಲಿ ಲಯಹೊಂದುತ್ತವೆ ; ಪುನಃ ಹೆಗಲು ಬಂದರೆ 
ತಿರುಗಿಯೂ ಹುಟ್ಟುತ್ತವೆ. (೧೯). 


ಷಃ ಅದ್ದು ತವಾದ ವ್ಯಾಪ ಪಾರವನ್ನು ನಾವೆಲ್ಲರೂ ತಿಳಿದು 

ಆಶ ಶರ್ಯಪಡ ಬೇಕು. ಭಗವಂತನ ದಿವ್ಯಸಂ ಕಲ್ರದಿಂದ ಉಂಟಾ 
ಜು... ಪ್ರ ಕೃ ತಿಯ ಕಟ್ಟ ಳೆಗಳ ಮಹತ ಶ್ರವನ್ನು ಬಕ ರಾರ್ಧಿಯು 
ಭಕ್ತ ಹೇ ಿಗ್ಯೂ ಕೂಡ ಮೀರಲು ೫ ಉ 
ಬ್ರಹ್ಮನ ಇಂತಹ ದಿನಗಳುಳ್ಳ ನೂರು ಷರುಷಗಳೆ ಅವಧಿಯಾದ 
ಮೇಲೆ ಕೊನೆಯ ಸಾವಿರ ಯುಗದಲ್ಲಿ ಬ್ರಹೆ ಲೋಕ ಪರ್ಯ ೦ತ 
ವಾದ ಲೋಕಗಳೂ ಮತ್ತು ಚತುರ್ಮುಖ ಿಹ್ಮನೂ ವ 
ಭಗವಂತನಲ್ಲೇ ಲಯಹೊಂದುತ್ತಾರೆಂದು ಪುರಾಣಗಳಲ್ಲಿ 
-ವರ್ಣನೆ ಇಡೆ. ಯಾವನ ಕ್ರಮದಲ್ಲಿ ಲಯವುಂಬಾಗುತ್ತದೆ. 
ಅಂದರೆ :ಎಪೃಥ್ವಿಯು ಅಪ್ಪಿ ನಲ್ಲಿಯೂ, ಅಪ್ಪ ತೇಜಸ್ಸಿ 
"ನಲ್ಲಿಯೂ, ಹೀಗೆ ಕ್ರಮ ಕ್ರಮವಾಗಿ ಅವ್ಯಕ್ತ, ಅಕ್ಷರ, ತಮಸ್ಸು 
ಎಂಬುವವರೆಗೂ ಸಮಸ್ತವೂ ಭಗವಂತನಲ್ಲಿ ಲಯಹೊಂದು 
ತ್ತವೆ, ಈ ರೀತಿಯಾಗಿ ಭಗವಂತ ಮತ್ತು 


ಕಿ 
ಇವರಿಗಿಂತ ಬೇರೆಯಾದ ಸಮಸ್ತ 


ಪದಾರ್ಥಗಳೂ ಕಾಲ 


ಷ್‌ ತ 
ಶುದ್ಧ ಪ್ರತ ಗಾತ್ಮ 


ವ್ಯವಸ್ಥೆಯ ಪ್ರಕಾರ ಭಗೆವೆಂತಠಿಂದ ಉತ್ಪತ್ತಿಯನ್ನು 
ಹೊಂದುತ್ತಾ, ಕ್ಲಿಪ್ತಕಾಲಗಳಾದ ಮೇಲೆ ಅವನಲ್ಲೇ ಲಯ 


ವನ್ನು ಹೊಂದುತ್ತಾ, ಉತ್ಪತ್ತಿ ಲಯಗಳ ಪರಂಪರೆಗಳಿಗೆ ಒಳ 
ಪಟ್ಟಿ ವೆ. 1 ಕಾರಣಗಳಿಂದ ಭಕ್ತರಾದ ಐಶ್ವರಾ ್ಯರ್ಥಿಗಳು 
ಭೋಗಿಸುವ ಸಮಸ್ತ ಲೋಕಗಳೂ ಮತ್ತು ಅವುಗಳಲ್ಲಿರುವ 
ವಸು ಕೆಲವು ಕಾಲ ಮಾತ್ರ ಇದ್ದು ಆಮೇಲೆ ನಾಶ 
ವಾಗುತ್ತವೆ. ಆದುದರಿಂದ ಚಾಲನಾ ಮೇಲೆ ಉತ್ತಮವಾದ 
ಸುಖಗಳನ್ನು ಅನುಭವಿಸುತ್ತಿರುವ ಭಕ್ತ ರಾದಐ ಸೂ 
ಕೂಡ NSO ಬಹಳ ಕಾಲ ಹೆಚ್ಚಾಗಿ ಸು ಸುಖಗಳನ್ನು 
ಅನುಭವಿಸಬಲ್ಲರೇ ವಿನಹ ಕೊನೆಯಲ್ಲಿ ಆ ಸುಖಗಳೂ Mi, 
ವಾಗಿ ಅವರೂ ಕೂಡೆ ಪುನರ್ಜನ್ಮವನ್ನು ಪಡೆಯಲೇಬೇಕಾಗು 
ತ್ತದೆ, ಹೀಗೆ ಬ್ರಹ್ಮಲೋಕಾದಿ ಪ್ರಾಪ್ತಿರೊಪವಾದ ಮೇಲಾದ 
ಸೆಮಸ್ತ ಐಶ್ವರ್ಯಾದಿ ಭೋಗಗಳೆಲ್ಲವೂ ನಶ್ವರಗಳಾಗಿ ಇರುವುದ 
ರಿಂದ ಭಕ್ತನು ಅವುಗಳನ್ನು ತ್ಯಜಿಸಬೇಕು ಮತ್ತು ಅವುಗಳಿಗೆ 
ಬದಲಾಗಿ ಅವನು ಶಾಶ್ವತ ಸ್ವರೂಪನಾದ ಭಗವಂತನನ್ನೇ 
ಹೊಂದಿ ನಿರತಿಶಯಾನಂದವನ್ನು ಪಡೆಯಬೇಕು. (೧೯). 


ಭಕ್ತರಲ್ಲಿ ಜಿಜ್ಞಾಸುವು ಧ್ಯಾನಿಸುವ ಕ್ರಮ ಮತ್ತು 
ಇಇಲವಾದ ಮೇಲೆ ಅನನ ಗತಿ, 


(ಶ್ಲೋಕಗಳು ೧೧,೧೨,೦೧೩, ೨೦, ೨೧) 


ಜಿಜ್ಞಾಸುವು ಜರಾಮರಣಗಳಿಂದ (ಹುಟ್ಟು ಸಾವ್ರಗಳಿಂದ) 
ಬಿಡುಗಡೆಯನ್ನು ಹೊಂದಬೇಕು ಎಂಬ ತ್ವರಿಯನ್ನು ಪಡೆದಿರು 
ವನು. ಈ ಉದ್ದೇಶ ಪೂರ್ತಿಗಾಗಿ “ ಅಕ್ಷರ "ವೆಂಬ ಸ್ಥಾನ 
ವನ್ನು ಹೊಂದಲು ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಾನೆ 
ಪ್ರಕೃತಿ ಸಂಬಂಧವನ್ನು ಸ್ವಲ್ಪವೂ ಪಡೆಯದೇ ಇರುವ ಅಕ್ಷರ 
ಸ್ವರೂಪ ಅಥವ ಶುದ್ಧಪ್ಪ ತ್ಯಗಾತ್ಮಸ್ವ ಸ್ವರೂಪವನ್ನು ಸಾಕ್ಷಾತೃರಿ 
ಸಲು ಜಿಜ್ಞಾಸುವು ಕೈ ಸೊಳ್ಳು ವ ಭಾ ಸರ್ವಭೂತ 
ಗಳು ನಾಶವಾದಾಗ್ಯೂ ತ ನಾಶವಾಗದಿರುವ, ಅವ್ಯಕ್ತ ನಾದ 
ಅಂದರೆ ಸ್ಥೂಲವಲ್ಲದೆ' ಅತಿಸೂಕ್ಷ್ಮವಾಗಿರುವ ವೇದವನ್ನು ತಿಳಿ 
ದಿರುವರಿಂದ “ಪರಮಗತಿಯಾದ ಅಕ್ಷರ” ವೆಂದು ಕರೆಯಲ್ಪ, ಡುವ 


ಶುದ್ಧಸ್ಥ ಪ್ರತ್ಯಗಾತ್ಮಸ್ವ ರೂಪವನು ಹೊಂದುವುದಕ್ಕಾಗಿ ಗಳ 
ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳುತ್ತಾ ರೆ. ಅವರು ವಿಷಯಗಳ 


ಅಭಿಲಾಷೆಗಳನ್ನು ತ್ಯಜಿಸಿ, ವೈರಾಗ್ಯ ಶಾಲಿಗಳಾಗಿ (ಠಾಗರ 
ಹಿತ) ಅಕ್ಷರಸ್ತರೂ ಇಪವನ್ನೇ ಪ್ರ ನೇಶಮಾಡುತ್ತಾರೆ ಜಿಜ್ಞಾಸ ವು 
ಈ ಅಕ್ಷರವೆಂಬ ಸ್ಥಾನವನ್ನು. ಪೆಡೆಯುವುದಸ್ವಾ ಗಿಯೇ ಭಕ್ತ 
ನಾಗಿ ಭಗವಂತನನ್ನೇ ಉಪಾಸನೆ ಮಾಡುತ್ತಾನೆ. ಇ. 


11 


ಜಿಜ್ಞಾಸುವು ಅಕ್ಷರಸ್ಥಾನವನ್ನು ಪಡೆಯುವದಕ್ಕಾಗಿ ಭಗೆ 
ವಂತನನ್ನು ಉಪಾಸನೆ ಮಾಡುವ ಕ್ರಮವೇನು? ಅವನು 
ಬಾಹ್ಯವಸ್ತು ಗಳನ್ನು ತಿಳಿಯಲು ಬಾಗಿಲಿನಂತಿರುಪ ಅಂದಕೆ 
ಯಾವುದರ ಮೂಲಕ ಬಾಹ್ಯವಸ್ತು ಗಳ ಜ್ಞಾನವುಂಟಾಗುತ್ತ 
ದೆಯೋ ಅಂತಹ ಕಿವಿ ಮೊದಲಾದ ಹತ್ತು ಇಂದ್ರಿಯಗಳನ್ನೂ 
ತಮ್ಮತಮ್ಮ ವ್ಯಾಪಾರಗಳಿಂದ ಹಿಂತಿರುಗಿಸಿ ಬಿಟ್ಟು ಅವುಗಳನ್ನು 
ಅಡಗಿಸುತ್ತಾನೆ. ತನ್ನ ಮನಸ್ಸನ್ನು ಇಂದ್ರಿಯಗಳಲ್ಲಿ ಪ್ರಸರಿಸದ 
ಹಾಗೆ ತಡೆದು, ತನ್ನ ಹೈದಯಕಮಲದಲ್ಲಿರುವ ಅಕ್ಷರಸ್ತ್ಪರೂಸ 
ನಾದ ಭಗವಂತನಲ್ಲಿಯೆಃ ಅದನ್ನು ನಿಲ್ಲಿಸುತ್ತಾನೆ. ಹೀಗೆ ಅವನು 
ಚಲಿಸದೆ ಸ್ಥಿರವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಹೊ-ದಿದವನಾಗಿ 
ಯೋಗಧಾರಣೆಯಲ್ಲಿ ಅಡಿಗಡಿಗೆ ಇರುವನು. ಅವನು ತಾನು 
ಸಾಯುನಕಾಲದಲ್ಲಿಯೂ ಕೂಡ ಬ್ರಹ್ಮನನ್ನು ಬೋಧಿಸುವ 
“ ಓಂ” ಎಂಬ ಒಂದೇ ಅಕ್ಷರವನ್ನು ಎಡಬಿಡಥೆ ಉಚ್ಚರಿಸುತ್ತಲೇ 
ಇರುವನು. ಏಕೆಂದಕ್ಕೆ ಯಾವನು “ಓಂ” ಎಂಬ ಶಬ್ದದಿಂದ 
ವಾಚ್ಯನಾದ ಪರಬ್ರಹ್ಮನ್ನು ಸ್ಮರಿಸುತ್ತಾ, ತನ್ನ ಪ್ರಾಣವಾಯು 
ವನ್ನು ತಲೆಯಲ್ಲಿ ಪ್ರವೇಶಮಾಡಿಸಿ ಶರೀರವನ್ನು ಬಿಟ್ಟು 
ಹೋಗುವನೋ ಅನನು ಉತ್ತಮವಾದ ಗತಿಯನ್ನು ಹೊಂದು 
ವನು. ಅಂದರೆ ಈ ಜಿಜ್ಞಾಸು ಯೋಗಿಯು ಪರಮಗತಿ ಎಂದು 
ಹೇಳಿರುವ ಅಕ್ಷರಸ್ವರೂಪವೆಂಬ ಪ್ರಕೃತಿಸಂಬಂಧರಹಿ ತವಾದ 
ಭಗವಂತನ ಅಕ್ಷರಸ್ವರೂಪಕ್ಕೆ ಸಮನಾದ ಆಕಾರವುಳ್ಳ ಪರಿಶುದ್ದ 
ಆತ್ಮತತ್ವವನ್ನು ಹೊಂದುವನು. (೧೨-೧೩) 


ಜಿಜ್ಞಾಸುವಾದ ಭಕ್ತನು ಕಾಲವಾದ ಮೇಲೆ ಪಡೆಯುವ 
ಅಕ್ಷರಸ್ಥಾನವನ್ನು “ ಪರಮಗತಿ ” ಎಂದು ಏಕೆ ಹೇಳಿದೆ ಮತ್ತು 
ಅದರ ಸ್ವರೂಪವೇನು ಎಂಬುದನ್ನು ವಿಶದವಾಗಿ ತಿಳಿಯೋಣ. 
ಪರಿಶುದ್ಧ ಆತ್ಮಸ್ಮರೂಪವು] ಜ್ಞ ನದಿಂದದ ಕೂಡಿರುವುದರಿಂದ 
ಅದು ಜ್ಞಾನರಹಿತವಾದ ಅಚಿತ್ಕಿನ ಪ್ರಕೃತಿಗಿಂತ ಶ್ರೇಷ್ಠ 
ವಾದುದಾಗಿದೆ ಮತ್ತು ಜ್ಞಾನನೇ ಇದರ ಆಕಾರವಾಗಿರುವು 
ದರಿಂದ ಅದು ಅಜೇತನಕ್ಕಿಂತ ವಿಲಕ್ಷಣವಾದುದೂ ಆಗಿದೆ. 
ಇದು ಯಾವ ಇಂದ್ರಿಯಕ್ವೂ ಗೋಚರವಾಗಿ ಅವ್ಯಕ್ತ ವಾಗಿದೆ. 
ಆದರೆ ತನ್ನ ಜ್ಞಾನಕ್ಕೆ ಮಾತ್ರ ತಾನು ತೋರುವ ಆಕಾರವುಳ್ಳ 
ದ್ಹಾಗಿದೆ. ಇದು ಇತರರ ಜ್ಞಾನಕ್ಕೆ ತಿಳಿಯುವುದಿಲ್ಲ; ಆದರೆ 
ತನ್ನಲ್ಲಿ ತಾನೇ ತೋರುತ್ತದೆ. ಇದು ಸನಾತನವಾದುದು ಅಂದರೆ 
ಉತ್ಪತ್ತಿನಾಶವಿಲ್ಲದುದಾಗಿದೆ. ಸಮಸ್ತ, ಕಾರ್ಕಕಾರಣಗಳಿಂದ 
ಕೂಡಿದ ಆಕಾಶಾದಿ ಪಂಚಭೂತಗಳೇ ಮೊದಲಾದ ಯಾವ 
ಯಾವ ಪದಾರ್ಥಗಳುಂಟೋ ಅವುಗಳೆಲ್ಲವೂ ನಾಶವಾಗಿ ಲಯ 
ಹೊಂದಿದರೂ ಮತ್ತು ಆ ಪದಾರ್ಥಗಳಲ್ಲಿಯೇ ಒಳಗೆ ಸೇರಿ 
ಕ್ಯೊಂಡಿದ್ದರೂ, ಆತ್ಮನು ಎಂದಿಗೊ ನಾಶವನ್ನೀ ಹೊಂದು 


ವುದಿಲ್ಲ. (೨೦). ಆದುದರಿಂದಲೇ ಆತ್ಮನು ತನ್ನ ನಿಜಸ್ವೆರೂಸ 
ದಲ್ಲಿ ಆವ್ಯಕ್ತನೆಂದೂ ಅಕ್ಷರನೆಂದೊ ಕರೆಯಲ್ಪಟ್ಟಿದ್ದಾನೆ. 
ಇಷ್ಟೇ ಅಲ್ಲ; ಜ್ಞಾನಿಗಳು ಇದನ್ನೇ ಪರಮಗತಿ ಅಂದರೆ 
ಉತ್ತಮವಾದ ಗತಿ ಎಂದು ಹೇಳಿದ್ದಾರೆ. ಭಗವಂತನಿಗೆ 
ಮೂರು ವಿಧವಾದ ಪ್ರಕೃತಿಗಳು ಇವೆ ಎಂಬುದನ್ನು ತಿಳಿಯೆ 
ಬೇಕು. 1. ಅಜೇತನವಾದ ಜಡಪ್ರ ಕೃತಿಯು ಅವನ ಮೊದ 
ಲನೆಯ ನಿಯನುನಸಾ ನವು. 2. ಕರ್ಮವಶದಿಂದೆ ಅಜೀತನೆ 
ಪ್ರಕೃ ತಿಯೊಂದಿಗೆ ಸಂಬಂಧಿಸಿಕೊಂಡಿರುವ ಬದ್ಧಆತ್ಮನು ಅಥವ 
ಜೀವಾತ್ಮನು ಅನನ ಎರಡನೆಯ ನಿಯಮನಸ್ಥಾನವು, 
3. ಕರ್ಮಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಅಚಿತ್ತಿನ 
ಸಂಬಂಧವನ್ನು ಪಡೆಯದೇ ಇರುವ ಮತ್ತು ಜ್ಞಾನವು 
ಸಂಕುಚಿತವಾಗಿಲ್ಲದೇ ತನ್ನ ಸ್ವಂತ ವಿಭುಸ್ತರೂಪದಲ್ಲಿಯೇ 
ಇರುವ ಪರಿಶುದ್ಧ ಆತ್ಮನ ಅಥವ ಮುಕ್ತಾತ್ಮನ ಸ್ವರೂಪವು 
ಭಗವಂತನ ಮೂರನೆಯ ನಿಯೆಮನಸ್ನಾನವು, ಪರಮಗತಿಯು 
ಅಥವ ಸರ್ವೋತ್ಯೃಷ್ಟ ಸ್ಥಾನವು. ಈ ಅಭಿಪ್ರಾಯವನ್ನೇ 
ಇನ್ನೊಂದು ವಿಧವಾಗಿ ಹೇಳಿದೆ. ಜ್ಞಾನರಹಿತವಾದ ಆಚಿತ್ತು 
ಭಗವಂತನ ಅಪರಾಸ್ರಕೃತಿಯು ; ಸಂಕುಚಿತಜ್ಞೂನವನ್ನು 
ಪಡೆದಿರುವ, ಅಚಿತ್ತಿನಲ್ಲಿ ಬಂಧಿಸಲ್ಪಟ್ಟಿರುವ ಜೀವಾತ್ಮನು 
ಭಗನಂತನ ಪರಾಪ್ರಕೃತಿಯಂ. ಅಚಿತ್ತಿನ ಸೆಂಬಂಧವನ್ನೇ 
ಪಡೆಯದೇ ಅನಂತವಾದ ವಿಭುಜ್ಞಾನವನ್ನು ಪಡೆದಿರುವ ಶುದ್ಧ 
ಪ್ರತ್ಯಗಾತ್ಮನು ಭಗವಂತನ ಪರಾಪ್ರಕೃತಿಯಬಾ. ಯಾವ 
ಈ ಶುದ್ಧ ಆತ್ಮಸ್ವರೂಪವನ್ನು ಹೊಂದಿ ಪುನರ್ಜನ್ಮವನ್ನು 
ಪಡೆಯುವುದಿಲ್ಲಪೋ ಆ ಆತ್ಮಸ್ತರೂಸವೇ ಅತ್ಯುತ್ತಮವಾದ 
ನಿಯಮನಸ್ಥಾ ನವು ಅಥವ ಪರಮಗತಕಿಯು ಪ್ರಕೃಕಿಸಂಬಂಧ 
ರಹಿತವಾದ ಈ ಪೆರಿಶುದ ಆತ್ಮಸ್ತರೂಪಕ್ಕೆ ಉತ್ಪತ್ತಿವಿನಾಶ 
ಇಲ್ಲದಿರುವುದರಿಂದ ಈ ಸ್ವರೂಪವನ್ನು ಪಡೆಯುವವರಿಗೆ 


ವ 

ಪುನರ್ಜನ್ಮವಿಲ್ಲ. ಪ್ರಕೃತಿಯಿಂದ ಕೂಡಿಕೊಂಡಿರುವ ಬದ್ಧ 
ಜೀವಾತ್ಮನ ಜ್ಞಾನವು ಪರಿಮಿತ ಅಥವ ಸಂಕುಚಿತ ಜ್ಞಾನ 
ವಾಗಿದೆ. ಅದರೆ ಪ್ರಕೃತಿಸಂಬಂಧವು ಸ್ವಲ್ಪವೂ ಇಲ್ಲದಿರುವ 
ಮುಕ್ತಾತ್ಮನ ಜ್ಞಾನವು ಅಪರಿಮಿತವಾಗಿ ಅಥವ ವಿಭುವಾಗಿ 
ಇದೆ, ಆದುದರಿಂದಲೂ ಕೂಡ ಈ ದಿವ್ಯಾತ್ಮಸ್ವರೂಪವು 


ಭಗವಂತನ ಅತಿಶ್ರೇಷ್ಠವಾದ ನಿಯಮನ ಸ್ಥಾನವು. (೩೧) 


ಇಲ್ಲಿ ಒಂದು ಸಂದೇಹವನ್ನು ಸರಿಹರಿಸಬೇಕಾಗಿದೆ. ಹೀಗೆ 
ತಾನೇ ಆದೆ ಸರಿಶುದ್ಧ ಆತ ಸ್ವರೂಪವನ್ನು ಪಡೆದು ಪರಮಗತಿ 
ಯನ್ನು ಹೊಂದಿದವನು ಭಗವಂತನನ್ನು ಹೊಂದುವುದಿಲ್ಲನೆ ? 
ಈ ಅಚಿತ್‌ ಸಂಬಂಧವಿಲ್ಲದ ಪರಿಶುದ್ಧ ಆತ್ಮವಸ್ತುವು ಭಗವಂತ 
ನನ್ನೇ ಆತ್ಮನಾಗಿ ಹೊಂದಿರುವುದರಿಂದಲೂ ಮತ್ತು ಅದು 


13 


ಪರಮಾತ, ನಿಗೆ ಶೇಷಭೂತವಾಗಿ ಅಂದಕೆ ಅವನ ನಿಯಮಕ್ಕೆ 
ಒಳಪಟ್ಟು ಇರುವುದರಿಂದಲೂ, ಈ ಜಿಜ್ಲಾ ಸ್ಹಸುವೂ ಕೂಡ ತ 
ಇಚ್ಛಿಸುವ ಆತ ಸಾಕಾತಾ ಸರವನ್ನು "ನಡೆದ ಕಾರಣದಿಂದ 
ಕ್ರಮೇಣ ಸರಬ್ರ ಹ್ಮನನ್ನು ಹೊಂದುವನಾಗುತ್ತ ನೆ. 
ಭಕ್ತರಲ್ಲಿ ಜ್ಞಾನಿಯು ಧ್ಯಾನಿಸುವ ಕ್ರಮ 
ಮತ್ತು ಕಾಲವಾದಮೇಲೆ ಅವನ ಗತಿ 


(ಶ್ಲೋಕಗಳು ೧೪, ೧೫, ೧೬ ವಾಕ್ಯ ೨, ೨೨) 


ಜ್ಞಾನಿಯು ಭಕ್ತ ರಲ್ಲೆಲ್ಲಾ ಶ್ರೇಷ್ಠನು ಎಂದು ಏಳನೆಯ 
ಅಧ್ಯಾಯದಲ್ಲಿ ಹೇಳಿದೆ; ಎಕೆಂದರೆ ಅವನು ನಿತ್ಯಯುಕ್ತನು. 
ಅವನು ಐಶ ಶರ್ಯಾರ್ಥಿಯ ಹಾಗೆ ಭಗವಂತನ Na 
ಐಶ್ವರ್ಯಾದಿಗಳನ್ನು ಮಾತ್ರ ಅಫೇಕ್ಷಿಸುವುದಿಲ್ಲ ; ಜಿಜ್ಞಾ, ಸುವಿನ 
ಹಾಗೆ ತನ್ನ ನಿಜಸ್ವೆರ 
ಮಾತ್ರ ನಡೆಯಲು Ree ಪಡುವುದಿಲ್ಲ ಅವನು ಭಗವಂತನನ್ನೇ 
ಪ್ರೀತಿಸಿ ಅವನೊಡನೆ ನಿತ್ಯ ಸಂಬಂ ಧವನ್ನು ಹೊಂದಲೇಬೇಕೆಂದು 
ಅಧಿಕವಾದ ತ್ವರೆಯನ್ನು ಪಡೆದಿರುವನು. ಆದುದರಿಂದ 
ಜ್ಞಾನಿಯು ಈ ಪವಿತ್ರ ಧ್ಯೇಯವನ್ನು ಪ್ರಾರಂಭಿಸಿದ ದಿನ 
ಮೊದಲುಗೊಂಡು ನಿತ್ಯವಾಗಿ ಅಂದರೆ ಎಲ್ಲಾ ಕಾಲದಲ್ಲೂ 
ಬೇರೊಂದು ಅರ್ಥ, ಕಾಮ, ಧರ್ಮ ಮತ್ತು ಕೈವಲ್ಯ ಪುರುಷಾ 
ರ್ಥವನ್ನೇ ಆನೇಕ್ಷಿಸದೆ ಭಗವಂ ತನನ್ನೆ ಚಿಂತಿಸುತ್ತಾನೆ. ಅಂದರೆ 
ಅವನು ಭಗವಂತನ ಕೀರ್ತನೆ, ಸ್ತೋತ್ರ, ಸೇವೆ, ಉಪಾಸನೆ, 


ಮಹನ, ಧ್ಯಾನ ಮೊದಲಾದವುಗಳನ್ನು ಮಾಡುತ್ತಲೇ 
ಇರುವನು. ಜ್ಞಾನಿಗೆ ಭಗವಂತನಲ್ಲಿ ಅತ್ಯಧಿಕವಾದ ಪ್ರೀತಿ 
ಇದೆ; ಭಗವಂತನ ಸ ತಿ ಇಲದ ವೇಳೆಯೇ ಅವನಿಗಿಲ್ಲ. 
ಏಕೆಂದರೆ, ಆ ಸ ಓಂತಿಯೇ ಅವನ ಜೀವಧಾರಣೆಗೆ ಬಹುಮುಖ್ಯ 
ವಾಗಿದೆ: ಆ p ತಿ ಇಲ್ಲದಿದ್ದರೆ ಅನನು ಬದುಕಲಾರನು. 


2 ಹಲ 
ಈ ಪ್ರಕಾರದಲ್ಲಿ ಭಗವಂತನ ಸ ಸ್ಮರಣಮೂಲಕ ಸರ್ವದಾ ಅವ 


ನೊಂದಿಗೆ ಸೇರಿರುವ ಅಂದರೆ ನಿತ್ಯಯುಕ್ತನಾದ ಆ ಜ್ಞಾನಿಯಾದ 
ಭಕ್ತನಿಗೆ ಭಗವಂತನೇ ಅತಿಸುಲಭನಾಗಿ ಪ್ರಾಪ್ಯನಾಗುತ್ತಾನೆ 
(ಹೊಂದಲ್ಪಡುತ್ತಾನೆ). ಅಂದರೇನು, ಈ ಭಗವಂತನು ಕೊಡು 
ವ್ರದು ತನ್ನ ಭಾವಗಳಾದ ಐಶ್ಶ ರ್ಯಾದಿಗಳೇ ಅಲ್ಲ; ಅಥವ 
ಜೀವಾತ್ಮನ ಅಕ್ಷರಸ್ಪರೂಪಾನುಭವವೇ ಅಲ್ಲ; ಇವುಗಳಿಗೆ 
ಚಾ ಅತಿ ಡೊಡ್ಡ ನ ಪ್ರಯೋಜನವಾದ ತನ್ನನ್ನೇ ಅಂದಕೆ 
ತನ್ನ ಸಂಯೋಗವನ್ನೆ € ಅವನಿಗೆ ಕೊಡುತ್ತಾನೆ. ಜ್ಞಾನಿ 
ಎಂಬ ನಿತ್ಯ ಯೋಗಿಗೆ ಜಗತು ಸುಲಭವಾಗಿ ಸಿಕ್ತು ತಾ ಸೆ; 


ಏಕೆಂದರೆ ಬತತ ಕೂಡ ಜ್ಯಾ ಷ್ಣ ಅಗಲುವಕೆಯನ್ನು 
ಕ. ತಾನೇ ತನ್ನ ಈ ಭಕ್ತನನ್ನು ಸ್ವೀಕರಿಸಿ, ತನ್ನ ನ್ನ 
ಹೊಂದುವುದಕ್ಕೆ ಅರ್ಹವಾದ ಪಕ್ಸವಾದೆ ಇಉಪಾಸನಾಜ ಸ 
ವನ್ನೂ ಕೊಟ್ಟು, ಈ ಜ್ಞಾನವನ್ನು ಅಡ್ಡಿ ಮಾಡುತ್ತಿರುವ 


ಓಂ. ೪. ಈ. Press, 


ನಷ ಆದ ಅಕ್ಷರಸ್ಥ ಕ ರೂಪಾನುಭಾವವನ್ನು 


ವಿರೋಧಿಗಳನ್ನು ತೊಲಗಿಸಿ, ತನ್ನಲ್ಲಿ ಪ್ರೀತಿಯಿಂದ ಕೂಡಿದೆ 
ಭಕ್ತಿಯನ್ನು ಫೆರಿಸರ್ಯಂತ ವ್ಯ ವೃದ್ಧಿ ಸಡಿಸುತು 2ನೆ. (೧೪) 
ಮಹಾತ್ಮ ರು ಅಂದರೆ ಭೆಗನದ್ಯಕ್ತ ಕ್ರ ರಾದಜ್ಞಾ ಸ್ಥಾನಿಗಳು ತ್ರೇನ್ಮ 
ವಾದ ಮನಸ್ಸ ನಿಂದ ತಮ್ಮ ಜಸ್ತ್‌ ರೂಪವನ್ನು ಯಥಾಸ್ಥಿತಿ 
ಯಾಗಿ ಅರಿತ್ಕು ಭಗವಂತನನ್ನೇ ಆತೆಸಟ್ಟು ಉತ್ಪೃಷ್ಟವಾದ 
ಪುರುಷಾರ್ಥನನ್ನೇ ಸಾಧಿಸುವರು ಅಂದರೆ ಅವನನ್ನೇ ಹೊಂದು 
ವರು, ಇವರು ಭಗವಂತನನ್ನು ಅಗಲಿದರೆ ತಮ್ಮ ಆತ್ಮ ವನ್ನೇ 
ಧರಿಸಲಾರದವರಾಗಿ, ಅವನನ್ನೇ ಆಶ್ರ ಯಿಸಿರುವ ಮೆನಸ್ಸಿ 
ನೊಂದಿಗೆ ಅವನನ್ನೇ ನಂಬಿ, ಉಪಾಸ್ಕನಾದ ಪ ಪರಮಾತ ನನ್ನೇ 
ಉತ್ಸುಷ ವಾದ ಪ EEN ಹೊಂದುತ್ತಾರೆ. ಈ ರೀತಿ 
ಯಲ್ಲ ಭಗವಂತನನ್ನು ಸಮೀಪಿಸಿದ ಜ್ಞಾನಿಗಳು ತಿರಿಗಿಯೂ 
ಎಲ್ಲಾ ದುಃಖಗಳಿಗೂ ಜನ ಸ್ಥಾನವಾದ ಈ ಅಶಾಶ್ವತವಾದ 
ದೇವಮನುಷ್ಯಾದಿ ಜನ್ಮಗಳನ್ನು ಹೂಂದುವದೇ ಇಲ್ಲ. ಅಂದರೇನು 
ಅವರು ದುಃಖಕ್ಕೆ ಆಸ್ಪದವಾದ. ಸ್ಕಿ ರವಲ್ಲದ ಪಾಕತ ಶರೀರ 
ಸಂಬಂಧವನ್ನು ಹೂಂದುವುದಿಲ್ಲ. (೧೫). 'ಎಕೆಂದರೆ"ಸ ಸರ್ವಜ್ಞ 
ನಾಗಿ, ಸಕಲಿಟಗತ್ತಿ ಗೂ ಉತ್ಪತ್ತಿಸ್ಥಿಕಿಲಯಗಳನ್ನು ನಡೆಸು 
ವವನಾಗಿ, ಕವ ಕಾರಕ ಯಾವಾಗಲೂ ಒಂದೇ 
ಆಕಾರವುಳ್ಳವನಾಗಿರಂವ ಭಗವಂತನನ್ನು ಹೊಂದಿದವನಿಗೆ 
ನಾಶವೆಂಬ ಮಾತೇ ಇಲ್ಲದಿರುವುದರಿಂದ ಪುನರ್ಜನ್ಮವು ಎಂದಿಗೂ 
ಉಂಟಾಗಲಾರದು. (೧೬-೨ ನೇ ವಾಕ್ಯ.) 
ಜ್ಞಾನಿಯ ಭಕ್ತಿಯು ಪವಿತ್ರ ಧಾಮದ: ಏಕೆಂದರೆ 
ನ ಔೌಭಗವಂತನಲ್ಲಿದೆ ಬೇರೊಬ್ಬರಲ್ಲಿಯೂ ಭಕ್ತಿ ಇರುವು 
ದಿಲ್ಲ. ಐಶ ೈರ್ಯಾರ್ಥಿಭಕ ನು ಪರಮಾತ್ಮನ ಆಕಾರವಳದ ಐಶ್ವರ್ಯ 
ವನ್ನು ಹೆಸೆಂದುವನು ; ಜಿಜ್ಞಾಸುವು ನರಾ ತನನ್ನು ಅಂತ 
ರ್ಯಾಮಿಯಾಗಿ ಪ ಪಡೆದಿರುವ ತನ್ನ ನಿಜ ಅಕ್ಷರ ಸ್ಮ ರೂಪವನ್ನು 
ಹೊಂದುವನು, ಆದರೆ ಜ್ಞಾನಿಯು ಮಾತ್ರ ಸರಾತ ನನ್ನೆ 
ಹೊಂದಬೇಕೆಂದು ಆಸೆಪಟ್ಟು, ಅ ಲಾಭವನ್ನು ಹೊಂದುವುದ 
ಕಗ ಕೆಳಗೆ ವಿವರಿಸಿರುವ ಪರಮಾತ್ಮನ ಸ್ವರೂಪವನ್ನು ಸ ಸದಾ 
ಚಿಂತಿಸುತ್ತಾ ಭಕ್ತೆ ಮಾಡುವನು. ಪ ನ ಳಯೆಕಾಲದಲ್ಲಿ ಆ ಪರ 
ಮಾತ್ಮನು ಇಲ್ಲಾ “ಭೂತಗಳನ್ನೂ, ಅವುಗಳ ಅತಿಸೂಕ್ಷ, ಅವಸ್ಥೆ 
ಯಲ್ಲಿ, ಆಂದಕೆ ಅವನೊಳಗೆ ಲಯವಾಗಿದೆಯೋ' ಎನ್ನುವ 
ಅವ್‌ ಯಲ್ಲಿ ತನ ಲ್ಲಿಯೇ ಇ 9ಂಡಿರುವ ಪುನಃಸ್ತ ಸ್ಟ 
ಕಾಲದಲ್ಲಿ ಎಚಿತ್ರ ವಾದ ವಿವಿಧ ಸ್ಕೂಲ ಪದಾರ್ಥಗಳೆನ್ನಿ 
ಸೃಷ್ಟಿಸ ಸುತ್ತಾ, ಪನಣಮಿಸುತ್ತಾ, ಅವುಗಳೊಳಗೆ ಪ್ಕಾ ಪಿಸಿರು 
ವನು. ಅಂದರೇನು, ಜ್ಞಾ ನಿಯಾದ ಭಕ್ತನು 3 ಕಾಲ 
ದಲ್ಲಿ ಭಗವಂತನಲ್ಲಿ ಲಯ: ಸವಾಗಿದ್ದ ನು. ಮತ್ತು ಈ ಸಸಿಕಾಲ 
ಲಿ ಅವನನ್ನು ಅಂತರಾ ್ಯಮಿಯಾಗಿ ಪಡೆದಿಕ್‌ವನು. ಆದುದ 
ರಿಂದ ಜ್ಞಾ ಇಯ ಭಗವಂತನೇ ತನಗೆ ಧಾರಕನು. ಪೋಷಕನು 
ಮತ್ತು ನಿಯಾಮಕನು ಎಂದೂ ಮತ್ತು ತಾನು ಅವನ ಭೋಗ್ಯ 
ವೆಸು ಎಂದು ಭಗವಂತನನ್ನು ಸದಾ ಚಿಂತಿಸುತ್ತಾ 
ಅವನಲ್ಲಿ ಸ ಸದಾ ಪ್ರೇಮಯುತ ಭಕ್ತಿ ಭಾವವನ್ನೂ ಸಡೆದಿರುವನು. 
(೨೨) 
(Re-printed from Mysore Vysya Patrika 
February 1961) 


Mvsere 


ಭಗವದ್ಗೀತಾ ಅಧ್ಯಾಯಗಳು ಎಂಟು-ಒಂಭತ್ತು 


ಜಾಲನಾದನರಿಗೆ ಶುಕ್ಲ ಗತಿ ಮತ್ತು ಕೃಷ್ಣಗತಿ 
ಎಂದು ಎರಡು ಮಾರ್ಗಗಳಿವೆ. 


(ಶ್ಲೋಕಗಳು ೨೩, ೨೪, ೨೫, ೨೬, ೨೭) 


ಈ ಶ್ಲೋಕಗಳಿಗೆ ಆರ್ಥವನ್ನೂ ಅವುಗಳ ಅಭಿಪ್ರಾಯ 
ಗಳನ್ನೂ ಸಮನ್ವಯ ಮಾಡಿ ತಿಳಿದುಕೊಳ್ಳಲು ಸ್ವಲ್ಪ ಶ್ರ ಮ 
ಪಡಬೇಕಾಗುತ್ತದೆ. ಇನ್ಟತ್ತುಮೂರನೆಯ ಶ್ಲೋಕದಲ್ಲಿ 
“ ಯಾವ ಕಾಲದಲ್ಲಿ ಹೋದರೆ ಹಿಂತಿರುಗುತ್ತಾರೆ. ಅಥವ 
ಹಿಂತಿರುಗುವುದಿಲ್ಲ ಆ ಕಾಲವನ್ನು ತಿಳಿಸುತ್ತೇನೆ” ಎಂದು 
ಹೇಳಿದೆ. ಇಪ್ಪತ್ತಾ ರನೆಯ ಶ್ಣೊ (ಕದ (( ಶುಕ್ಚ, ಕೃಷ್ಣ ಎಂಬ 
ಎಕಡು ಗತಿಗಳು ಅಥವ ಮಾರ್ಗಗಳು ಜಗತ್ತಿ ನ ಶಾಶ್ವತ 
ವಾಗಿ ಏಸ ರ್ಸಟ್ಟಿ ವೆ. ಎಂದು ಹೇಳಿದೆ. ಪುನಃ ಇನ್ನ ತೆ ತ್ರೀಳನೆಯ 
ಶ್ಲೋಕದಲ್ಲಿ ಸ ಅರ್ಜುನಾ | ಈ ಎರಡು * ಸೃ ಗಳನ್ನು ೫ 
ಅಂದಕೆ ಮಾರ್ಗಗೆಳೆನ್ನೂ ತಿಳಿದಿರತಕ್ಕ ee, ೫ ೬ 
« ಮೋಹಗೊಳ್ಳುವುದಿಲ್ಲ. >» ಎಂದು ಹೇಳಿದೆ. 
ಗಳಲ್ಲಿರುವ «« ಕಾಲ'' * ಗತಿ? ಮತ್ತು . ಸೃತಿ ೫ ಎಂಬ 
ಮೊರೂ ಪದಗಳಿಗೂ ಒಂದೇ ಅರ್ಥಮಾಡಬೇಕಾಗುತ್ತದೆ. 
ಆದುದರಿಂದ ಇಪ್ಪತ್ತು ಮೂರನೆಯ ಶ್ಲೋಕದಲ್ಲಿರುವ “ಹಾಲ” 
ಎಂಬ ಪದಕ್ಕೆ “ ಗತಿ? ಅಥವ “ ಸತೀ ” ಅಂದರೆ “ಮಾರ್ಗ” 
ಎಂದು ಅರ್ಥಮಾಡಿದ್ದಾರೆ. “ಕಾಲ” ಎಂಬ ಪದಕ್ಕೆ “ವಕಾರ್ಗೆ? 
ಸ ಅರ್ಥಮಾಡಿದರೆ ಇಪ್ಪತ್ತು ನಾಲ್ಕನೆಯ ಶ್ಲೋಕದಲ್ಲಿರುವೆ 

ಅಹಃ, "" ಶುಕ್ಲಃ ೫೨ 4. ಉತ್ತರಾಯಣ ಸಣ್ಮಾಸಃ 
ಎಂಬ ಕಾಲವನ್ನು ಸೂಚಿಸುವ ಪದಗಳಿಗೂ ಮತ್ತು ಇನ್ನ ತ್ರೆ ತ್ರೈದ 
ನೆಯ ಶ್ಲೋಕದಲ್ಲಿರುವ « ಧೂಮೋ?, “ರಾತ್ರಿ”, « ಕೃಷ್ಟ”, 4 
ದಕ್ಷಿಣಾಯನ ಷಣ್ಮಾಸಃ > ಎಂಬ ಕಾಲವನ್ನು ಸ. ಜಿ 
ಪದಗಳಿಗೂ « ಆಯಾ ಕಾಲಗಳ ಅಭಿಮಾನ ದೇವತೆಗಳು ? 
ಎಂದು ಆಚಾರ್ಯರುಗಳು ಅರ್ಥಮಾಡಿದ್ದಾರೆ. ಪದಗಳಿಗೆ ಮೇಲೆ 
ಸೂಚಿಸಿರುವ ಅರ್ಥಗಳ ಪ್ರಕಾರ ಈ ಶ್ಲೋಕದಲ್ಲಿರುವ ಅಭಿ 
ಪ್ರಾಯಗಳನ್ನು ಕೆಳಗೆ ವಿನರಿಸಿದ್ದೇವೆ. 


ಮಃ ಶ್ಲೋಕ: 


ಮೋ ಕ್ಷಾರ್ಥಿಯಾದ ಯೋಗಿಯು ಅಂದರೆ ಜಿಜ್ಞಾಸುಪಾದ 
ಭಕ್ತನು ಮತ್ತು ಜ್ಞಾ ನ್ವ ನಿಯಾದ ಭಕ್ತನು ಇವರಿಬ್ಬರೂ ಕಾಲ 
ವಾದ ಮೇಲೆ ಯಾಜ ಮಾರ್ಗದಿಂದ ಹೋಗಿ ಗೂ 
ಇರುತ್ತಾರೆ ಮತ್ತು ಐಶ್ವರ್ಯಾರ್ಥಿಯಾದ ಭಕ್ತನು ಕಾಲವಾದ 
ಮೇಲೆ ಯಾವ ಮಾರ್ಗದಿಂದ ಹೋಗಿ ಪುನಃ ಹಿಂ ತಿರುಗುತ್ತಾ ಕೆ? 
(೨೩), ಜಿಜ್ಞಾಸುವೂ ಮತ್ತು ಜ್ಞಾನಿಯೂ ಕಾಲವಾದ ಮೇಲೆ 
ಹೋಗುವ ಮಾರ್ಗದಲ್ಲಿ ಪ್ರಕಾಶವಾದ ಅಗ್ನಿ ದೇವತೆಯೂ, 
ಹಗಲಿನ ಅಭಿಮಾನ ದೇವತೆಯೂ, ಶುಕ್ಲಪಕ್ಷದ ಅಭಿಮಾನ 
ದೇವತೆಯೂ, ಉತ್ತರಾಯಣ ಆರು ಮಾಸಗಳ ಅಭಿಮಾತ 
ದೇವತೆಯೊ ಇರುವರು. ಅವರು ಅವನನ್ನೂ ಎದುರುಗೊಂಡು 
ಸತ್ನರಿಸುವರು, ಇಂಥಾ ಅತ್ಯು ತ್ರಮವಾದೆ ಮಾರ್ಗದಲ್ಲಿ 
ಹೋದಂಥಾ ಬ್ರಹೊ ೇಪಾಸಕಾರದ' ಬನಗಳು ಅಂದರೆ ಜಿಜ್ಞಾ, ಸು 
ಗಳೂ ಮತ್ತು ಜ್ಞಾ ಸನಿಗಳೂ ಬ್ರ ಹ್ಮನನ್ನೇ ಪೋದುತ್ತಾ ರೆ; 
ಆವರ ಎಂದಿಗೂ ಜಾತಿರುಗುವುದಲ್ಲ, ಅಂದರೆ ಪುನರ್ಜನ್ಮ: ನನ್ನು 
ಪಡೆಯುವುದಿಲ್ಲ. (೨೪) ಆದರೆ ಐಶ್ವರ್ಯಾರ್ಧಿಯಾದ ಯೋಗಿಯು 
ಅಥವ ಪುಣ್ಯ ಕರ್ಮಗಳನ್ನು ಮಾಡಿನ ಭಕ್ತನು ಕಾಲವಾದ 
ಮೇಲೆ ಯ ಗುತ ಮಾರ್ಗದಲ್ಲಿ ಸಾಯಂಕಾಲ ಅಭಿಮಾನಿ 
ಯಾದ ದೇವತೆಯೂ (ಧೂಮಃ), ರಾತ್ರಿ ಅಭಿಮಾನ 
ದೇವತೆಯೂ, ಹಾಗೆಯೇ ಕೃಷ್ಣಪಕ್ಷದ ಅಭಿಮಾನ ದೇವತೆಯೂ 
ದಕ್ಷಿಣಾಯನ ಆರು ಮಾಸಗಳ ಅಭಿಮಾನ ದೇವತೆಯೂ ಇರು 
ವರು. ಅವರು ಅವನನ್ನು ಎದುರುಗೊಂಡು ಸತ್ಛರಿಸುವರು. 
ಇಂಥಾ ಉತ್ತಮವಾದ ಮಾರ್ಗದಲ್ಲಿ ಹೋದಂಥಾ ಭಗವಂತಕ 
ಭಕ್ತರಾದ ಐಶ್ವರ್ಯಾರ್ಥಿಗಳು ಚಂದ್ರರೋಕವನ್ನು ಅಂದರೆ 
ಬಹಳ ಕಾಲ ತೆ ಖವಿಲ್ಲದೆ ಐಶ್ವ ರ್ಯಾದಿ ಭೋಗಗಳನ್ನು ೦೫) 
ಮಾಡುವ ಪರಲೋಕವನ್ನು ಸೇರುತ್ತಾರೆ. ಆದರೆ IN 
ಜಿಜ್ಞಾಸು ಮತ್ತು ಜ್ಞಾನಿಯ ಹಾಗೆ ಶಾಶ್ವತವಾದ ಆನಂದ 
ವನ್ನು ಪಡೆಯದೆ, ಚಂದ್ರಲೋಕಾನುಭವದ ನಾಶವನ್ನು ಹೊಂದಿ 
ಹಿಂತಿರುಗುವರು. ಅಂದರೆ ಪುನರ್ಜನ್ಮನನ್ನು ಪಡೆಯುವರು. 
(೨೫) ಹೀಗೆ ಐಶ್ವರ್ಯಾರ್ಥಿ, ಜಿಜ್ಞಾಸು ತ್ತು ಜ್ಞಾನಿ ಎಂಬ 


13 


14 


ತ್ರಿವಿಧ «ಭಗವಂತನ ಭಕ್ತರಿಗೆ ಅವರು ಕಾಲವಾದ ಮೇಲೆ 
ಈ ಶುಕ್ಲಗತಿ ಮತ್ತು ಕೃಷ್ಣಗತಿ ಎಂಬ ಎರಡು ಮಾರ್ಗಗಳು 
ಭಗನೆಂತನಿಂದ ಸ ಪ್ಟಿಯಲ್ಲಿ ಏರ್ಪಡಿಸಲ್ಪಟ್ಟಿವೆ ಎಂದು ಶಾಸ್ತ್ರವು 
ಜಗತ್ತಿನ ಜನರಿಗೆ ಉಪದೇಶಮಾಡಿದೆ. ಮೊದಲನೆಯ ಮಾರ್ಗ 
ದಲ್ಲಿ ಹೋಗುವವರಿಗೆ ಪುನರ್ಜನ್ಮವಿಲ್ಲ; ಅವರು ಶಾಶ್ವತಾನಂದ 
ವನ್ನು ಪಡೆಯುತ್ತಾ ಕೆ. ಎರಡನೆಯ ಮಾರ್ಗದಲ್ಲಿ ಹೋಗು 
ವವರಿಗೆ ಪುನರ್ಜನ್ಮವಿದೆ ; ಅವರು ಬಹುಕಾಲ ದುಃಖ ಮಿಶ್ರ 
ವಿಲ್ಲದ ಐಶ್ವರ್ಯಾದಿ ಆನಂದಗಳನ್ನು ಪರಲೋಕಗಳಲ್ಲಿ ಅನು 
ಭವಿಸಿ, ಪುನಃ ದುಃಖವೇ ಹೆಚ್ಚಾಗಿ ಸುಖವು ಕಮ್ಮಿಯಾಗಿರುವ 
ಈ ಲೋಕದಲ್ಲಿ ಹುಟ್ಟುವರು. (೨೬), 


ಇಲ್ಲಿ ಒಂದು ಸಂಶಯವನ್ನು ಪರಿಹರಿಸಬೇಕಾಗಿದೆ, 
ಜಿಜ್ಞ್ಞಾಸುವು ಮತ್ತು ಜ್ಞಾನಿಯು ಶಾಶ್ವತಾನಂದವನ್ನು ಪಡೆಯ್ದ 
ತ್ತಾರೆ ; ಐಶ್ವರ್ಯಾರ್ಥಿಯಾದ ಭಕ್ಕನು ಪುಣ್ಯ ಕರ್ಮಗಳನು 
ವಾಡುತ್ತಾ ಉತ್ತಮ ಪರಲೋಕಾನುಭವಗಳನ್ನು ಪಡೆಯು 
ವನು. ಆದರೆ ಭಗವಂತನಲ್ಲಿ ಭಕ್ತಿಯನ್ನೇ ಪಡೆಯದೆ, ಅವ 
ನನ್ನು ಉಪಾಸನೆ ಮಾಡದೆ ಪಾಪ ಕರ್ಮಗಳನ್ನು ಮಾಡು 
ತ್ರಿ ರುವವರು ಕಾಲವಾದ ಮೇಲೆ ಯಾವ ಗತಿಯಲ್ಲಿ ಅಥವ 
ಮಾರ್ಗದಲ್ಲಿ ಹೋಗುವರು? ಗೀತೆಯಲ್ಲಿ ಈ ಪ್ರಶ್ನೆಗೆ ಸಾಕ್ಷಾ 
ತ್ತಾಗಿ ಉತ್ತರ ಕೊಟ್ಟಿಲ್ಲದಿದ್ದರೂ ಅದರ ಉತ್ತರವನ್ನು 
ಊಹಿಸಬಹುದು, ಅಂಥಾವರು ಭಗವಂತನನ್ನೂ ಸೇರುವುದಿಲ್ಲ; 
ಅಕ್ಷರ ಸ್ವರೂಪವನ್ನು ಹೊಂದುವುದಿಲ್ಲ; ಮತ್ತು ಉತ್ತಮ 
ಪರಲೋಕಾನುಭವಗಳನ್ನೂ ಪಡೆಯುವುದಿಲ್ಲ. ಅವರು ಕಾಲ 
ವಾದ ಮೇಲೆ ಅಧೋಗತಿಯಲ್ಲಿ ಪ್ರಯಾಣ ಮಾಡಿ ಅಧಮ 
ವಾದ ಅಂದರೆ ದುಃಖಗಳಿಂದಲೂ, ಅಜ್ಞಾನದಿಂದಲೂ ಜೂಡಿ 
ರುವ ಲೋಕಗೆಳಲ್ಲಿದ್ದು ಪುನರ್ಜನ್ಮಗಳನ್ನು ಪಡೆಯುವರು 


(೨ಬ). 


ಯೋಗಿಯು ಕ್ರಮೇಣ ಮೇಲಾದ 
ಆದ್ಯಸ್ಥಾನನನ್ನು ಹೊಂದುತ್ತಾನೆ 
(ಶ್ಲೋಕಗಳು ೨೭, ೨೮) 


ಒಟ್ಟಿನಲ್ಲಿ ತಾತ್ಪರ್ಯವೇನು ? ಮನುಸ್ಯನು ಐಶ್ವರ್ಯಾದಿ 
ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಮೊದಲು ಭಗವಂತ 
ನನ್ನು ನಂಬಿ, ಅವನ ಭಕ್ತನಾಗಿ ಐಶ್ವರ್ಯಾರ್ಥಿಯಾಗುತ್ತಾ ನೆ. 
ಕೆಲವು ಕಾಲವಾದ ಮೇಲೆ .ಅನನು ಗತಿಚಿಂತನನೆಂಬ 
ಯೋಗಾಭ್ಯಾಸಮಾಡುತ್ತಾನೆ. ಅಂದರೇನು. ಅನನು ಕಾಲವಾದ 
ಮೇಲೆ ಉಬಾಗುವ ಶುಕ್ಲಗತಿ ಅಥವ ಅರ್ಚೆರಾದಿ ಮಾರ್ಗೆ 
ಮತ್ತು ಕೃಷ್ಣೆ ಗತಿ ಅಥನ ಧೂಮಾದಿ ಮಾರ್ಗ ಇವುಗಳ 


ಸ್ವರೂಪವನ್ನೂ ಮತ್ತು ಫಲಗಳನ್ನೂ ಚೆನ್ನಾಗಿ ಆಲೋಚಿಸು 
ತ್ತಾನೆ ಆಗ ಅವನು ಅಧೋಗತಿಯನ್ನುಂಟುಮಾಡುವ ಅಜ್ಞಾನ 
ದಿಂದ ಕೂಡಿದ ವಂತ್ತ್ಮು ಭಕ್ತಿ ರಹಿತವಾದ ಪಾನ ಕರ್ಮಗಳನ್ನು 


ಮಾಡುವುದೇ ಇಲ್ಲ. ಇನ್ನೇನು ಶುಕ್ಲ ಗತಿ ಮತ್ತು ಕೃಷ್ಣಗತಿ 


ಎರಡರಲ್ಲಿ ಶುಕ್ಲಗತಿಯೇ ಅತ್ಯಂತ ಮೇಲಾದುದೆಂದು 
ತೀರ್ಮಾನಿಸಿ ಐಶ್ವರ್ಯಾರ್ಥಿಯು ಆತೆಸಡುವ ಕೃಷ್ಣಗತಿಯ 


ಮೇಲೆ ಇದ್ದ ಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸುವನಃ. 
ತರುವಾಯ ಅವನು ಶುಕ್ಷಗತಿ ಅಥವ ಅರ್ಚಿರಾದಿ ಮಾರ್ಗ 
ವನ್ನು ಕಾಲವಾದ ಮೇಲೆ ಹೊಂದಲು ಮೊದಲು ಜಿಜ್ಞಾಸುವೂ 
ಆಮೇಲೆ ಜ್ಞಾನಿಯೂ ಆಗುವನು. ಅವನು ಮುಂದೆ ಸದಾ 
ಕಾಲದಲ್ಲೂ ಉತ್ತಮವಾದ ಯೋಗಾಭ್ಯಾಸವನ್ನು ಕೈಗೊಳ್ಳುತ್ತಾ 
ಯೋಗಿಯೇ ಆಗುತ್ತಾನೆ. (೨೭) ಭಗವದ್ಭಕ್ತನು ಮೊದಲು 
ಐಹಿಕ ಮತ್ತು ಆಮುಸ್ಟಿಕ ಐಶ್ವರ್ಯಾದಿಗಳನ್ನು ಪಡೆದು ಅನು 
ಭವಿಸುವುದಕ್ಕಾಗಿ ಐಶ್ವರ್ಯಾರ್ಥಿಯಾಗಿ ಅಡಿಗಡಿಗೆ ಶಾಸ್ತ್ರೀಯ 
ವಾಗಿ ವೇದವನ್ನು ಸ್ವರದೊಡನೆ ಉಚ್ಚರಿಸುವುದು, ಯಜ್ಞ, 
ಯಾಗಾದಿಗಳನ್ನು ಮಾಡುವುದು, ತಪಸ್ಸುಗಳನ್ನು ಆಚರಿಸು 
ವುದು, ಸತ್ಪಾತ್ರಕಿಗೆ ದಾನವನ್ನು ಕೊಡುವುದು ಇವೇ ಮೊದ 
ಲಾದ ಪುಣ್ಯ ಕರ್ಮಗಳನ್ನು ಮಾಡುವನು. ಆಮೇಲೆ ಈ 
ಅಭ್ಯಾಸಗಳಿಂದ ಉಂಟಾಗುವ ಕೃಷ್ಣಗತಿ ಅಥವ ಧೂಮಾದಿ 
ಮಾರ್ಗವು ಅಲ್ಪವು ಮತ್ತು ಅಸ್ಥಿರವು ಎಂಬುದನ್ನು ಮನನ 
ಮಾಡಿ ತಿಳಿಯುತ್ತಾನೆ. ತದನಂತರ ಅವನು ಜಿಜ್ಞಾಸುಭಕ್ತ 


_ನಾಗಿ ಅಕ್ಷರ ಸ್ವರೂಪಾನುಭವ ಆನಂದವನ್ನು ಪಡೆಯಲು 


ಯೋಗಾಭ್ಯಾಸವನ್ನು ಕೈಗೊಳ್ಳುವನು. ಈ ಅಭ್ಯಾಸವನ್ನು 
ಮಾಡುವ ಸ್ವಲ್ಪ ಕಾಲಾನಂತರ ಈ ಅಕ್ಷರ ಸ್ವರೂಪಾನುಭವ 
ಆನಂದವು ಐಶ್ವರ್ಯಾದಿಫಲಗಳಿಗಿಂತಲೂ ಉತ್ತಮವಾದದ್ದಾದರೂ 
ಭಗವತ್ರ್ರಾಪ್ತಿ ಆನಂದಕ್ಕಿಂತ ಕೇಳು ದರ್ಜೆಯದಾಗಿರುವುದೆಂದು 
ತಿಳಿಯುವನು ಅದರಿಂದ ಕೊನೆಯಲ್ಲಿ ಅವನು ಜ್ಞಾನಿಯೆಂಬ 
ಭಕ್ತನಾಗಿ ಬ್ರಹ್ಮನೆಂಬ ಆದಿಕಾರಣವಾದ ಭಗವಂತನ ಪ್ರಾಪ್ತಿ 
ಯೆಂಬ ಅತ್ಯಂತ ಮೇಲಾದ ಸ್ಥಾನವನ್ನು ಹೊಂದುತ್ತಾನೆ 
(೨೮). ಮನೀ 


ವಿಜ್ಞಾನ ಸಹಿತ ಜ್ಞಾನವನ್ನು ಪಡೆದು 
ಆಚರಿಸಿ ಅಶುಭದಿಂದ ಮುಕ್ತರಾಗಿರಿ. 
ವಿಜ್ಞಾನ ಸಹಿತ ಜ್ಞಾನದ ಮಹಾತ್ಮೆ 
(ಶ್ಲೋಕಗಳು ೧, ೨, ೩) 
ಏಳನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ 
ಭಗವಂತನಿಗೂ ಜಗತ್ತಿಗೂ ಇರುವ ಸಂಬಂಧವನ್ನು ತಿಳಿಸಿ 


15 


ಆ ಭಗವಂತನಲ್ಲಿ ಭಕಿ ಮಾಡುವ ಭಕ್ತರು ಐಶ್ವರ್ಯಾರ್ಥಿ (ಆರ್ತ 
ಮತ್ತು ಅರ್ಥಾರ್ಥಿ) ಗಳೆಂದೂ, ಜಿಜ್ಞಾಸುಗಳೊದೂ ಜ್ಞಾನಿ 
ಗಳೆಂದೂ ಮೂರು ವಿಧವಾಗಿ ಇದ್ದಾರೆಂದು ತಿಳಿಸಿದನು, 
ಎಂಟನೆಯ ಅಧ್ಯಾಯದಲ್ಲಿ ಈ ತ್ರಿವಿಧ ಛಕ್ತರೂ ಭಗವಂತನ 
ಉಪಾಸನೆ ಮಾಡುವ ಕ್ರಮವನ್ನೂ ಮತ್ತು ಅವರುಗಳು ಕಾಲ 
ವಾದ ಮೋಲೆ ಪಡೆಯುವ ಗತಿಯನ್ನು ವಿವರಿಸಿದನು. ಈ 
ಒಂಭತ್ತನೆಯ ಅಧ್ಯಾಯದಲ್ಲಿ “ ವಿಜ್ಞಾನ ಸಹಿತ ಜ್ಞಾನವೇ ಈ 
ಅಂದರೆ ಜ್ಞಾನಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನು ಆಚರಿಸು 
ವುನೇ ಉತ್ತಮವಾದ ತ್ರೇಯಸ್ಸಾಧನವೆಂದು ಉಪದೇಶ ಮಾಡು 
ತ್ತಾನೆ, 


ಭೂಮಿಯಲ್ಲಿರುವ ಜನರೆಲ್ಲರೂ ಕೊನೆಯಲ್ಲಿ ಜ್ಞಾನಿಗಳಾಗಿ 
ಭಗೆವಾತನನ್ನು ಹೊಂದಬೇಕೆಂಬುದೇ ಮ ಹಾತ್ಮರುಗಳ ಥ್ರೇಯ. 
ಆದರೆ ಅವರಲ್ಲಿರುವ ಪಾಸ ಕರ್ಮಗಳೇ ಮೊದಲಾದ ಅನೇಕ 
ಕಲ್ಮಸಗಳು ಷೊ ಧ್ಯೇಯವನ್ನು ಸಾಧಿಸಲು ವಿರೋಧಿಗಳಾಗಿವೆ. 
ಆದುಸರಿಂದ ಭಗವಂತನನ್ನು ಹೊಂದಬೇಕೆಂಬ ಆಶೆಯುಳೆ 
ಮನುಷ್ಯರು “ಜ್ಞಾನ” ಮತ್ತು “ವಿಜ್ಞಾನ” ಇವುಗಳೆರಡೆನ್ನೂ 
ತಿಳಿಯಬೇಕು ; ಇವುಗಳಲ್ಲಿ ಒಂದನ್ನು ಮಾತ್ರ ತಿಳಿದರೆ ಹೆಚ್ಚು 
ಪ್ರಯೋಜನವಿಲ್ಲ; ಎರಡನ್ನೂ ತಿಳಿಯಬೇಕು. ಹಾಗಾದರೆ 
“ ಜ್ಞಾನ” ಎಂದರೇನು? ವಿಜ್ಞಾನ ಎಂದರೇನು? ಯಾವನು 
ತನ್ನ ಶರೀರವಾದ ಎಲ್ಲಾ ಚಿದಚಿತ್ತುಗಳಿಗಿಂತಲೂ ವಿಲಕ್ಷಣ 
ನಾಗಿರುವನೋ ಅಂಥಾ ಭಗವಂತನ ಅನಂತ ಪ್ರಕಾರ 
ಮಾಹಾತ್ಮೆಯನ್ನು ತಿಳಿಯುವುದು, “ ಜ್ಞಾನ” ಅವನನ್ನು 
ಕುರಿತು ನಾವು ನಮ್ಮ ನಿತ್ಯದಿನಚರಿಯಲ್ಲಿ ಆಚರಿಸಬೇಕಾದ 
ಭಕ್ಕಿರೂಪವಾದ ಉಪಾಸನೆಗೆಳ ಪ್ರಕಾರವನ್ನು ತಿಳಿಯುವುದೇ 
“ವಿಜ್ಞಾನ”. ಆದುದರಿಂದ ನಿತ್ಯದಿನಚರಿಯಲ್ಲಿ ಭಕ್ತಿರೂಪವಾದ 
ಉಪಾಸನೆಯಿಂದ ಕೂಡಿದ ಭಗವಂತನ ಅನಂತ ಪ್ರಕಾರವಾದ 
ಮಾಹಾತ್ಮ್ಯೆಯನ್ನು ತಿಳಿಯುವುದೇ “ ವಿಜ್ಞಾನ ಸಹಿತ 
ಜ್ಹೂನವು” ಅಂದರೇನು, ಸತ್ಯವಾದ ಬ್ರಹ್ಮ ಸ್ವರೂಪವನ್ನು 
ಅಥವ ಭಗವಂತನ ಸ್ವರೂಪವನ್ನು ಯೋಗ ಸಮಾಧಿಯಲ್ಲಿ 
ಸಾಕ್ಷಾತೃರಿಸುವುದೇ ಜ್ಞಾನವು; ಆ ಸತ್ಯವನ್ನು ಮನಸ್ಸಿನಲ್ಲಿ 
ತಿಳಿಯುವ ಪ್ರಕಾರವ್ಕೂ ಆ ಸತ್ಯಕ್ಕೂ ಜಗತ್ತಿಗೂ ಇರುವೆ 
ಸಂಬಂಧದ ತಿಳುವಳಿಕೆಯೂ. ಆ ಸತ್ಯವನ್ನು ಸಾಕ್ಷಾತೃರಿಸಲು 
ಮಾಡ ಬೇಕಾದ ಉಪಾಸನಾದಿಗಳೂ ಇವೆಲ್ಲವೂ ಸೇರಿ “ನಿಜ್ಞಾನ” 
ಎಂದು ಹೇಳಿಸಿಕ್ಕೊಳ್ಳುತ್ತವೆ. ಹೀಗೆ ಯಾರು “ನಿಜ್ಞಾನ ಸಹಿತ 
ಜ್ಞುನವನ್ನು ಸ ತ್ರಿಳಿದು ಭಕ್ತಿಯಿಂದ ಅವನ ಉಪಾಸನೆಗಳನ್ನು 
ಶ್ರಸ್ಥೆಯಿಂದ, ಪ್ರೀತಿಯಿಂದ ಕೈಗೊಳ್ಳುತ್ತಾರೆಯೋ ಅವರು 
ಭಗವಂತನ ಪ್ರಾಪ್ತಿಗೆ ವಿರೋಧಿಗಳಾದ ಸಮಸ್ತ ಅಶುಭಗಳಿಂದ 


ಬಿಡಲ್ಪಡುತ್ತಾರೆ. ಆದರೆ ಇಂಥಾ ಭಕ್ತರು ಭಗವಂತನು ಸಮಸ್ತ 
ವಾದ ಇತರ ವಸ್ತುಗಳಿಗಿಂತ ವಿಲಕ್ಷಣನು ಮತ್ತು ಅಪರಿಮಿತ 
ವಾದ ಮಹಾತ್ಮೆಯುಳ್ಳವನು ಎಂದು ಡೃಢವಾಗಿ ತಿಳಿದು 
ಯಾವಾಗಲೂ ಮುನನ ಮಾಡುತ್ತಿ ರುವ್ರದರಿಂದ ಅವರು ವಿಶಾಲ 
ಮನಸ್ವರಾಗಿ ತಮ್ಮ ಗುರುಗಳಲ್ಲಿಯೂ ಮತ್ತು ಭಗವಂತ 
ನಲ್ಲಿಯೂ ಹೆಚ್ಚಾಗಿ ಗೌರವವನ್ನೂ ವಿಶ್ವಾಸವನ್ನೂ ತೋನಿಸು 
ತ್ತಾರೆ ; ಎಂದಿಗೂ ಅವರು ಅಸೂಯೆ ಎಂಬ ಮಾನಸಿಕ ಕಲ್ಮಷ 
ವನ್ನು ಪಡೆದಿರುವುದಿಲ್ಲ. ಅರ್ಜುನನು ತನ್ನ ಗುರುವಾಗಿಯ್ಕೂ 
ಸ್ವಾಮಿಯಾಗಿಯೂ ಇದ್ದ ಶ್ರೀ ಕೃಷ್ಣ ಭಗವಂತನಲ್ಲಿ ಸ್ವಲ್ಪವೂ 
ಅಸೂಯೆ ಎಂಬ ಮಾನಸಿಕ ಕಲ್ಮಸವನ್ನು ಪಡೆದಿರಲಿಲ್ಲ. 
ಆದುದರಿಂದಲೇ ಶ್ರೀಕೃಷ್ಣನು ಅವನಿಗೆ " ವಿಜ್ಞಾನ ಸಹಿತ 
ಜ್ಞಾನದ” ಮಾಹಾತ್ಮ್ಯೆಯನ್ನು ವಿಶದವಾಗಿ ತಿಳಿಸುತ್ತಾನೆ 


(೧). 


(6 ವಿಜ್ಞಾನ ಸಹಿತವಾದ ಜ್ಞಾನವು * ರಾಜ ವಿದ್ಯೆಯು 
ರಾಜಗುಹ್ಯವು, ಪರಮಪವಿತ್ರ ವ್ರಪ್ರ ತ್ಯ ಕ್ಷಾವಗಮವು, ಧಮಣ್ಯವು 
ಕರ್ತುಂಸುಸುಖವು ಅವ್ಯವು ಎಂದು ಎರಡನೆಯ ಶ್ಲೋಕದಲ್ಲಿ 
ಉಸದೇಶಮಾಡಿಡಿ. ಇವು ಹೇಗೆ ಎಂಬುದನ್ನು ಒಂದೋದಾಗಿ 
ತಿಳಿಯೋಣ :—- 

1. “ವಿಜ್ಞಾನ ಸಹಿತ ಜ್ಞಾನವು ೫" ಹೇಗೆ ರಾಜ್ಯ 
ವಿದ್ಯೆಯು? ಇದು ವಿದ್ಯೆ ಗಳಲ್ಲೆಲ್ಲಾ ಅತ್ಯುತ್ತಮವಾದ ವಿದ್ಯೆ 
ಯಾಗಿ, ವಿಡ್ಯೆಗಳಿಗೆಲ್ಲಾ ರಾಜನಾಗಿರುವುದರಿಂದ ಇದನ್ನೂ 
« ರಾಜನಿದ್ಯೆ” ಎಂದು ಹೇಳಿದೆ. ಭಾರತ ದೇಶದ ಪೂರ್ವ 
ಕಾಲದ ರಾಜಕುಗಳು ವಿಶಾಲ ಮನಸ್ಸನ್ನು ಪಡೆದಿದ್ದು ದರಿಂದ 
ಅವರು ಅಧ್ಯಾತ್ಮ ವಿದ್ಯೆಗೆ ಗೌರವ ಕೊಟ್ಟು, ಅದರಲ್ಲಿರುವ ಉಪ 
ದೇಶಗಳನ್ನು ನಂಬಿ ಶ್ರದ್ಧೆಯಿಂದ ಅದರಲ್ಲಿರುವ ` ನೀತಿ ನಿಯಮ 
ಗಳನ್ನು ತಮ್ಮ ದೇಶವನ್ನು ಆಳುವ ಕಾರ್ಯಗಳಲ್ಲಿ ಉಪ 
ಯೋಗಿಸುತ್ತಿದ್ದರು ಆದುದರಿಂದಲೂ ಈ ವಿದ್ಯೆಗೆ ರಾಜವಿದ್ಯೆ 
ಎಂಬ ಹೆಸರು ಬಂದಿದೆ. 

ಟ್ಟ ಗ್‌ ವಿಜ್ಞಾನಸಹಿತ ಜ್ಞಾನವು * ಹೇಗೆ ಗುಹ್ಯತಮವು 
ಮತ್ತು ರಾಜಗುಹ್ಯವು ? ಇದು ರಹೆಸ್ಯವಾದ ವಿದ್ಯೆಗಳಲೆಲ್ಲಾ 
ಆತಿ ರಹಸ್ಯವಾದ ವಿದ್ಯೆಯಾಗಿರುವುದರಿಂದ ಈ ವಿದ್ಯೆಯನ್ನು 
ಗುಹ್ಯತಮವಾದ ವಿದ್ಯೆ ಎಂದು ಹೇಳದೆ. ಇಷ್ಟೇ ಅಲ್ಲ 
ಮುಖ್ಯವಾದ ರಾಜಕೀಯ ವಿಚಾರಗಳನ್ನು ಅತಿ ರಹಸ್ಯವಾಗಿ 
ಇಟ್ಟುಕೊಳ್ಳುವುದರಲ್ಲಿ ಮಹಾರಾಜರುಗಳು ಚತುರರಾದಂದ 
ರಿಂದ ಈ ವಿದ್ಯೆಯನ್ನು | ರಾಜಗುಹ್ಯಂ ೫ ಎಂದು ಕರಿದಿಡೆ. 
ವಿಸ್ಯ ಗಳಲ್ಲಿ ಗುಹ್ಯವಿದ್ಯೆ, ಗುಹೈತರವಿದ್ಯೆ ಮತ್ತು ಗುಹ್ಯ ತಮ 
ವಿದ್ಯೆ ಎಂದು ಮೂರು ಅಂತಸ್ತುಗಳಿವೆ. ಸಾಧಾರಣವಾಗಿ 


ನಾನೆಲ್ಲರೂ ಎಚ್ಚರದಲ್ಲಿ ಪ್ರಪಂಚದಲ್ಲಿರುವ ವಸ್ತುಗಳನ್ನೂ, 
ಚಲನವಿಕಾರಗಳೆಲ್ಲವನ್ನೂ ನಮ್ಮ ಮನಸ್ಸು ಇಂದ್ರಿಯಗಳ 
ಮೂಲಕ ತಿಳಿಯುತ್ತೇವೆ. 
ಯಾಂತ್ರಿಕ ಪ್ರಯೋಗಗಳಿಂದಲ್ಕೂ ಅನುಮಾನ ಪ್ರಮಾಣ 
ದಿಂದಲೂ ಮೇಲೆ ತೋರುನ ಪ್ರಪಂಚದ ಅನುಭವಗಳಿಗೆ 
ಕಾರಣಗಳಾದ ಅಥವಾ ಆಧಾರವಾದ ಅತಿ ಸೂಕ್ಷ್ಮ ಕಟ್ಟಳೆ 
ಗಳನ್ನು ತಿಳಿಯುವುದು “ ಗುಹ್ಯವು” ಅಥವ ಗುಟ್ಟು ಎಂದು 
ಹೇಳಬಹುದು ; ಏಕೆಂದರೆ ವಿಜ್ಞಾನಶಾಸ್ತ್ರಗಳಲ್ಲಿ ಶಿಕ್ಷಣವನ್ನು 
ಪಡೆಯದವರಿಗೆ ಅದು ಗುಟ್ಟಾಗಿಯೇ ಇರುತ್ತದೆ. ಇದರ 
ಮೇಲೆ ಅನುಮಾನ ಪ್ರಮಾಣ ಶಬ್ದಪ್ರಮಾಣ ಮತ್ತು ಯೋಗಾ 
ಭ್ಯಾಸಗಳಿಂದ ಪ್ರತಿಯೊಂದು ಸಜೀವ-ವಸ್ತುವಿನಲ್ಲೂ ಅಚೇತನ 
ವಾದ “ನಾಕು” ಎಂಬ ಜ್ಞಾನವನ್ನು ಪಡೆದು, ಸತ್ಮಮೇಲೆಯೂ 
ಜೀವಾತ್ಮನು ಇರುವವನು ಎಂದು ತಿಳಿಯುವುದು “ ಗುಹ್ಯ 
ತರವು ಎಂದರೆ ಪರಮಗುಟ್ಟು ಎಂದು ಹೇಳಬಹುದು : 
ಏಕೆಂದರೆ ವಿಜ್ಞಾ ನಶಾಸ್ರ್ರಜ್ಞರಿಗೂ ಇದು ಗುಟ್ಟಾಗಿದೆ. ಕೊನೆ 
ಯದಾಗಿ ಭಕ್ತಿರೂನವಾದ ಉಪಾಸನೆಯಿಂದ “ ವಿಜ್ಞಾನ 
ಸಹಿತವಾದ ಜ್ಞಾನವನ್ನು ” ಪಡೆಯುವುದು “ಗುಹ್ಯತಮವು' 
ಅಂದರೆ ಅತ್ಯಂತ ತಳಸ ಡರ ಏಕೆಂದರೆ ಈ ವಿಚಾರವು 
ಕೇವಲ ವೈಯುಕ್ತಿಕ ಜೀವಾತ್ಮ ಸಾಕ್ಷಾತ್ಕಾರದಲ್ಲಿ ಮಾತ್ರನೇ 
ನಿರತರಾಗಿರುವ SRG bp: ಕ ವಿಶೇಷ ಜಾ ತವು 
ಗುಟ್ಟಾಗಿಯೇ ಇರುತ್ತ ವೆ. 


3. 4 ವಿಜ್ಞಾನಸಹಿತ ಜ್ಞಾನವು ಸ ಹೇಗೆ ಉತ್ತಮವಾದ 
ಪವಿತ್ರವು ?' ಭಗವಂತನನ್ನು ಹೊಂದುವುದಕ್ಕೆ ಮಾನವರು 
ಮಾಡುವ ಪಾನಗಳು ವಿರೋಧಿಗಳಾಗಿವೆಯೆಂದೂ ಮತ್ತು 
ಭಗವಂತನಲ್ಲಿ ಭಕ್ತಿಯುತವಾಗಿ ಉಪಾಸನೆ ಮಾಡಿದರೆ ಈ 
ಪಾಪಾದಿ  ಕಲ್ಮಷಗಳೆಲ್ಲವೂ ನಾಶವಾಗುತ್ತವೆಯೆಂದೂ 
ಮೇಲೆಯೇ ತಿಳಿಸಿದೆ ಹೀಗೆ ಸಮಸ್ತ ಕಲ್ಮಷಗಳನ್ನೂ ಹೋಗ 
ಲಾಡಿಸುವುದರಿಂದ ಈ ಭಕ್ಕರೂಪ ಉಪಾಸನೆಯು ಪರಮ 
ಪವಿತ್ರವಾದ ಅಥವ ಉತ್ತಮವಾದ ಸಾಧನವಾಗಿದೆ. 


ಚ. ಬಗೆ ವಿಜ್ಞಾ ನಸಹಿತ ಜ್ಞಾನವು ೫ ಹೇಗೆ ಪ್ರತ್ಯಕ್ಷಾ 
ವಗಮವು? ಈ ವಿಧವಾದ ಭಕ್ತಿರೂಪವಾದ ಉಪಾಸನೆಯಿಂದ 
ಉಪಾಸ್ಯನಾದ ಷರಮಾತ್ಮನು ಭಕ್ತನಿಗೆ ಉಪಾಸನ ಕಾಲದಲ್ಲೇ 
ಪ್ರತ್ಯಕ್ಷವಾಗಿ ಸಾಷ್ಟಾತ್ಸಾ ್ಲರವಾಗುವನು. 


6. “ವಿಜಾ ಸಿನಸ ಹಿತೆ ಜಾ ಸ್ಥಿನವು * ಹೇಗೆ “ ಧರ್ಮ ವು” 
ಯಾವುದು ನರಮತ್ರೆ (ಯಸ್ಸಿಗೆ *ಸಾಧನವೋ ಅದು ಆ? 
ಸ್ವಭಾವವನ್ನು ಪಡೆನಿರಿವುದು. ಈ ಭಕ್ತಿರೂಪವಾದ ಉಪಾ 


ಆದರೆ ವೈಜ್ಞಾನಿಕರು ತಮ್ಮ 


16 


ಸನೆಯು ಅತ್ಯಂತ ಪ ಪರಮೆ ಶ್ರೇಯಸಾದ ಭಗವಂತನ ಪ್ರಾಪ್ತಿಗೆ 
(ಅವನನ್ನು ಹೊಂದುವುದಕ್ಕೆ) ಸಾಧನವಾಗಿರುವುದರಿಂದ” ಇದು 
ಧರ್ನಮಯನವಾಗಿದೆ. ಇದು ಉಪಾಸನೆಯ ಕಾಲದಲ್ಲೇ 
ಭಗವಂತನ ದರ್ಶನವನ್ನು ಉಂಟುಮಾಡುತ್ತದೆ ಎಂದು ಮೇಲೆ 
ಹೇಳಿದೆ, ಇಷ್ಟೇ (ಅಲ್ಲ) ಯಾವನು "ತನ್ನ ಹೃದಯದಲ್ಲಿ 
ದೈವಿಕ ಪ್ರೀತಿಯ ನ್ನು ಆ ಇನೋ ಅವನು" ಇತ್‌ ವಿಚಾರ 
ದಲ್ಲಿ ಅಡರ್ಮವಾದ" ಕಾರ್ಯಗಳನ್ನು ಮಾಡುವುದೇ ಇಲ್ಲ; 
ಯಾವಾಗಲೂ ಇತರರಿಗೆ ಉಪೆಕಾರಬಾಗುವ ಧರ್ಮ ಕೆಲಸ 
ಗಳನೆ ಶೇ ಮಾಡುತ್ತಾನೆ. 

6. ಈ ವಿಜ್ಞಾನಸ ಸಹಿತ ಜ್ಞಾನವು” ಹೇಗೆ ಆಚರಿಸಲು 
ಸುಖವು? ವಿಜ್ಞಾನ ಸಹಿತ ಜ್ಞಾನವನ್ನು ಪಡೆಯಲು ಭಗಪಂತನ 
ಉಪಾಸನೆಯನ್ನು ಮಾಡುವಾಗ ಉಪಾಸಕನಲಿ ಸರಮಾತ ಒನ 
ಮೇಲೆ ಪ್ರೀತಿಯು ತುಂಬಿಡೆ ಮತ್ತು ಯಾ ರನ್ನು ಉನಾಸ ಸೆ 
ಮಾಡುತಾ ನ ನೆಯೋ ಆ ಭಗವಂತನು ಆನಂದ “ಸ್ವರ ಏೊಾಪನಂ. 
ಆದುದರಿಂದ ಈ ಜ್ಞಾನವನ್ನು ಹೊಂದುವ ಹ ಸುಖ 
ರೂಪವಾಗಿ ಯೇ ಇದ. ಒಬ್ಬ ಅಧಿಕಾರಿಗೆ ಬಟ ಪರೀಕ್ಷೆ 
ಮಾಡುವ ಕೆಲಸವಿದ್ದ ಕೆ ಅನನು ರತ ಕೈಗಳನ್ನು ವಿಂಗಡಿಸುವಾಗಿ 
ಆ ಕಾರ್ಯದಲ್ಲಿ ಸರತೋಷವಾಗುತ. ಡಿಯೇ ವಿನಃ ಜಿಗಪ್ಸೆ 
ಯಾಗುವುದಿಲ್ಲ ; ಏಕೆಂದರೆ ರತ್ನಗಳನ್ನೂ ಅವುಗಳ ವಿನಿಧ 
ಕಾಂತಿಗಳನ್ನೂ ನೋಡುತ್ತಿ ರುವುದರಿಂದ? ಆನಂದವಾಗುತ್ತ ಡೆ. 
ಹಾಗೆಯೇ ನಾವು ನಮ್ಮ ಹ ದಯದಲ್ಲಿ ಪರಮಾತ್ಮನ ಪೀಲೆ 
ನಿಜವಾಗಿ ಪ್ರೀತಿಯನ್ನು ಓನಿ ದವರಾಗಿ ಭಗವಂತನ ಸ್ತೋತ್ರ 
ಮನನ, ಕೀರ್ತನ ಧಾ ನಾದಿಗಳನ್ನು ಐದಾರು ತಿಂಗಳು ವಡಡೆ 
ಮಾಡಿದಕೆ ಅ ಮೋಲೆ ಓನುಗೆ ಭಗವಂತನ ಉಪಾಸನವು ಬಹಳ 
ಸುಲಭವಾಗಿಯೂ ಸಂತೋಷವಾಗಿಯೂ ಇರುತ್ತದೆ. 


1 4 ವಿಜ್ಞಾನ ನ ಸಹಿತ ಜ್ಞಾ ನವು ” ಹೇಗೆ ಅವ್ಯಯವು : ? 
SA ಜ್ಞಾನಯೋಗಗಳಲ್ಲಿ ಧನದ ಸ ಸ್ವರೂಪವೇ ಬೇರೆ, 
ಫಲದ ಸ್ನರೂಪವೇ ಬೇರೆ ಆದರೆ ಭಕ್ಕಿರೂಸನಾದ ಉವಾಸಕೆ 
ಯಲ್ಲಿ “೬. ಕಾಲದಲ್ಲೂ ಭಕ್ತೆ ಇದೆ ; ಮತ್ತು ಅದರ 
ಫಲವೂ ಭಕ್ತಿಯೇ ಕರ್ಮಯೋಗ ಜ್ಞಾನಯೋಗಗಳಿ್ಲಿ ಬ್ರ ಬ್ರಹ್ಮ 
ಜ್ಞಾನವೆಂಬ” ಫಲವು ದೊರೆತ ಒಡನೆಯೇ ಸಾಧನ ಕಾಲದಲ್ಲೆ 
ಮಾಡಿದ ಅಭ್ಲಾಸೆಗಳೆಲ್ಲವೂ ಮಾಯವಾಗುವುನು ; ಆದರೆ 
ವಿಜ್ಞಾನ ಸಹಿತ ಜ್ಞಾ ನವನ್ನು ಪಡೆಯುವ ಪ ಪ್ರಯತ್ನ ದಲ್ಲಾ ದರೋ 
ಭಗವಂತನ ಸಾಕ್ಷಾತಾ ರವಾದ ಮೇಲೆಯೂ ಕೂಡ 'ಭಕ್ತ ನು 
ಬ್ರ (ತಿಯಿಂದ, ಸಂತೊಷದಿಂದ, ಉತ್ಸಾ ಹದಿಂದ ಭಗವಂತನಲ್ಲಿ 
ಇನ್ನೂ ಅಧಿಕವಾಗಿ ಉಪಾಸನೆಯನ್ನೊ, ಕೈಂಕರ್ಯ ನನ್ನೂ 
ಮಾಡುತಾ ನೆ. ಆದುದರಿಂದ ಸಾಧನ ಕಾರಿದಲ್ಲಿ ಮಾಡುತ್ತಿ ದ್ದ 
ಭಕ್ತಿ ಯೇ : ಫಲ ದೆಶೆಯಲ್ಲೂ ವೃದ್ಧಿಯಾಗಿ ನಿಲ್ಲುತ್ತದೆ ; ಅದು 
ನಾಶರಹಿತವಾದುದು, ಕ್ಷಯವನ್ನು ಹೊಂದುವುದಿಲ್ಲ. ಆದುದ 
ರಿಂದಲೇ ಇದು ಅವ್ಯಯ. ಇಂತಹ ರೂಪವನ್ನು ಹೊಂಡಿರುವ 
ಉಪಾಸನೆಯನ್ನು ಮಾಡುವವನಲ್ಲಿ ಭಗವಂತನು ಅತ್ಯ ಲ ಪ್ರೀತಿ 


ಯನ್ನು ಹೊಂದಿದನನಾಗಿ ಅವನಿಗೆ ತನ್ನ ಸಾನ್ನಿದ ವನ್ನು 
ಕೊಟ್ಟು ಅದರೆ ವೆೀಲೆಯೂ ಉಪಕಾರವನ್ನು ಮಾಡು ಲೇ 
ಇರುವನು (3). (ಮುಂ ದುವಕೆಯುತ್ಟದು) 


(Reprited from Mysore Vysya Patrika April 61) 


ಭಗವದ್ಗೀತಾ ಅಧ್ಯಾಯ ಒಂಭತ್ತು 


ಮಾನವರೆಲ್ಲರೂ ಇಂಥ ಸುಖಕರವಾಗಿ ಪರಮ ಶ್ರೇಯ 
ಸ್ಪನ್ನುಂಟು ಮಾಡುವ, ರಾಜಗುಹ್ಯರಾಜವಿದ್ಯೆ'ಎನಿಸಿಕೊಂಡಿ 
ರುವ, ನಾಶರಹಿತವಾದೆ ಮತ್ತು ಷರಮ ಪವಿತ್ರವಾದ ಧರ್ಮ 
ವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಉಂಟುಮಾಡುವ 
“ವಿಜ್ಞಾನಸಹಿತ ಜ್ಞಾನವನ್ನು ” ತಿಳಿದೆ ಆಚರಿಸಲು ಯೋಗ್ಯ 
ರಾಗಿರುತ್ತಾರೆ. ಆದಾಗ್ಯೂ ಕೂಡ ಬಹು ಮಂದಿ ಅದರಲ್ಲಿ 
ವಿಶ್ವಾಸದಿಂದ ಶೂಡಿದೆ ಶ್ರ ದೆಯಿಲ್ಲದವರಾಗಿ ಭಗವಂತನನ್ನು 
ಹೊಂದದೆ ಮೃತ್ಯು ರೂಪವಾದ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿ 
ರುತ್ತಾಕಿ ಇದು ಮಹತ್ತರವಾದ ಆಶ್ಚರ್ಯವಲ್ಲವೆ ? 


ಸಸಿ 


ಜಗತ್ತಿನ ಸೃಷ್ಟಿ 


ಸ್ಥಿತಿ ಲಯಗಳಲ್ಲಿ ಭಗವಂತನ 
ಪಾತ್ರವೇನು? 


ಭಗವಂತನ ಮಹಿಮೆಯನ್ನು ನಾವು ಇಷ್ಟು ಎಂದು ಅಳತೆ 
ಮಾಡಿ ನಮ್ಮ ಬುದ್ಧಿ ಯಲ್ಲಿ ಆಲೋಚಿಸಿ ತೀರ್ಮಾನಿಸಲು ಆಗು 
ವುದಿಲ್ಲ. ಅವನು ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳನ್ನು 
ಯಾನ ರೀತಿ ನಡೆಸುತ್ತಿದ್ದಾನೆ. ಎಂಬದನ್ನು ವಿಚಾರ ಮಾಡಿ 
ದಕೆ ಆಗ ನಮಗೆ ಅವನ ಮಹಿಮೆಯು ಎಂತಹುದು ಎಂಬು 
ವುದು ಸ್ವಲ್ಪವಾದರೂ ಗೋಚರವಾಗುತ್ತದೆ. ಚಿತ್‌ ಮತ್ತು 
ಅಚಿತ್‌ ವಸ್ತುಗಳಿಂದ ಕೂಡಿರುವ ಈ ಸಮಸ್ತ ಜಗತ್ತೂ ಭಗ 
ವಂತನಿಂದ ವ್ಯಾಪಿಸಲ್ಪಟ್ಟಿರುತ್ತದೆ; ಆದರೆ ಹೀಗೆ ವ್ಯಾನಿಸುವ 
ಸ್ವರೂಪವು ಸಾಧಾರಣ ಮನುಷ್ಯರಾದ ನಮ್ಮ ಇಂದ್ರಿಯ 
ಮನಸ್ಸು ಬುದ್ಧಿಗಳಿಗೆ ಗೊಚರವಾಗುವುದಿಲ್ಲ. ಈ ಸ್ವರೂಪ 
ವಸ್ನೇ. ಭಗವಂತನ ಅಂತರ್ಯಾಮಿ ಸ್ವರೂಪವೆಂದು ಖಯಹಷಿಗಳು 
ಕರೆದಿದ್ದಾರೆ, ಅಂದರೇನು, ಭಗವಂತನು ಸಕಲ ವಸ್ತುಗಳೊ 
ಳಗೂ ಅಂತರ್ಯಾಮಿಯಾಗಿರುತ್ತಾ ಅವನ್ನು ಧರಿಸಿ ಆಳುವನು 
ಮತ್ತು ಅವುಗಳಿಗೆ ಸ್ವಾಮಿಯಾಗಿಯೂ ಇರುವನು. ಹೀಗೆ 
ಅವನು ಜೇತನಾಜೀತನ ವಸ್ತು ಸಮೂಹೆಗಳೆಲ್ಲವನ್ನೂ ಅಂದಕಿ 
ಜಗತ್ತೆಲ್ಲವನ್ನೂ ಅಂತರ್ಯಾಮಿಯಾಗಿ ವ್ಯಾಹಪಿಸಿರಂವುದರಿಂದ 
ಸಮಸ್ತ ಜಗತ್ತೂ ಅವಕಲ್ಲಿ ಇವೆ, ಅಥವ ಅವನ ಆಧಾರದ 
ಮೇಲೆ ನಿಂತಿವೆ ಅಥವ ಅವದ ಅಧೀನಕ್ಕೆ ಒಳಪಟ್ಟಿವೆ 
ಎಂದು ಹೇಳಬಹುದು. ಹಾಗಾದರೆ ಭಗವಂತನು ಸಮಸ್ತ 


ಚಿದಚಿದ್ದದಾರ್ಥಗೆಳ ಸಂಯೋಗದಿಂದ ಅವುಗಳ ಆಶ್ರಯವನ್ನು 
ಪಡೆದಿರುವನೆ! ಇಲ್ಲ; ಭಗನೆಂತನ್ನು ಅವುಗಳಲ್ಲಿ ಇರುವುದಿಲ್ಲ. 
ಅವುಗಳಿಗೆ ಅಧೀನವಾದ ಸ್ಥಿತಿಯನ್ನು ಪಡೆದಿರುವುದಿಲ್ಲ. ಅಂದ 
ರೇನು, ಭಗವಂತನ ಇರುವಿಕೆಗೆ ಜಗತ್ತಿನಲ್ಲಿರುವ ಚಿದಚಿತೃದಾ 
ರ್ಥಗಳಿಂದ ಯಾವ ಉಪಕಾರವೂ ಇಕುವುದಿಲ್ಲ ಎಂದು ತಿಳಿ 
ಯೆಬೇಕು. (೪) 


ಭಗವಂತನು ಸಕಲ ಚಿದಚಿತ್ಸದಾರ್ಥಗಳಲ್ಲಿ ಇರುವುದಿಲ್ಲ 
ವೆ:ದೂ ಮತ್ತು ಅವೆಲ್ಲವೂ ಅಂತರ್ಯಾಮಿಯಾದ ಭಗವಂತನ 
ಲಿನೆ ಎಂಬುದನು ತಿಳಿದೆವು. ಆದರೆ ಇನ್ನೊಂದು ವಿಧವಾಗಿ 
ಆಲೋಚಿಸಿದರೆ ಸಕಲ ಭೂತಗಳೂ ಕೂಡ ಭಗವಂತನಲ್ಲಿ ಇಲ್ಲ 
ಎಂದು ಹೇಳಬಹುದು. ಮಡಿಕೆಯಲ್ಲಿರುವ ನೀರಿಗೆ ಮಡಿಕೆಯು 
ಆಧಾರವಾಗಿದೆಯೆಂದು ನಮ್ಮ ಲೋಕದ ಅನುಭವದಲ್ಲಿ 
ತಿಳಿದಿಸ್ಲೀವೆ. ಅದರೆ ಭಗವಂತನು ಸಕಲ ಪದಾರ್ಧಗಳನ್ನೂ 
ಧರಿಸುವ ರೀತಿಯಲ್ಲಿಲ್ಲ; ಅವನ್ನು ಅವನು ಧರಿಸಿ, ಆಳಿ, ಸ್ವಾಮಿ 
ಯಾಗಿರುವ ರೀತಿಯು ನಮ್ಮ ಪ್ರತ್ಯಕ್ಷಕ್ಕೆ ಗೋಚರವಾಗುವು 
ದಿಲ್ಲ. ಆದುದರಿಂದಲೇ ಭಗವಂತನು ಜಗತ್ತನ್ನೂ , ಅದರಲ್ಲಿ 
ರುವ ಸಕಲ ಪದಾರ್ಥಗಳನ್ನೂ ತನ್ನ " ಈಶ್ವರ ಯೋಗ ” 
ಎಂದು ಕರೆಯಲ್ಪಡುವ ತನ್ನ “ದಿವ್ಯ ಸಂಕಲ್ಪ” ಎಂಬ ಇಚ್ಛೆ 
ಯಿಂದ ಧರಿಸಿದ್ದಾನೆಂದು ಹೇಳಿದೆ. ಸರ್ವೇಶ್ವರನಾವ ಭಗ 
ವಂತನ ಈ ಯೋಗ ವಾಹಿಮೆಯೆನ್ನು ಎಷ್ಟೆಷ್ಟು ಆಲೋಚಿಸಿ 
ತಿಳಿಯಲು ಪ್ರಯತ್ನಿಸುತ್ತೇವೆಯೋಅದಕ್ಕಿಂತ ಮೇಲೆ ಆ ಮಹಿ 
ಮೆಯು ಆಶ್ಚರ್ಯವನ್ನುಂಟು ಮಾಡುತ್ತದೆ; ಏಕೆಂದರೆ ಈ 
ಆಶ್ಚರ್ಯಕರವಾದ ಅಂತರ್ಯಾಮಿ ಸ ಕರೂಪವೆಂಬ ಈಶ್ವರಯೋಗದ 
ಮೆಹಿಮೆಯು ಭಗವಂತನಲ್ಲಿಲ್ಲದೆ ಇನ್ನು ಯಾವ ಚಕ್ರಾಧಿಪತಿ 
ಯಾದ ವೂನಃಷ್ಕನಲ್ಲಾಗಲೀ ಆಥವ ಬ್ರಹ್ಮಾದಿದೇವತೆಯಲ್ಲಾ 
ಗಲೀ ಕಂಡುಬರುವುದಿಲ್ಲ. ಈ ಅಸಾಧಾರಣವಾದ ಮತ್ತಾ 
ಆಶ್ಚರ್ಯಕರವಾದ ಈಶ್ವರ ಯೋಗದ ಅಥವ ದಿವ್ಯ ಸಂಕಲ್ಪದ 
ಮಹಿಮೆಯನ್ನು ಹೀಗೆ ಮನನಮಾಡಜಬೇಕಂ. “ ಭಗವಂತನು 
ಸಮಸ್ತ ಚಿದಾತ್ಮಕ ಭೂತಗಳನ್ನೂ ಧರಿಸಿರುವನು ; ಆದಾಗ್ಯೂ 
ಅನನು ಭೂತಗಳಲ್ಲಿ ನಿಂತಿರುವವನಲ್ಲ. ಸಮಸ್ತ ಭೂತಗಳಿಗೂ 


17 


18 


ಸ್ವಾಮಿಯಾದ ಭಗವಂತನಿಗೆ ಸಮಸ್ತ ಚಿದಚಿತ್ರದಾರ್ಥಗಳಿಂದ 
ಯಾವ ಉಪಕಾರ ಅಥವಾ ಪ್ರಯೋಜನವೂ ಇಲ್ಲ. ಭಗವಂತ 
ಮನೋಮಯ ಸಂಕಲ್ಪವೇ ಅನನ ಭೂತಭಾವನವು; ಈ ಭೂತ 
ಭಾವನವೆಂಬ ಈಶ್ವರ ಸಂಕಲ್ಪವೇ ಭೂತಗಳನ್ನು ಧಾರಣೆ 
ಮಾಡುವಂತಹುದು ಮತ್ತು ನಿಯಮನ ಮಾಡುವಂತಹುದು. 
ಈ ಸಂಕಲ್ಪ ಮಾತ್ರದಿಂದಲೇ ಭಗವಂತನು ಸಕಲ ಚೆದಚಿತ್ಸ 
ದಾರ್ಥಗಳನ್ನೂ ಧರಿಸಿ, ಆಳಿ, ಕಾಪಾಡುತಾನೆ.” (೫) ಹ್ಯಾಗೆ 
ಎಲ್ಲಾಕಡೆಗಳಲ್ಲೂ ಸಂಚರಿಸುವ ಮಹತ್ತಾದ ಅಥವ ದೊಡ್ಡ 
ದಾದ ವಾಯುವು ಸದಾ ಆಕಾಶದಲ್ಲಿ ಇರುವುದೋ ಹಾಗೆಯೇ 
ಸಮಸ್ಸೆ ಭೂತಗಳೂ ಭಗವಂತನಲ್ಲಿ ನಿಂತಿವೆ ಎಂದು ನಾವು 
ತಿಳಿಯಬೇಕು ; ಆದರೆ ಅವುಗಳು ತಮಗೆ ಆಧಾರವಾಗಿರುವ 
ಭಗವಂತನನ್ನೂ ತಿಳಿಯುವುದಿಲ್ಲ. ಇಷ್ಟೇ ಅಲ್ಲ, ಗಾಳಿಯು 
ಬೀಸುವುದು, ಮೇಫೆಗಳ ಉದಯ, ಸಮುದ್ರದ ಅಲೆಗಳ 
ಚಲನೆಗಳು ಚಂದ್ರನ ವೈದ್ಧಿಕ್ಷಯಗಳು, ಸಿಡಿಲಿನ ಹೊಡೆತ, 
ಸೂರ್ಯನಕ್ಷತ್ರಾದಿಗಳ ಗತಿ ಇವೇ ಮುಂತಾದ ಪ್ರವೃತ್ತಿಗಳೆಲ್ಲವೂ 
ಭಗವಂತನ ನಿಯವಕಕ್ಸೆ ಒಳಸಟ್ಟಿವೆ ಎಂದು ವೇದವು ತಿಳಿಸು 
ತ್ತದೆ, ಒಟ್ಟಿನಲ್ಲಿ, ಇತರ ಸಹಾಯನನ್ನು ಅಪೇಕ್ಷಿಸದೆ ಭಗ 
ವಂತನ ಸಂಕಲ್ಪದಿಂದಲೇ ಸಮಸ್ತ ಚಿದಚಿರ್ತಿಪದಾರ್ಥಗಳ 
ಸ್ಥಿತಿ ಪ್ರವೈತ್ತಿಗಳು ಆಗುತ್ತಿವೆ ಎಂದು ಹೇಳಿದೆ ಹಾಗಾ 
ಯಿತು. (೬) 


ಇನ್ನು ಭೂತಗಳ ಉತ್ಪತ್ತಿ ವಿನಾಶಗಳು ಹೇಗೆ ಉಂಟಾ 
ಗುತ್ತೆವೆ ಎಂಬುದನ್ಫು ತಿಳಿಯೋಣ. ಭಗವಂತನ ಸಂಕಲ್ಪ 
ದಿಂದಲೇ ಸಮಸ್ತ ಭೂತಗಳ ಉತ್ಪತ್ತಿ ಪ್ರಳಯಗಳೂ ಕೂಡ 
ಆಗುತ್ತಲೇ ಇರುವುವು. ಒಂದು ಕಲ್ಪದ ಅಂತ್ಯದಲ್ಲಿ ಅಂದರೆ 
ಆ ಕಲ್ಪದ ಚತುರ್ಮುಖ ಬ್ರಹ್ಮನ ಅವಸಾನೆಕಾಲದಲ್ಲಿ ಸ್ಥಾ ವರ 
ವಾಗಿಯೂ ಜಂಗಮವಾಗಿಯೂ ಇರುವ ಸಮಸ್ತ ಭೂತಗಳೂ 
ಭಗವಂತನ ಶರೀರವಾದ್ಕ ತಮಸ್ಸೆಂದು ಕರೆಯಲ್ಪಡುವ ಮತ್ತು 
ನಾಮರೂಪವಿಭಾಗಗಳಿಗೆ ಅನರ್ಹವಾದ ಮೂಲಪ್ರ ಕೃತಿಯ 
ಅವಸ್ಥೆ ಯನ್ನು ಹೊಂದುವುವು. ಅಂದರೇನು, ಅವು ಭಗವಂತನ 
ಸಂಕಲ್ಪದಿಂದಲೇ ಪ್ರಕೃತಿಯಲ್ಲಿ ಲಯವನ್ನು ಹೊಂದುತ್ತವೆ. 
ಪುನಃ ಮುಂದಿನ ಕಲ್ಪದ ಆದಿಯಲ್ಲಿ ಭಗವಂತನು ಆ ಭೂತ 
ಗಳನ್ನೇ ವಿಧವಿಧವಾಗಿ ಸೃಷ್ಟಿಸುವನು (೬). ಈ ವಿಚಿತ್ರ 
ಸೃಷ್ಟಿಯ ಕ್ರಮವೇನು? ಭಗವಂತನು ತನ್ನ ಶರೀರವಾದ 
ಜಡಸ್ರಕೃತಿಯಲ್ಲಿ ಅಂತರಾತ್ಮನಾಗಿದ್ದು ಅಂದರೆ ಆ ಮೂಲ 
ಪ್ರಕೃತಿಯನ್ನು ಅಧಿಷ್ಕಾನ ಮಾಡಿಕೊಂಡು, ಅದನ್ನು ವಿಕಾರ 
ಮಾಡುತ್ತಾ ಪೃಥ್ವಿ, ಅಪ್ಪೆ, ತೇಜಸ್ಸು, ವಾಯ್ಕು ಆಕಾಶ, 
ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ಎಂಟುಬಗೆಯಾದ ತತ್ವ 


ಗಳನ್ನು ಉಂಟುಮಾಡುವನು ಇಷ್ಟೇ ಅಲ್ಲ; ಈ ತತ್ವಗಳ 
ಸಂಯೋಗದಿಂದ ಉಂಟಾಗಿರುವ ವಿಚಿತ್ರಗಳಾದ`ಶರೀರಗಳನ್ನು 
ಪಡೆದಿರಿವ ದೇನ, ಮನುಷ್ಯ ತಿರ್ಯಕ್‌, ಸ್ಥಾವರ ಎಂಬ 
ನಾಲ್ಕು ವಿಧವಾಗಿರುವ ಸಮಸ್ತ ಪ್ರಾ ಚಿವರ್ಗವನ್ನು ಪುನಃಪುನಃ 
ಆಯಾ. ಕಾಲಗಳಲ್ಲಿ ಭಗವಂತನೇ ತನ್ನ ಸತ್ಯಸಂಕಲ್ಪದಿಂದ 
ಸೃಷ್ಟಿಸುವನು. ಆದಕಿ ಆ ಭೂತಗಳೆಲ್ಲವೂ ಸರ್ವವನ್ನೂ 
ಮೋಹೆಗೊಳಿಸುವ, ಸತ್ವ ರಜಸ್ತಮೋಗುಣಗಳಿಂದ ಕೂಡಿರುವ, 
ಭಗವಂತನ ಶರೀರವಾದ ಪ್ರಕೃತಿಯ ವಶಕ್ಕೆ ವಿಧಿಯಿಂದ 
ಸಿಕ್ಸಿಕೊಂಡು . ತಮ್ಮತಮ್ಮ ಸ್ವಾತಂತ್ರ ನನ್ನೇ ಕಳೆದು 
ಕೊಂಡಿರುವುವು (೮). 


ಇಲ್ಲಿ ಒಂದು ಸಂದೇಹವನ್ನು ಪರಿಹರಿಸಬೇಕಾಗಿದೆ. 
ಕೆಲವರು ಸುಖಿಗಳಾಗಿಯೂ, ಕೆಲನರು ದುಃಖಿಗಳಾಗಿಯೂ 
ಹುಟ್ಟಲು ಅಂದರೆ ಒಬ್ಬನು ರಾಜಕುಮಾರನಾಗಿಯೂ, 


ಇನ್ನೊಬ್ಬನು ಭಿಕ್ಷುಕನ ಮಗನಾಗಿಯೂ ಹುಟ್ಟಲು ಭಗವಂತನೇ 
ಕಾರಣನಾಗುವುದಿಲ್ಲವೆ? ಈ ಜಗತ್ತಿನಲ್ಲಿರುವ ಚಿದಚಿದಾತ್ಮಕ 
ವಸ್ತುಗಳ ವಿಧವಿಧವಾದ ಸೃಷ್ಟಿಗೆ ಭಗವಂತನೇ ಕಾರಣನಾದರೆ 
ಅವನು ಪಕ್ಷಪಾತಿ ಎಂಬ ದೋಷವು ಅವನಿಗೆ ಅನ್ವಯಿಸುವು 
ದಿಲ್ಲವೆ? ಮತ್ತು ಈ ವಿಷಮಸೃಷ್ಟಿರೂಸನಾದ ಕರ್ವುಗಳು 
ಭಗವಂತನನ್ನು ಕೂಡ ಕರ್ಮಬಂಧನಕ್ಕೆ ಒಳಪಡಿಸುವುದಿಲ್ಲವೆ ? 
ಈ ದೋಷಗಳು ಭಗವಂತನಲ್ಲಿರುವುದಿಲ್ಲ, ಏಕೆಂದರೆ ಕ್ಷೇತ್ರಜ್ಞರ 
ಆಥವ ಜೀವರುಗಳು ಪೂರ್ವದಲ್ಲಿ ಮಾಡಿದ ಕರ್ಮಗಳು ಅವರಿಗೆ 
ದೇವ, ಮನುಷ್ಯ ತಿರ್ಯಕ್‌, ಸಾನೆರಾದಿ ವಿಷಯ ಭಾವ 
ಗಳನ್ನೊಳಗೊಂಡ ವಿಷಮಸೃಷ್ಟಿಗಳ ಉತ್ಪತ್ತಿಗಳಿಗೆ ಕಾರಣ 
ವಾಗಿವೆ. ಭಗವಂತನು ಉದಾಸೀನನಾಗಿ ಅಂದರೆ ಆಸಕ್ತಿ 
ರಹಿತನಾಗಿ ವಿಷಮ ಸೃಷ್ಟಿಯಿಂದ ಕೂಡಿದ ಈ ಜಗತ್ತಿನ 
ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ನಡೆಸುತ್ತಾ ಆಯಾ 
ಪ್ರಾಣಿಗಳನ್ನು ಅನರವರ ಕರ್ಮಾನುಗುಣವಾಗಿ ವಿಚಿತ್ರವಾಗಿ 
ಸೃಷ್ಟಿಸುವನು, ಅಂದರೆ ಅವರವರಿಗೆ ವಿಧವಿಧಗಳಾದ ಜನ್ಮ 
ಗಳನ್ನು ಕೊಡುತ್ತಾನೆ. ಭಗನೆಂತನು ಪ್ರಾಣಿಗೆಳ ವಿಚಿತ್ರ 
ಸೃಷ್ಟಿಗಳನ್ನು ಅವರವರ ಕರ್ಮಾನುಗುಣವಾಗಿ. ಮಾಡು 
ವುದರಿಂದ ಅವನಿಗೆ ಪಕ್ಷಪಾತ ದೋಷವು ಅಂಟುವುದಿಲ್ಲ ಮತ್ತು 
ಜಗೆಶ್ಸೃಷ್ಟಿ ಯನ್ನು 'ಉದಾಸೀನನಾಗಿ ಅಂದರೆ ಆಸಕ್ತಿ ರಹಿತ 
ನಾಗಿ ನಡೆಸುವುದರಿಂದ ಅವನು ಕರ್ಮಬಂಧನಕ್ಕೆ ಒಳಪಡು 
ವುದಿಲ್ಲ. (ಇ). ಕೊನೆಯ ತೀರ್ಮಾನವೇನು? ಸತ್ಯಸಂಕಲ್ಪ 
ನಾದ ಭಗವಂತನಿಂದ ಕಟಾಕ್ಷಿಸಲ್ಪಟ್ಟಿದ್ದಾಗಿ ಅವನ ಪ್ರಕೃತಿಯು 
ಜೀವರುಗಳ ಕರ್ಮಕ್ಕೆ ತಕ್ಕಹಾಗೆ ಚರಾಚರವಾಗಿರುವಂತೆ ಈ 
ಜಗತ್ತನ್ನು ಉಂಟುಮಾಡುತ್ತವೆ. ಭಗವಂತನು ಸ್ವಾಮಿ 


ಯಾಗಿಯೂ, ಸತ್ಯಸಂಕಲ್ಪನಾಗಿಯೂ, ನಿಷ್ಟ ರುಣತ್ವವೇ 
ಮುಂತಾದ ದೋಷ ನಳದ ನಾಗನ. ಕರ್ಮಬಂಧಕ್ಕೆ ಹ 
ಪಡದವನಾಗಿಯೂ, ಜಗತ್ತಿನ ಸೃಷ್ಟಿ ಸೃತಿ, ಲಯಗಳನ್ನು 
ನಡೆಸುತ್ತಿರುವ ಆಶ್ಚ ಶ್ಚಯವನ್ನು ಉಂಟುಮಾಡುವ ಈಶ್ರ ರೋಗಿ 
ವನ್ನು ನಡಿದಿರುವಳು. (೧೦. 


ಕೆಲವು ಮಹಾತ್ಮರು ಭಗವಂತನ ಅನತಾರಗಳಲ್ಲಿ 
ಭಕ್ತಿಮಾಡುತ್ತಾರೆ (ಶ್ಲೋಕಗಳು-೧೧, ೧೨, ೧೩' ೧೪,) 


ಸಾಮಾನ್ಯವಾಗಿ ಬಹುವಂಂದಿ ಜ್ಞಾನವಿಲ್ಲದವರಾದುವ 
ರಿಂದ ಭೂತಗಳಿಗೆಲ್ಲಾ ನಿಯಾಮಕನಾಗಿರ ಭಗವಂತನ 
ಸ್ವರೂಸೆ ರೂಪಗುಣಗಳನ್ನು ತಿಳಿಯಲಾರರು ಆದುದೆರಿಂದಲೇ 
ಅನರು ಮನುಷ್ಯ ರೂಪದಲ್ಲಿ ಅವತಾರಮಾಡಿರುವ ಭಗವಂತ 
ನನ್ನು: ಸಾಧಾರಣ ಮನುಷ್ಯಮಾತ ನೆಂದು ತಿಳಿದಿರುವರೇ ವಿನಹೆ 
ಅವನು ಪರತ್ವದಿಂದ ಕೂಡಿದವನೆಂದು ತಿಳಿಯುವುದಿಲ್ಲ. ಶಾವು 
ಮಾಡಿರುವ ಪಾಸಕಾರ್ಯಗಳಿಂದ ಮೋಹಿತರಾಗಿರುವುದರಿಂದ 
ಅವರಿಗೆ ಭಗವಂತನ ಅವಶಾರಗಳ ಮಹಿಮೆಯೇ ಗೊತ್ತಾಗು 
ವುದಿಲ್ಲ. ಅವರು ಮನುಷ್ಯರೂಪವನ್ನು ತೆಗೆದುಕೊಂಡಿರುವ ಭಗ 
ವಂತನನ್ನು ಇತರ ಸಜಾತೀಯ ಸಾಧಾರಣ ಮನುಷ್ಯನನ್ನಾಗಿ 
ಭಾವಿಸಿ ತಿರಸ್ಕಾರ ಮಾಡುತ್ತಾರೆ. (೧೧) ಇವರುಗಳು ಭಗ 
ವಂತನ ಅವತಾರಗಳ ಮಹಾತ್ಮೆಯನ್ನು ತಿಳಿಯೆದಿರಲು ಕಾರಣ 
ವೇನು? ಮತ್ತು ಇವರ ಜೀವನವು ಎಂತಹದು? ಇವರು ರಾಕ್ಷಸ 
ಸಂಬಂಧವಾದ. ಅಂದಕೆ ಸಾ ಎರ್ಥಭಾವನೆಯನ್ನು ಂಟುಮಾಡುವೆ, 
ಆಸುರಸಂಬಂಧವಾದ ಅಂದರೆ ಪರಹಿಂಸೆಯನ್ನು ಂಟುಮಾಡುನೆ 
ಮತ್ತು ಮೋಹವನ್ನುಂಟುಮಾಡುವ ಪ್ರಕೃತಿಸ್ವಭಾವವನ್ನು 
ಹೊಂದಿರುವುದರಿಂದಲೇ ರಾಜಸ ಮತ್ತು ತಾಮಸ ಗುಣಗಳಿಂದ 
ಬಂಧಿಸಲ್ಪಟ್ಟ ರುವರು. ಆದುದರಿಂದಲೇ ಇವರು ನಿರರ್ಥಕಗ 
ಳಾದ ಕಾಮಉಳ್ಳವರು ನಿಷ್ಟ ಲಗಳಾದ ಕರ್ಮಾರಂಭಉಳ್ಳವರು 
ಪ್ರಯೋಜನವಿಲ್ಲದ ಜ್ಞಾನಉಳ್ಳವರು ಮತ್ತು ನಾಶಹೊಂದಿದ 
ಚಿತ್ತಉಳ್ಳವಕು. ಆಸುರ ಮತ್ತು ತಾಮಸ ಪ್ರಕೃತಿಯು ಇವರಿಗೆ 
ಭಗವಂತನ ಮನಂಷ್ಯತ್ವದಲ್ಲಿ ಸರಮ ಕಾರುಣ್ಮವೇ ಮೊದಲಾದ 
ಪರತ್ವಸೂಚಕಗಳಾದ ಗುಣಗಳನ್ನು ಮರೆಸುತ್ತ ದೆ; ಅಂದರೇನು 
ಅವರು ಸರ್ವವಿಷಯಗಳಲ್ಲಿಯೂ ಯಥಾರ್ಥ ಜ್ಞಾನವನ್ನು ಪಡೆ 
ಜಂ ಅವರು ಸರೆ. ಶ್ವ ರನಾದ ಭಗವಂತನನ್ನು ಇತರಂಗೆ 
ಸಮನೆಂದು ಭಾವಿಸಿರುವುದರುದ. ಅವರು ಭಗವಂತನ ವಿಷಯ 
ದಲ್ಲಿ ಯಾವುದನ್ನು ಮಾಡಲು ಅಪೇಕ್ಷಿಸುವರೋ ಮತ್ತು ಯಾವು 
ದನ್ನು ಮಾಡುತ್ತಾರೆಯೋ ಅವುಗಳೆಲ್ಲವೂ ವ್ಯರ್ಥವು ಒಟ್ಟ ನಲ್ಲಿ 
ಹೀಗೆ ಆಸುರ ಮತ್ತು ರಾಕ್ಷಸ ಪ್ರಕೃತಿಯಿಂದ ಮೋಹಿತರಾಗಿ 
ಭಗವಂತನ ಅವತಾರ ಮಹಿಮೆಯನ್ನು ತಿಳಿಯದ ಮಾನನರ 


19 


ಆಸೆಗಳೂ ಕರ್ಮಗಳೂ, ಜ್ಞಾನವೂ ಮತ್ತು ಚಿತ್ತವೈತ್ತಿಗಳೆ 
ಲ್ಲವೂ ವ್ಯರ್ಥವಾದುವುಗಳಾಗಿ ಪರಿಣಮಿಸುವುವು, (೧೨) 


ಆದರೆ ಕೆಲವರುಮಾತ್ರ ಆನೇಕ ವುಣ್ಯಕರ್ಮಗಳನ್ನು ಮಾಡಿ 
ಕುವುದರಿಂದ ಭಗವಂತನನ್ನು ಶರಣು ಹೊಂದಿ, ಸಕಲಪಾಪಗ 
ಳನ್ನೂ ಹೋಗಲಾಡಿಸಿಕೊಂಡು, ದೈವಿಕಪ್ರಕೃತಿಯನ್ನು ಆಶ್ರ 
ಯಿಸಿ, ದೈವಿಕಸ ಓಭಾವವನ್ನು ಹೊಂದಿರುತ್ತಾರೆ. ಪರಿಶುದ್ದ ಮನ 
ಸುಳ್ಳವರಾದ ಇಂತಹ bs ಭೂತಗಳಿಗೆಲ್ಲಾ ಒಡೆ 
ಜ.8 ಸರ್ವಜ್ಞನ, ಸಂಕಲ್ಪ ಮೂ ಔದಾರ್ಯ ಸೌಶೀಲ್ಯ 
ವಾತ ಲ್ಯೇ ರ ತ ಕೂಡಿದನನೂ KE, 
ಅವತಾರ ಪ್ರರುಷನಾದ ಭಗವಂತನನ್ನು ಭೂತಗಳ ಆದಿಕಾರಣ 
ನೆಂದೂ ಮತ್ತು ನಾಶರಹಿತನೆಂದೂ ತಿಳಿದಿರುವರು. ಇಷ್ಟೇಅಲ್ಲ, 
ಮನೋವಾಕ್ಕುಗಳಿಗೆ ಸಿಕ್ಕಲಾರದ ನಾಮ ಕರ್ಮ ಸ್ವರೂಪಗ- 
ಳಿಂದ ಕೂಡಿದ ಪರಸ್ವರೂಪನಾದ ಭಂಗವಂನೇ ಅತ್ಯಧಿಕ ಕರು 
ಣೆಯಿಂದ ಸಾಧುಗಳನ್ನು ಕಾಪಾಡುವದಕ್ಟೋಸ್ಫರ ಮನುಷ್ಯ 
ನಾಗಿ ಅವತರಿಸುತ್ತಾನೆಂದು ಚೆನ್ನಾಗಿ ತಿಳಿದು ನೆಂಬಿರುವರು. 
ಈ ಕಾರಣದಿಂದ ಜ್ಞಾನಿಗಳು ಅವತಾರಪುರುಷನಾದ ಭಗವಂತ 
ನನ್ನೂ ಕೂಡ ಅನನ್ಯಮನಸ್ಯರಾಗಿ ಅಂದರೆ ಬೇರೆ ಯಾವುದರ 
ಲ್ಲಿಯೂ ಮನಸ್ಸನ್ನು ಇಡದೆ ಏಕಾಗ್ರಚಿತ್ತರಾಗಿ ಭಜಿಸುತ್ತಾರೆ. 
ಅವರು ಭಗವಂತನ ಅವತಾರಗಳಲ್ಲಿ ಹೆಚ್ಚಾದ ಪ್ರೀತಿಯನ್ನು 
ಹೊಂದಿರುವುದರಿಂದ ಅವನ ಅವತಾರಗಳ ಭಜನೆ ಇಲ್ಲದೆ -ಮನ 
ಸ್ಸಿನ, ಆತ್ಮದ, ಬಾಹ್ಯೇಂದ್ರಿ ಯಗಳ ಧಾರಣೆಯನ್ನು ಮಾಡಲು 
ಅಶಕ್ತ ರಾಗಿರುವರು. ಅವನ ಭಜನೆ ಒಂದನ್ನೇ ಪ್ರಯೋಜನ 
ವಾಗಿ ಹೊಂದಿ ಅವನ ಅವತಾರಗಳನ್ನು ಉಪಾಸಿಸುತ್ತಲೇ ಇರು 
ವರು ಮತ್ತು ಆಯಾ, ಅವತಾರಗಳಲ್ಲಿ ಭಗವಂತಷಾ ನಡೆಸಿದೆ 
ಅದ್ಭುತ 'ಫಾರ್ಯಗಳನ್ನು ಸ್ತೋತ್ರ ಮಾಡುವರು. (೧೩) 
ಜಾ ಕ್ಲೇಮು, ಅಂಥಾ ಮಹಾತ್ಮ ರಾದ ಭಕ್ತರು ಅಧಿಕವಾಗಿ ಭಗೆ 
ವೆಂತನಸ್ನೇ ಪ್ರೀತಿಸುವುದರಿಂದ ತಾವು ಭಕ್ತಿಯುತಕಾರ್ಯಗ 
ಳನ್ನು ಮಾಡದಿದ್ದರೆ ತಮ  ಆತ್ಮಧಾರಣೆಯನ್ನೇ ಮಾಡಲಾರರು. 
ಬಡು ಕಂದ ಅವರು ವಿರಾಮಕಾಲಗಳಲ್ಲೆಲ್ಲಾ ಅವನ ಅವತಾರ 
ಗಳ ಸ್ವರೂಪ, ರೂಪ, ಗುಣ ಮತ್ತು ಅದ್ಭು ತ ಕಾರ್ಯಗಳನ್ನು 
ಕೀರ್ಶನೆಮಾಡುವರು ; ಅವನಪಾದಗಳಲ್ಲಿ “ಪ್ರಣಾಮ ಮಾಜ 
ವರು ಮತ್ತು ಅವನನ್ನು ಹೊಂದುವದಕ್ಕೋಸ್ಫರ ಪ್ರ ಪ್ರಯತ್ನ 
ಪಡುವರು ತವರು ಭಗವಮತನ ಗುಣಗಳನ್ನು ಪ್ರ ಜಾ 
ವಂಥಾ ಅವನ ನಾಮಾವಳಿಗಳನ್ನು ಸ್ಮರಿಸುತ್ತಾ, ಶರೀರವು 
ಕೋವೆಕಾಂಜಿತವಾಗಿ, ಸಂತೋಷಾತಿಶಯದೊಂದಿಗೆ ಗೆದ್ದದಸ್ವರ 
ದೊಂದಿಗೆ “ನಾರಾಯಣ | ಕೃಷ್ಣ | ವಾಸುದೇವ! ಎಂದು? 
ಹೇಳುತ್ತಲೇ ಇರುವರು. ಮಿಶೃಃ “`ಕಾಲಗಳಲ್ಲೆಲ್ಲಾ _ ದೃಢವಾದ 


ಸಂಕಲ್ಪ ಅಥವ ಉಡಿ ೇಶದಿಂದ ಭಗವಂತನ `ಅರ್ಚನೆ ಮತ್ತು 
ಆರಾಧನೆಗಳನ್ನು ಮಾಡುವದಲ್ಲದೆ ದೇವಸ್ಥಾ ನದ ಮತ್ತು ನಂದನ 
ವನದ ಕೈಂಕರ್ಯ ಗಳನ್ನೂ ಮಾಡುವರು. ಭಗವಂತನ ಸ ರಣೆ 
ಯೆನ್ನುಂಟುಮಾಡುವ "ಸ್ನ ವೇಶಗಳಲ್ಲಿಲ್ಲಾ ಅತ್ಯಂತ ಭಕಿ 
ಯಬತವಾದ ಮನಸ್ಸು ಬುದ್ಧಿ, ಅಹಂಕಾರದಿಂದ ಕೂಡಿದ 
ಅಂತಃಕರಣ, ತಿರಸ್ಸು, "ಎರಡು. ಕಾಲುಗಳೂ, ಎರಡು ಕೈಗಳೂ 
ಮೊದಲಾದ ಅಷ್ಟಾಂಗಗಳನ್ನೂ ಧೂಳು, ಬದಿ, ಮಣಲು ಎಂದು 
ಒಂದನ್ನೂ ನೋಡದೆ ಭೂಮಿಯಲ್ಲಿ ತಗಳುವಹಾಗೆ ದಂಡದ 
ಹಾಗೆ ಬಿದ್ದು ಪ್ರ ಹಣಾಮ ಮಾಡುವರು. ಇನೆ ನು ಯಾವಾಗಲೂ 
ಭೆಗೆನೆಂತನೊಡಸೆ ಸೇರಬೇಕೆಂದು ಇಚ್ಛೆ ಯುಳ್ಳ ವರಾಗಿ ನಿರಂತರ 
ವಾಗಿ ಮನಸ್ಸನ್ನು ಸಾ ಓಧೀನದಲ್ಲಿ ಇಟ್ಟುಕೊಂಡು ಭಗವಂತನ 
ಸಾನ್ನಿಧ್ಯವನ್ನು ಅನುಭವಿಸುವ ಕಡೆಗಳಲ್ಲೆಲ್ಲಾ ದಾಸ ಸ್ಯವೃತ್ತಿ 
ಯನ್ನು ಅಂದಕಿ ಜಿ ಕೈಂಕರ್ಯ ವನ್ನು ಮಾಡುತಾ, ಅವನನ್ನು ಉಪಾ 
ಸನೆ ಮಾಡುತರು. 


ಇನ್ನು ಕೆಲವು ವುಹಾತ ಮರು ಭೆಗೆನಂತನಸ್ಸು 
ಜ್ಞಾ ನಯಜ್ಞ ದಿಂದ ಉಪಾಸನೆ ಮಾಡುತ್ತಾ. ರೆ 
(ಶ್ಲೊ ೇಕಗಳು '೧೫, ೧೬, ೧೭, ೧೮, ೧೯) 


ಇನ್ನು ಕೆಲವು ಮಹಾತ ರು ಕೇರ್ತನಾದಿಗಳಲ್ಲಿ ಮಾತ್ರ 
ತೃಪ ತ್ರ ರಾಗಜಿ ಭಗವಂತನನ್ನು “ ಜಾ ಸ್ಥಿನಯಜ್ಞ ಡೆ ನಕ 
ಭಾ ಮಾಡುತ್ತಾ ರ. “ಜ್ಞಾ ಸ ನಯಜ್ಞ ೫, ಎಂದರೇನು? 
ಈ ಜಗತ್ತು ಅನೇಕ. ಸ್ರ ಕಾಕವಾಗಿ ಬೇಕೆ ಬೇಕೆ ವಸ್ತುಗಳಾದ 
ಬೇಕರೆಬೇಕೆ "ರೂಪಗಳಿಂದ ಕೂಡಿದೆ; ಆದಾಗ್ಯೂ ಹೀಗೆ ಜಗತ್ತಿನ 
ಆಕಾರದಿಂದ ಒಬ ನಿವೇ ಆದ ಭಗವಂತನು ವಿಶ ಕ್ವತೋಮುಖವಾಗಿ 
ಆಂದರೆ ವಿಶ ಪ್ರಕಾರವಾಗಿ ನಿಂಕಿದ್ದಾ ನೆ ಹ ಭಾವನೆಯಿಂದ 
ವಿಶ್ವ ರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡುವುದೇ 
ಜನ ೨ ನೆಯಜ್ಞ ಜ್ಞವು "ಒಬ್ಬ ವನೇ ಆದ ಭಗವಂತನು ಹೇಗೆ ವಿಶ್ವ 
ಕೂಪಿಯಾ ಕುತ ಎಂಬುದನ್ನು ತಿಳಿಯಬೇಕು. i 


ವಾಸುದೇವನು 'ಸೃಷ್ಟಿ ಹಿಗೆ ಹೊದ ನಾಮರೂಪ ವಿಭಾಗಕ್ಕೆ. 


ಆನರ್ಹವಾಥ, ಅತಿಸೂಕ್ಷ್ಮವಾಗಿರುವ , `ಚಿದಚಿತ್ತು ಗಳನ್ನು 
ಶರೀರವನ್ನಾಗಿ ಪಡೆದು ಒಬ ನೇ" ಆಗಿದ್ದಾನೆ. ಸತ್ಯಸಂಕಲ್ಪ 
ನಾದ ವಾಸುದೇವನು ವಿಧವಿಧಗಳಾಗಿ ಜೇರೆಬೇರೆ ನಾಮರೂಪ 
ಗಳುಳ್ಳ ಸ್ಸ ಲ ಚಿದಚಿದ್ವ ಸು ್ತಾಗಳನ್ನು ಶರೀರವಾಗಿ ಉಳ ಕಿವನಾಗೆ 
ಬೇಕೆಂದು "ಇಚ್ಛಿಸಿ ಸಂಕಲ್ಪ ಮಾಡುತ್ತಾ ನೆ. ಆಗ "ಸೂಕ್ಷ್ಮ 

ಚಿದಚಿದ್ವಿ ಶಿಷ್ಯನಾಗಿರುವ ಒಬ್ಬ ವನೇ ಆದ ವಾಸುಜೀನಸೇ ಜೀವತೆ' 
ಗಳೇನು) ಮನುಷ್ಯ ರೇನು, “ಮೃಗೆಗಳೇನು, ಸ್ಥಾವರಗಳೇನು 
ಇವೇ ನೊದಲಾಜವುಗಳಂದ ಕೂಡಿರುವ ನಿಚಿತ್ರ ವಾದೆ 


ಜಗತ್ತನ್ನು ಶರೀರವಾಗಿ ಹೊಂದಿದವನಾಗಿ, ಸ್ಥೂಲ ಚಿದೆ. 
ಚಿದ್ದಿ ಶಿಷ್ಟ ಡ್‌ ಒಬ್ಬನೇ ಭಗನಂತನಾಗಿ ಆಗುತ್ತಾ ಫೆ. 

ಆದ್ದ ನದಲೇ ಭಕ್ತರಾದ , ಮಹಾತ್ಮರು ಸಕಲ ವಿಧವಿಧ 
ಸದಾರ್ಥಗಳೊಂದಿಗೆ ಕೂಡಿರುವ ಈ ಜಗತ್ತನ್ನು ಶರೀರವಾಗಿ 
ಹೊಂದಿರುವವನು ಒಬ ಶನೇ ಆದ ಟಮ. ಎಂದು ಭಕ್ತಿ 

ಯಿಂದ ಚಾಚ ಮಾಡುತ್ತಾ ಅವನ ವಿಶ್ವ ರೂಪ, ವಿಶಿಷ್ಟ 

ಸ್ವರೂ ಪವನ್ನು ಜ್ಞಾನಯಜ್ಞ, ದಿಂದ SS 
ಮಾಡುತ್ತಾರೆ. (೧೫). ಹೀಗೆ ಭಗವಂತನೇ ವಿಶ್ವರೂಪ 
ಶರೀರವನ್ನು ಹೊಂದಿದವನಾಗಿ ವಿಶ್ವ ತೋಮುಖವಾಗಿ ನಮ್ಮ 

ಮುಂದೆ ನಿಂತಿದ್ದಾ ನೆ ಎಂದು ಜಃ ಮಾಡುವ ಪ್ರ ಹ 
ವನ್ನು ಶ್ರಿ ಕೃ ಷ್ದ ನು ಅರ್ಜುನನಿಗೆ ಈ ರೀತಿ ಹೈ ಜಗಳವಾಗಿ 
ವಿವರಿಸಿದ್ದಾ ಹ ಜ್ಯೋತಿಷ್ಟೊ ೇಮಾದಿಕ್ರ ನ ಭಗವಂತನೇ, 
ಮಹಾಯಜ್ಞ, ವೂ ಭಗವಂತನೇ! ನಿತೃ ಗಣಕ್ಕೆ ತೃ ಪ್ರಿಯ 
ನ್ನುಂಟರಿಮಾಡುವ ಹವಿಸ್ಸೂ ಭಗವಂತನ | “ಔಷಧಿ 
ಸಂಬಂಧವಾದ ದ್ರವೀರೂಸ ಹವಿಸ್ಸೂ ಭಗವಂತನೇ! 
ಮಂತ್ರವೂ ಭಗನಂತನೇ | ತುಪ್ಪರೂಸವಾದ ಹವಿಸ್ಸೂ, 
ಭಗವಂತನೇ! ಆಹವನೀಯ ಮೊದಲಾದ ಅಗ್ನಿಯೂ 
ಭಗವಂತನೇ! ಹೋಮ ಮಾಡುವ ವಸ್ತುವೂ ಭಗವಂತನೇ ! 
ಹೀಗೆ ಮಹಾತ್ಮರಾದ ಭಕ್ತರು ಯಜ್ಞ, -ಯಜ್ಞ,ಪರಿಕರಣಗಳ್ಳೂ 
ಸಾಧನಗಳೂ ಇವೆಲ್ಲಕ್ಕೂ ಭಗವಂತನೇ ಆತ್ಮವೆಂದೂ, ಇವ್ಲೆವೂ 
ಅವನ ಶರೀರವೆಂದೂ, ಯಜ್ಞ ಭೋಕ್ತಾ ಅಂದರೆ ಯಜ್ಞದಿಂದ, 
ತೃ ಪ್ರನಾಗುವವನೂ ಭಗವಂತನೇ ಎಂದು ತಿಳಿದು ಅವನ 
ನಿಶ್ವ 7 ತೋವ ವುಖಅಂದರೆ ವಿಷ್ಟಪ್ರಕಾರತ್ವವನ್ನು ಸರ್ವಕಾಲದಲ್ಲೂ 
ಅನಾಸಂಧಾನ ಮಾಡುತ್ತಿ ರವರು, (೧೬). ಈ ಜಗತ್ತಿನ 
ತಂದೆ, ತಾಯಿ, ಧಾತಾ ಮತ್ತು ಪಿಶಾಮಹನೂ ಭಗವಂತನೇ 
ಆಗಿದ್ದಾನೆ! ಅಂದರೇನು, ಸ್ಥ ನ ವರಜಂಗಮಾತ್ಮ; ಹವಾದ ಈ 


ಜಗತಿ ನಲ್ಲಿ ಆಲ್ಲಲ್ಲಿಆಯಾ ಸಂದರ್ಭಗಳಲ್ಲಿ NEE 
ತಾಯೆಯಾಗಿಯೂ, ದಾತನಾಗಿಯೂ, ನಿತಾಮಹನಾಗಿಯೂ 
ಸಹ ಇರುವವನು ಭಗವಂತನೇ ಆಗಿದ್ದಾನೆ. ಸಿತೃ ಮಾತಾ. 

ದಾತಾ ಮತ್ತು ನಿತಾಮಹಾದಿಗಳಿಗೆಲ್ಲಾ ಭಗೆನಂಚನೇ ಅಂತ 
ರಾತ್ಮನಾಗಿ ನಶ್ಚತೋಮುಖವಾಗಿದ್ದಾ ಸೆ ಎಂದು ಮಹಾತ್ಮರು: 
ಅನುಸಂಧಾನ -ರಾಡುತ್ತಾರೆ. ಇಷ್ಟೇ ಅಲ್ಲ, ವೇದಗಳಿಂದ 
ಪವಿತ್ರವಾದುದಾಗಿ ಯಾವುದು . ತಿಳಿಯಲು, ಯೋಗ 

ವಾಗಿದೆಯೋ ಅದೂ ಭಗವಂತನೆ ಅಂದರೆ ವೇದಗಳು ತಿಳಿಸುಎ 
ಪವಿತ್ರ ವಾದ ವಸ್ತು ನ ಭಗವಂತನೇ ! ಹೀಗೆ ತಿಳಿಯಲು 
ಯೋಗ್ಯವಾದುದನ್ನು' ತ ಳಿಸತಕ್ಕ ವೇದಕ್ಕೆ ಬೀಜರೂಸವಾದ 
“ ಓಂ ಕಾರವೂ” ಭಿಗವಾತನೇ"! ಚುಕ್‌ ಯಜುಸ್ಸಾಮ' ವೇದ 
ಗಳೂ ಭಗವಂತನೇ! ಹೀಗೆ ವೇದಗಳೂ, ಅವುಗಳ ದೀಜವಾದ 


(Re-printed from the Mysore Vysya 
Patrika, May 1961) 


ಎಂ, ನಿ, ಸಿ, ಪ್ರೆಸ್‌, ಮೈಸೂರು, 


ಭಗವದೀತಾ ಅಧ್ಯಾಯ ಒಂಭತ್ತು 


ಓಂ ಕಾರವೂ, ಅವುಗಳಿಂದ. ಪ್ರತಿಪಾದಿತವಾದ ಪವಿತ್ರ 
ವಸ್ತುವೂ ಎಲ್ಲವೂ ಭಗವಂತನೇ ಎಂದು ತಿಳಿದು ಭಕ್ತರಾದ 
ಮಹಾತ್ಮರು ಅವರ ವಿಶ್ವತೋಮುಖವನ್ನು ಅನುಸಂಧಾನ ಮಾಡು 
ತ್ತಾರಿ-೧೭ ಜಗತ್ತಿನಲ್ಲಿ ಸರ್ವರೂ ಅವರವರು ಅಲ್ಲಲ್ಲಿ ಹೊಂದುವ 
ಗತಿಯು ಅಂದರೆ ಸ್ಥಾನವೂ ಭೆಗವಂತನೆ! ಸರ್ವರನ್ನೂದಧರಿಸಿ ಅಭಿ 
ವೃದ್ಧಿ ಹೊಂದಿಸುವವನೂ ಭಗವಂತನೆ | ಅಜೆ ಮಾಡುವವನ್ನೂ 
ಭಗವಂತನೇ! ಸಾಕ್ಷಿಯಾಗಿ ಸಾಕ್ಸುತ್ಮಾಗಿ ನೋಡುತ್ತಿರುವವನೂ 
ಭಗವಂತನೇ! ಅವರವರ ಮನೆ ಮುಂತಾದ ವಾಸ ಸಾನವೂ 

ಥಿ 

ಭಗವಂತನೇ! ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿಗಾಗಿ ಅಶ್ರಯಿ 
ಸಲು ಯೋಗ್ಯನಾದವನೂ ಭಗವಂತನೇ! ಹಿತೈಹಿಯೂ ಭಗೆ 
ವಂತನೇ ! ನಾಶರಹಿತವಾದ ಬೀಜವು ಆಂದರೆ ಸಮಸ್ತ ಕಾರ 
ಣಗಳೂ ಭಗವಂತನೇ ! ಹೀಗೆ ತವಂಗೆ ಉಂಟಾಗುವ ಸರ್ವ ವಿಧ 
ವಾದ ಪ್ರವೃತ್ತಿಗಳಿಗೂ ಭೋಗಾದಿಗಳಿಗೂ ಕಾರಣವಾಗಿರುವ 
ಸಮಸ್ತ ವಸ್ತುಗಳೂ ಭಗವಂತನೇ ಎಂದು ಭಕ್ತರಾದ ಮಹಾ 
ತ್ಮರು ಅವನನ್ನು ಅನುಸಂಧಾನ ಮಾಡುತ್ತಾ ರೆ. (೧೮) ಅಗ್ನಿ 
ಸೂರ್ಯರ ರೂಪದಲ್ಲಿ ತಾಪವನ್ನುಂಟು ಮಾಡುವವನು ಭಗ 
ವಂತನೇ! ಗ್ರೀಷ್ಮಾದಿಖತುಗಳಲ್ಲಿ ಮಳೆಯನ್ನು ತಡೆಯುವ 
ವನೂ ಮತ್ತು ಹಾಗೆಯೇ ವರ್ಷ ಖುತುಗಳಲ್ಲಿ ಮಳೆಯನ್ನು 
ಉಂಟು ಮಾಡಿಸುರಿಸುವವನೂ ಭಗವಂತನೇ! ಅಮ ತದ 
ಹಾಗೆ ಮೃತ್ಯುವೂ ಕೂಡ ಭಗವಂತನೇ |! ಅಂದರೆ ಲೋಕವು 
ಯಾವುದರಿಂದ ಜೀವಿಸುತ್ತದೆಯೋ ಮತ್ತು ಯಾವುದರಿಂದ 
ಸಾಯುತ್ತದೆಯೋ ಅವೆರಡೂ ಭಗವಂತನೆ! ಅಂದರೆ ಲೋಕವೆ 
ಜೀವಿಸಿರುವುದೂ ಭಗವಂತನಿಂದಲೇ ವರಿತ್ತು ಸಾಯುವುದೂ 
ಭಗವಂತನಿಂದಲೇ. ಹೆಚ್ಚಾಗಿ ವಿವರಿಸುವುದೇನು ?-.. ಒಬ್ಬ 
ನಲ್ಲಿ ಜಗತ್ತಿನಲ್ಲಿರುವ ಸತ್‌ ಮತ್ತು ಅಸತ್‌ ವಸ್ತುಗೆಳೆಲ್ಲಾ 
ಭಗವಂತನೇ ಆಗಿವೆ. ಅಂದರೆ ಈಗ ವರ್ತಮಾನ ಕಾಲದಲ್ಲಿ 
ಯಾವುದು ಯಾವುದು ಇದೆಯೋ, ಯಾವುದು ಯಾವುದು 
ಈಗ ಇಲ್ಲದೆ ಹಿಂದೆ ಇದ್ದಿ ತೋ ಮತ್ತು ಮುಂದೆ ಇರುವುದೋ 
ಈ ಎಲ್ಲಾ ಅವಸ್ಥೆ ಗಳಲ್ಲಿ ಇರುವ ಸಮಸ್ತ ಚಿದಚಿದ್ವಸ್ತು ಗಳನ್ನೂ 
ಭಗಪಂತಫು ಶರೀರವಾಗಿ ಹೊಂದಿರುವುದರಿಂದ ಆಯಾ ಪ್ರಕಾ 


ರಗಳಲ್ಲಿ ತಾತ್ರ್ಯರ್ಯವೇೇನು ? ಜಗತು ಬಹು ವಿಧವಾಗಿ ಬೇರೆ 
ಆವೆ ಯುಂ. 


ಬೇರೆಯಾಗಿ ವಿಭಕ್ತಗಳಾದ ನಾಮರೂಪಗಳನ್ನು ಪಡೆದಿರುವ 
ಪದಾರ್ಥಗಳಿಂದ ಕೂಡಿದ್ದಾಗ್ಯ್ಯೂ ಅದು ಮತ್ತು ಅವು ಭಗ 
ವಂತನ ಶರೀರವಾಗಿರಕಿವುದರಿಂದ, ಜಗತ್ತನ್ನೂ ಆಯಾ ಪದಾ 
ರ್ಥಗಳನ್ನೂ, “ಭಗವಂತನೇ ನಮ್ಮ ಎದುರಿಗೆ ನಿಂತಿದ್ದಾನೆ” 
ಎಂಬ ಐಕ್ಯಜ್ಞಾ,ನದಿಂದ ಯಾರು ಯಾವಾಗಲೂ ಅನು 
ಸಂಧಾನ ಮಾಡುತ್ತಲೇ ಇರುವರೋ ಅವರೇ ನಿಜವಾಗಿ “ಜ್ಞಾನ 
ಯಜ್ಞ” ವನ್ನು ಅನುಸ್ಟಿಸುತ್ತಿರುವ ಭಕ್ತರಾದ ಮಹಾತ್ಮರು. 


ದೇವತೆಗಳ ಪೂಜೆಗಳಿಗಿಂತೆ ಭಗವಂತನಲ್ಲಿ 
ಭಕ್ತಿಯಿಂದ ಮಾಡುವ ಉಪಾಸನೆಯು ಶ್ರೇಷ್ಠವು. 
(ಶ್ಲೋಕಗಳು ೨೦, ೨೦೧, ೨೨, ೨೩, ೨೪ ಮತ್ತು ೨೫) 


ಇಲ್ಲಿಯವರೆಗೆ ಶ್ರೀಕೃಷ್ಣ ನು ಅರ್ಜುನನಿಗೆ “ಜ್ಞಾನಯಜ್ಞ” 
ವನ್ನು ಆಚರಿಸುವ ಭಗವದನುಭವ ಒಂದನ್ನೇ ಪಡೆಯಬೇಕೆಂದು 
ಆತೆಸಡುವ ಜ್ಞಾನಿಗಳ ಸ್ವಭಾವ ಮತ್ತು ಸಾಧನೆಗಳನ್ನು ತಿಳಿಸಿ 
ದನು. ಇನ್ನು ಈಗ ಈ ಜ್ಞಾನಿಗಳು ಅನ್ಯದೇವತೆಗಳನ್ನು 
ಉಪಾಸನೆ ಮಾಡುವ ಭಕ್ತರಿಗಿಂತ ಅಧಿಕಶ್ರೇಷ್ಮರು ಎಂಬು 
ದನ್ನು ತೋರಿಸುವುದಕ್ಕಾಗಿ ಇಂಥಾ ಜ್ಞಾನಿಗಳಿಗೂ ಮತ್ತು 
ಜೀವತೋಪಾಸಕರಿಗೂ ಇರುವ ವ್ಯತ್ಯಾಸಗಳನ್ನು ವಿಷದವಾಗಿ 
ವರ್ಣಿಸುತ್ತಾನೆ. ಖುಕ್‌, ಯೆಜುಸ್ಸಾಮ ಎಂಬ ಮೂರು ವೇದ 
ಗಳಲ್ಲಿ ಮಂತ್ರ, ಬ್ರಾಹ್ಮಣ ಮತ್ತು ಉಪನಿಷತ್ತು ಎಂದು 
ಮೂರು ಭಾಗಗಳಿವೆ, ಇವುಗಳಲ್ಲಿ ಮಂತ್ರ ಮತ್ತು ಬ್ರಾಹ್ಮಣ 
ಗಳನ್ನು ಮಾತ್ರ ಜೆನ್ನಾಗಿ ವ್ಯಾಸಂಗಮಾಡಿ, ಅವುಗಳಲ್ಲಿರುವ 
ವಿಷಯಗಳನ್ನು ಕೂಲಂಕಷವಾಗಿ ತಿಳಿದಿರುವವರನ್ನು 
“ತ್ರ್ಯೈವಿದ್ಯರುಗಳು” ಎಂದು ಕರೆದಿದ್ದಾರೆ. ಆದರೆ ಉಪನಿಷತ್ತು 
ಗಳನ್ನು ವ್ಯಾಸಂಗ ಮಾಡಿ, ಅವುಗಳಲ್ಲಿರುವೆ ವಿಷಯಗಳನ್ನು 
ಕೂಲಂಕಷವಾಗಿ, ತಿಳಿದಿರುವನರನ್ನು “ ವೇದಾಂತ ನಿಷ್ಮರು ” 
ಎಂದು ಕರೆದಿದ್ದಾ ರೆ ವೇದಾಂತನಿಷ್ಕರು ಮಹಾತ್ಮರು ; 
ಏಳೆಂದಕೆ ಅವರು ಅಖಿಲ ವೇದವೇದ್ಯನಾದ ಭಗವಂತನ 
ಸ್ವರೂಸವನ್ನು ತಿಳಿದು, ಅವನಲ್ಲ ಅತ್ಯಧಿಕವಾಗಿ ಭಕ್ತಿಯನು 
ಹೃದಯದಲ್ಲಿ ಬೆಳೆಸಿ, ಅವನೊಬ್ಬನನ್ನೇ ಪ್ರಾಫ್ಯನನ್ನಾಗಿ 
ಹೊಂದಿ, ಸದಾಕಾಲದಲ್ಲೂ ಅವನನ್ನು ಕೀರ್ತನಾದಿಗಳಿಂದಲೂ 


21 


92 


ಮತ್ತು ಜ್ಞಾನ ಯಜ್ಞ ದಿಂದಲೂ ಉಪಾಸನೆ ಮಾಡುತ್ತಾರೆ. 
ಆದರೆ ತೆ ವಿದ್ಯ ರು ಮಾತ್ರ ಮಂತ್ರ ಮತ್ತು ಬ್ರಾಹ್ಮಣಗಳಲ್ಲಿ 
ಮಾತ್ರ, ಸ್ತೋತ್ರಮಾಡಲ್ಲ ಲ್ಹಟ್ಟ, ಕೇವಲ ಭಾತಿ ಅ ಜೀವಕೆ 
ಗಳನ್ನು ನಂಬಿ, `ಸ್ರೋತ್ರಮಾಡಿ, ಅವರ ಪೂಜಾರೂಸವಾದ 


ಯಾಗಗಳನ್ನು ಮಾಡುತ್ತಾ, ಆ ಯಾಗ ಶೇಷವಾದ "ಸೆ ಮ? 
ಎಂಬ ರಸ ವನ್ನು ಕುಡಿಯಿವರು. 


ಮತ್ತು ಸ್ವರ್ಗವನ್ನು ಪ್ರಾರ್ಥಿಸುವುದರಿಂದಲೂ ಅವರು 
ಸ್ವರ್ಗಾನುಭವಕ್ಕೆ ವಿರೋಧವಾದ ಸಕಲ ಪಾಪಗಳನ್ನು ತೊಲಗಿಸಿ 
ಕೊಂಡು ಸ್ವರ್ಗವನ್ನು ಸೇರಿ ಅಲ್ಲಿ ಸುಖಾನುಭವಗಳನ್ನು 
ಪಡೆಯುತ್ತಾರೆ ; ಏಕೆಂದರೆ ಅವರು ಕೇವಲ ಇಂದ್ರಿಯ ಸುಖ 
ಗಳನ್ನು ಮಾತ್ರನೇ ಉದ್ದೇಶಿಸಿ (ನಿಜವಾಗಿ ಭಗವಂತನ 
ಆರಾಧನ ರೂಪವಾದ) ಯಜ್ಞ ಗಳನ್ನು ಮಾಡುತ್ತಾ ಇಂದ್ರಾದಿ 
ಜೀವತೆಗಳನ್ನು ಆರಾಧನೆ ಮಾಡುತ್ತಾರೆ. ಅವರು ಪುಣ್ಯ ರೂಪ 

ದ ಸ್ವರ್ಗಲೋಕವನ್ನು ಹೊಂದಿವೆ ಮೇಲೆ ಬಹಳಕಾಲ ಅಲ್ಲಿ 
ವಾಸಮಾಡುತ್ತ್ವಾ ದುಃಖಮಿಶ್ರ ವಿಲ್ಲದಿರುವ, ವಿಲಕ್ಷಣವಾದ, 


ದಿವ್ಯವಾದ ಅಂದರೆ ದೇವತೆಗಳು ಅನುಭವಿಸುವ ಭೋಗಗಳನ್ನು 


ತೆ 


ಅನುಭವಿಸುತ್ತಾರೆ. ವಾಸ್ತವವಾಗಿ ಯಜ್ಞ ಗಳಿಂದ ಅವರು 


ನಿಜವಾಗಿ ಭಗವಂತನನ್ನು ಪೂಜಿಸುತ್ತಿದ್ದಾಗ್ಯೂ, ಈ ಗುಟ್ಟನ್ನು 


ತಿಳಿಯದೆ ಅವರು ಸ್ವರ್ಗ ಪ್ರಾಪ್ತಿಯನ್ನು ಮಾತ್ರ ಅಪೇಕ್ಷಿಸಿ 
ಆ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ, (೨೦) 
ಆದರೇನು, ಈ ತ್ರೆ ಪನಿದ್ಯರು ಸ್ವರ್ಗದಲ್ಲಿ ಅನುಭವಿಸುವ 
ಭೋಗವು ಕ್ಷಣಿಕವಾಮದು ; ವಿಕೆಂದರೆ ಅವರು ವಿಶಾಲವಾದ 
ಸ್ವರ್ಗಲೋಕಗಳನ್ನು ಅನುಭವಿಸುವುದಕ್ಕೆ ಕಾರಣಗಳಾದ 
ಪುಣ್ಯಗಳು ಕೆಯಿಸುವವರೆಗೆ ಅಥವ ನಾಶವಾಗುವವರೆಗೆ ಮಾತ್ರ 
ಅನರು ಆ ಭೋಗಗಳನ್ನು ಅನುಭವಿಸುವರು. ಆದರೆ ಸ್ಪರ್ಗಾನು 
ಭವಕ್ಕೆ ಕಾರಣವಾದ ಪುಣ್ಯಗಳು ತೀರಿಹೋದ ಮೇಲೆ, ಅವರು 
ಪುನಃ ಈ ಮನುಷ್ಯ ಲೋಕದಲ್ಲಿ ಹುಟ್ಟುತ್ತಾರೆ ; ಹೀಗೆ ಇವರು 
ಗಳು ಉಪನಿಷತ್ತುಗಳ ಅಥವ ವೇದಾಂತದ ಜ್ಞಾನವನ್ನು ನಡೆ 
ಯದೆ ಇರುವುದರಿಂದ ಮತ್ತು ವೇದಗಳ ಕೇವಲ ಮಂತ್ರ 
ಬ್ರಾ ಹ ಒಣಗಳಲ್ಲಿ ಹೇಳಿರುವ ಧರ್ಮಗಳನನ್ನಿ ಮಾತ್ರ ಅನುಸ್ಮಿಸು 
ಡೆ ೈರ್ಗಾದಿಲೋಕಗಳಲ್ಲಿ ಅಲ್ಪ ಫಲಗಳನ್ನು ಅಂದರೆ 
ಭೋಗಗಳನ್ನು 
ಹಿಂದಿರುಗುವರು. ಆದುದರಿಂದ * ಕಾಮ ತು > ಅಂದರೆ 
ಸ್ವರ್ಗವೇ ಮೊದಲಾದ ಉಪಭೋಗಗಳಲ್ಲಿ ಆಶೆಯುಳ್ಳವರು 
ಕಸವು ಕಾಲ ಸ 
ಅನುಭವಿಸುವುದು, ಪುನಃ ಭೂಲೋಕದಲ್ಲಿ ಹುಟ್ಟ ಸುಖದುಃಖ 
ಗಳನ್ನು ಅನುಭವಿಸುವುದು, ಪುನಃ ಸತ್ತಮೇಲೆ ಸ್ವರ್ಗಲೋಕಕ್ಕೆ 
ಹೋಗುವುದು, ಪುನಃ ಭೂಲೋಕದಲ್ಲಿ ಹುಟ್ಟುವುದು ಹೀಗೆ 
ಸಾಯುವಿಕೆ, ಸ್ವರ್ಗಲೋಕಾನುಭನ, ಭೂಲೋಕದಲ್ಲಿ ಹುಟ್ಟ 


ಈ ಪುಣ್ಯ ಕರ್ಮಗಳಿಂದಲೂ ' 


ಅನುಭವಿಸಿ ಪುನಃ ಮನುಷ್ಯ "`ಕೋಕಕ್ಕೆ 


ಓರ್ಗಲೋಕವನ್ನು ಹೊಂದಿ ದಿವ ಭೋಗಗಳನ್ನು 


ವಿಕೆ ಎಂಬ ಚಕ್ರಾಕಾರಕಾದ ಅಲ್ಪ ಜೀವೆನವನ್ನು ನಡೆಸುತ್ತಲೇ 
ಇರುವರು (೨೧). 


ಉಸನಿಸತ್ತುಗಳನ್ನು ವ್ಯಾಸಂಗ ಮಾಡಿ ವೇದಾಂತ ಜ್ಞಾನ 
ವನ್ನು ಸ ಸಡೆದಿರುವ ಮಹಾತ್ಮರ ಜೀವನದ ರೀತಿಯೇ ಬೇರೆ, 
ಅವರುಗಳು ಮನುಷ್ಯ ಲೋಕದಲ್ಲಿ ಸುಖಗಳನ್ನು ಅನುಭವಿಸ 
ವುದಕ್ಕಾ ಗಿಯೂ ಕ್ಯಾತ ಕಾಲನಾವ ಮೇಲೆ ಸ ರ್ಗದಲ್ಲಿ ಭೋಗ 
ಗಳನ್ನು ಕೈಸುಭವಿಸುವುದಕ್ಕಾಗಿಯೂ ಸೀವಕಿಗಳ ಪೂಜಾರೂಪ 
ವಾದ ಯಜ್ಞಯಾಗಾದಿಗಳನ್ನು ಆಚರಿಸುವುದಿಲ್ಲ. ಅದಕ್ಕೆ 
ಬದಲಾಗಿ ಶಾಶ್ವ ತಾನಂದವನ್ನು ಪಡೆಯುವುದಕ್ಕಾಗಿ ಅತ್ಯ ಸ 
ಶ್ರೇಷ್ಠವಾದ ಭಗವಂತನ ಧ್ಯಾನವನ್ನು ಮಾಡುತ್ತಾ ಸಂತೋಷ 
ಇ" ಕಾಲ ಕಳೆಯುವರು. ಅವರು ಸರ್ವದಾ ಭಗವಂತನ 
ಚಿಂತನೆಯನ್ನು ಮಾಡುತ್ತಿ ರುವುದರಿಂದ ಇಲಿಯೇ ನಿರತಿಶಯ 
ವಾದ ಸಾತ್ತಿ k, ಆನಂದವನ್ನು ಅನುಭವಿಸುವರು ಮತ್ತು ಪುನಃ 
ಈ ಲೋಕದಲ್ಲಿ ಹುಟ್ಟುವ ಭಯವನ್ನು ಸಡೆದಿರುವುದಿಲ್ಲ. ಇಂಥಾ 
ಮಹಾತ್ಮರು ಯಾವುಜೊಂಡು ಅರ್ಥ, ಕಾಮ ಮತ್ತು ಧರ್ಮ 
ಪುರುಷಾರ್ಥವನ್ನು ಸ್ವಲ್ಪವೂ ಬಯಸದೆ, ಭಗವಂತನನ್ನು 
ಚಿಂತನೆ ಮಾಡದೆ ಹೋದರೆ ತಮ್ಮ ಆತ್ಮವನ್ನೇ ಧರಿಸಲಾರದವ 
ರಾಗಿ, ಎಲ್ಲಾ ಕಾಲಗಳಲ್ಲಿಯೂ ಸಮಸ್ತ ಕಲ್ಯಾಣ ಗುಣ 
ಸ್ವರೂಪನಾಗಿ, ಸಕಲ ಐಶ್ವರ್ಯ ಸಂಪನ್ನನಾಗಿ ಇರುವಂಥಾ 
ಭಗವಂತನನ್ನು ಹಲವು ಬಗೆಯಲ್ಲಿ (ಅಂದರೆ ಕೀರ್ತನೆ, ಭಜನೆ 
ಸೇವೆಗಳಲ್ಲಿ) ಉಪಾಸನೆ ಮಾಡುತ್ತಾರೆ ಮತ್ತು ಅಡಿಗಡಿಗೆ ಕ್ಲಿಪ್ತ 
ಕಾಲಗಳಲ್ಲಿ ಅವನನ್ನು ಧ್ಯಾನ ಮಾಡುತ್ತಾರೆ. ಹೀಗೆ ಭಗವಂತ 
ನೊಂದಿಗೆ ನಿತ್ಯಯೋಗವು ಅಂದರೆ ನಿತ್ಯವಾಗಿ ಸೇರಿರುವ 
ನೆಲೆಯು ತಮಗೆ ಬೇಕೆಂದು ಹೆಚ್ಚಾಗಿ ಅಪೇಕ್ಷಿಸುವ ಜ್ಞಾನಿಗಳ 
ಯೋಗ ಕ್ಲೆ ಮವನ್ನು Sr ವಹಿಸುವನ್ನು ಯೋಗ 
ವೆಂದರೆ ಭಗವಂತನ ಸ್ರಾಪ್ಲಿರೂಪವಾದ ಅವನ ಸಾಕ್ಷಾತ್ಕಾರವು; 
ಕ್ಷೇಮವೆಂದರೆ ಭಕ್ತನಿಗೆ ಪುರ್ನಜನ್ಮನಿಲ್ಲದ ಹಾಗೆ ನೋಡಿ 
ಕ್ಯೊಳ್ಳುವುಡು. ಭಗವಂತನು ಜ್ಞಾನಿಗಳಾದ ಮತ್ತು ಮಹಾತ್ಮ 
ರಾದ ತನ್ನ ಭಕ್ತರಿಗೆ ಪುನರ್ಜನ್ಮನನ್ನು ಕೊಡುವುದಿಲ್ಲ ಮತ್ತು 
ಈ ಜನ್ಮ! ದಲ್ಲಿಯೇ ಅವರ ಭಕ್ತಿ ie ಅಪಾಯ ರಹಿತವಾಗಿ 
ಜಗವಂತೆನ ಸಾಕ್ಷಾತ್ಕಾರ ಪರ್ಯ ತ ವೃದ್ಧಿ ಹೊಂದುವ ಭಾರ 
ವನ್ನೂ ವಹಿಸಿಕ್ಕೊ ಳ್ಳುತ್ತಾ ನೆ. (೨೨) 


ಹಾಗಾದರಿ ಅನ್ಯದೇವತೆಗಳನ್ನು ಯಜ್ಞ ಯಾಗಾದಿಗಳಿಂದ 
ಪೂಜಿಸುವವರಿಗೆ ಮೋಕ್ಷನನ್ನು ಸಡೆಯಲು ಅವಕಾಶವೇ 
ಇಲ್ಲವೆ? ಅವಕಾಶವುಂಟು ; ನಿಕೆಂದರೆ ಕೇನಲ ಕ್ರಿವಿದ್ಯಾಥಿಷ್ಠ 
ರಾದ ಇಂದ್ರಾದಿ ದೇವತಾಭಕ್ತರೂಕೂಡ ಅವಿಧಿಪೂರ್ವಕವಾಗಿ 
ಅಂದರೆ ಅಡ್ಡ ದಾರಿಯಲ್ಲಿ ಭಗವಂತನನ್ನೇ ಪೂಜಿಸುತ್ತಾರೆ, 
ಅವರು ಶ್ರದ್ಧೆ ಯಿ8ಂದಕೂಡಿದವರಾಗಿ ಇಂದ್ರಾದಿಡೇವತೆಗಳನ್ನು 


23 


ಪೂಜಿಸುವಾಗೆ ಸಮಸ್ತವೊ ಭಗೆವೆಂಶನೆ ಕರೀರವಾಗಿರುವುದ 
ರಿಂದಲ್ಕೂ ಭಗವಂತನೇ ಸರ್ವಕ್ಳೂ ಆತ್ಮನಾಗಿರುವುದರಿಂದಲೂ, 
ಮತ್ತು ಇಂದ್ರಾದಿಶಬ್ದಗೆಳಿಂದ ಫಗವಂತನೇ ಹೇಳಲ್ಪಡುವುದ 
ರಿಂದಲೂ ವಾಸ್ತವವಾಗಿ ಅವರೂಕೂಡ ಭಗವಂತನನ್ನೇ ಅವಿಧಿ 
ಪೂರ್ವಕವಾಗಿ ಅಂದರೆ ದಾರಿತಪ್ಪಿ ಪೂಜಿಸುತ್ತಾರೆ, ಇನ್ನು 
ಅವಿಧಿ ಪೂರ್ವಕವಾಗಿ ಭಗವಂತನನ್ನು ಪೂಜಿಸ.ವುದು ಹೇಗೆ 
ಎಂಬುದನ್ನುತಿಳಿಯಬೇಕು. ಮನುಷ್ಯರು ಇಂದ್ರಾದಿದೇವತೆ 
ಗಳನ್ನು ಪೊಜಿಸುವಾಗ ಅವರುಗಳನ್ನು ಎರಡುಭಾವನೆಗಳಿಂದ 
ಪೂಜಿಸಬಹುದು. (1) ದೇವತೆಗಳೂ ಧಮ್ಮಹಾಗೆ ವೈಯಕ್ತಿಕ 
ವ್ಯಕ್ತಿಗಳು ಆದರೆ ಅವರು ದಿವ್ಯಶಕ್ತಿಗಳಿಂದ ಕೂಡಿದವರಾಗಿ 
ಸ್ವರ್ಗಾದಿಲೌಕಿಕ ಫಲಗಳನ್ನು ನನುಗೆ ಕೊಡುತ್ತಾರೆ ಎಂಬ 
ಭಾವನೆಯಿಂದ ಅವರನ್ನು ಪೂಜಿಸುವುದು ಮೊದಲನೆಯದು. 
(8) ದೇವತೆಗಳಲ್ಲಿ ಭಗವಂತನು ಅಂತರ್ಯಾಮಿಯಾಗಿ ಇರುವೆ 
ನೆಂದೂ, ದೇವತೆಗಳು ಅವನಶರೀರವೆಂದೂ, ಆದುದರಿಂದ 
ದೇವತೆಗಳನ್ನು ಆರಾಧಿಸುವವರು ನಿಜವಾಗಿ ಅಂತರಾತ್ಮನಾದ 
ಭಗವಂತನನ್ನೇ ಅರಾಧಿಸುತ್ತಾರೆಂದೂ ಭಾವಿಸುವುದು ಎರಡನೆ 
ಯದು. ಈ ಎರಡನೆಯ ಭಾನನೆಯಪ್ರಕಾರ ಮನುಷ್ಯರು ದೇವ 
ತೆಗಳನ್ನು ಪ್ರೀತಿಯಿಂದ ಭಜಿಸುವನರಾಗಿ, ಶ್ರ ದ್ದೆ ಯುಳ್ಳ ವೆರಾಗಿ 
ಯಜ್ಞಾ ಸುಷ್ಮಾ ನಗಳನ್ನು ಮಾಡಿದಾಗ್ಯೂ ಹ ಒಡ pS 
ಮಂತ್ರ. ಬಾ ್ರಹ್ಮೆಣಗಳಲ್ಲಿ ನಿಧಿಸಿರುವಪ್ರ ಕಾರ ಕೇವಲ ವೈಯ 
ಕ್ರಿಕ `ಸೀವತೆಗಳನ್ನು ಮಾತ್ರ ಪೂಜಿಸುವುದಿಲ್ಲ « ಆಡರೆ ವೇದದ 
ಉಪನಿಷತ್ತು ಗಳಲ್ಲಿರುವ ಉಪದೇಷಗಳಪ್ರಕಾರ ನಿಜವಾಗಿ 
ದೇನತೆಗಳಲ್ಲೆಲ್ಲಾ ಅಂತರ್ಯಾಮಿಯಾಗಿರುವ ಒಬ್ಬನೇ ಆದ ಭಗ 
ವಂತನನ್ನೇ ಪೂಜಿಸುತ್ತಾರೆ. ಹೀಗೆ;ತಿಳಿದು ಯಜ್ಞಯಾಗಾದಿ 
ಗಳನ್ನು ಆಚರಿಸಿದರೆ, ಈ ಯಜ್ಞಯಾಗಾದಿ ಪೂಜೆಗಳೇ 
ಕ್ರಮೇಣ ಭಕ್ತರಿಗೆ ಮೋಕ್ಷನನ್ನು ಸಾಧಿಸಿಕೊಡುತ್ತವೆ. 

ಪ್ರಭುವೂ ಅಂದರೆ ಫಲವನು 


(೨೩) ಸಮಸ್ತ ಯಜ್ಞಗಳಿಗೆ ಪ 
ಕೊಡುವನನೂ ಮತ್ತು ಭೋಕ್ತ ವೂ ಅಂದರೆ ಯಜ ನಗಳನು 


Fl 
ಭೋಗಿಸುವವನೂ ಅಥವ ಯಜ್ಞ ಗಳಿಂದ ಅರಾಧಿಸಲ್ಪಡೆ 


ವವನೂ ಭಗವಂತನೇ ಆಗಿರುನನು, ಆದುದರಿಂದ ವೇದಾಂತಿ 


ಗಳು * ಕರ್ಮಗಳೆಲ್ಲವೂ ಇಂದ್ರಾದಿದೇವತೆಗಳಿಗೆ ಅಂತರಾತ್ಮ 


ನಾದ ಪರಮಪುರುಷನಿಗೆ ಆರಾಧನಗಳು ಮತ್ತು ಆರಾಧಿಸಲ್ಪಡ 
ತಕ್ಕವನೂ ಭಗವಂತನೇ?” ಎಂದು ತಿಳಿದು ಯಜ್ಞಯಾಗಾದಿ 
ಕರ್ಮಗಳನ್ನು ಮಾಡುತ್ತಾ ಶಾಶ್ವತಾನಂದವನ್ನು ಉಂಟು 
ಮಾಡುವ ಶ್ರೇನ್ಮ ವಾದ "ಮೋಕ್ಷಫಲವನ್ನೇ ಹೊಂದುತ್ತಾರೆ 


ಮಿಕ್ಕವರಾದ 3 ಕಾಮ ಕಾಮಿಗಳು ಅಂದರೆ ಅರ್ಥ, ಕಾಮ, ಧಕ್ಕ 


ಫಲಗಳನ್ನು ಅಪೇಕ್ಷಿಸುವವರು “ ಕಮ್ಮಗಳೆಲ್ಲವೂ ವೈಯಕ್ತಿಕ 
ದೀವತಾದಿಗಳಿಗೆ ಆರಾಧನೆಗಳು ಮತ್ತು ಆರಾಧಿಸಲ್ಪಡತಕ್ಕವರು 


ಆ ಬೇರೆ ಬೇಕೆ ವ್ಯಕ್ತಿಗಳೇ >» ಎಂದು ತಿಳಿದು ಕರ್ಮಗಳನ್ನು 
ಮಾಡುತ್ತಾ ಮಿತವಾದ ಫಲಗಳನ್ನು ಹೊಂದಿ, ಆವು ನಶ್ವರ 
ವಾದುದರಿಂದ ಪನಃ ಜಾರಿಹೋಗುವ ಅಂದರೆ ಮನುಷ್ಯೆಲೋಕ 
ದಲ್ಲಿ ಹುಟ್ಟಿನ ಸ್ವಭಾವವನ್ನು ಪಡೆಯುತ್ತಾರೆ. ಅವರು ಜೇಷಕೆ 
ಗಳಲ್ಲಿಯೂ ಭಗವಂತನು ಅಂತರ್ಯಾಮಿಯಾಗಿರುವನು ಮೆತ್ತು 
ದೇವತೆಗಳ ಆರಾಧನೆಗಳು ಆವರನ್ನು ಶಕೀರವಾಗಿ ಪಡೆದಿರುವ 
ಪರಮಾತ್ಮನ ಆರಾಧನೆಗಳು ಎಂಬ ಈತತ್ವವನ್ನು ತಿಳಿದು 
ನಂಬದೆಇರುವುದರಿಂದ ಸ್ವರ್ಗಾನುಭವದಿಂದ ಜಾರಿ ಪ್ರನಃ 


ಭೂಲೋಕದಲ್ಲಿ ಹುಟ್ಟುತ್ತಾ ತಿರಗಿಯೂ ತಿರಗಿಯೂ ಜನ್ಮ 
ಗಳನ್ನು ಹೊಂದುತ್ತ ಲೆ ಇರುವರು. (೨೪) ಅಹಾ! ಇದೇನ್ನ 


ಆಶ್ಚ fe | ಎಲ್ಲರೂ ಒಂದೇಕರ್ಮವನ್ನು ಮಾಡುತ್ತಿ ದ್ಹಾಗ್ಯೂ 
ಅಪರವರ ಬರಿಯಸಂಕಲ್ಪಜೇಧದಿಂದ ( ಅಂದರೆ ಅದನ್ನು 
i ಯಾರನ್ನು ಉನ್ವೇತಿಸಿ ಮಾಡುಕೆ ಶ್ಮೇವೆ > ಎಂಬ ವಿಚಾರದಲ್ಲಿ 
ಅಭಿಪ್ರಾ ಯಗಳು “ಬೇಧದಿಂದ ) "ಕೆಲವರು ಅಲ ಲೃಫಲಗಳನ್ನು 
ಹೊಂದಿ ಜಾರಿಹೋಗುವರು ; ಇನ್ನುಕೆಲವರು ba ] ತಾನಂದ 
ಫಲವಾದ ಮೋಕ್ಷವನ್ನು ಹೊಂದಿ ಜಃ ಇಲ್ಲದೆ ಇರು 


ತ್ತಾರೆ, ಹೇಗೆಂದರೆ, ಯಜಣ್ಞವೇ ಮುಂತಾದಕರ್ಮಗಳನ್ನು 
ಇಂದ್ರಾ ದಿದೇವತೆಗಳನ್ನು ಕುರಿತು ಮಾಡುತ್ತೆ €ವೆ ಎಂಬ ಸಂಕಲ್ಪ 


Ms Ee ಇಂದ್ರಾ ದಿಗಳನ್ನ ಹೊಂದುತ್ತಾರೆ ; ಡ್ಯ 


ನಿತೃಗಳನ್ನು ಕುರಿತು ಚಕ ನಿತ. ಗಳನ್ನು ಚೋ 
ತ್ಮಾ ರೆ; ಯಕ್ಷ ರಾಕ್ಷಸ ಪಿಶಾಚಿಗಳನ್ನು ಕುರಿತು ಮಾಡುವವರು; 


ಆ “ಭೂತಗಳನ್ನು ಕೊಂಡುತ್ತಾರೆ. ಆ) “ ಬೇವ, ಪಿತ್ಛ, 
ಭೂತಗಳಿಗೆ ಆಂತರಾತ್ಮನಾಗಿರುವಂಥಾ ಪರಮಾತ್ಮನನ್ನೇ Ks 
ಧಿಸುತ್ತೇವೆ * ಎಂಬ ದೃಢಸಂಕಲ್ಪ ದೊಂದಿಗೆ ಭಗವಂತನನ್ನು 


ಆರಾಧಿಸುತ್ತಾರೆಯೋ ಬ ಭಗವಂತನನ್ನೇ ಉದ್ದೆ BN 
ಪೂಜಿಸುವವರಾಗಿ ಭಗವಂತನನ್ನೇ ಹೊಂದುತ್ತಾರೆ, ಔಂದಕೆ 
ಜೀವಾದಿಗಳನ್ನು ಪೂಜಿಸುವವರು. ಅವರನ್ನು ಹೊಂದಿ ಅವರ 
ಸಂಗಡ ಸಂ ತೋಷನನ್ನು ಅನುಭವಿಸಿ ಅವಕ ನಾಶಹೊಂದು 
ವಾಗ ತಾವೂ ನಾಶಹೊಂದುತ್ತಾರೆ ; ಆದರೆ ಭಗವೆಂತನನು 
ಪೂಜಿಸುವವರೋ ಅಂದರೆ ಆದ್ಯ ಂತವಿಲ್ಲದೆ ಸರ್ವಜ್ಞ ಸ್ಹನಾಗಿ, ಸತ್ಯ 
ಸಂಕಲ್ಪನಾಗಿ, ಕೊನೆಯಿಲ್ಲದ ಉತ್ಕೃಷ್ಟ ವಾದ ಇ ಕಲ್ಯಾ ಕ 
ಗುಣಗಳಿಗೆ ಡೊಡ್ಡ ಸಮುದ್ರಪ್ರಾಯನಾಗಿ ಇರುವ ಮತ್ತು ತ 
ಇಲ್ಲದ ಅತಿಶಯ ಆನಂದಸ್ವರೂಪನೂ ಆದ ಭಗೆವಂತನನ್ನೂ 
ಹೊಂದಿ ಕಿರಗಿಯೂ ಹಿಂತಿರುಗದೇ ಅಂದರೆ ಜಲ್ಮವಿಲ್ಲದೆ ಇರು 
ತ್ತಾರೆ, (೨೫) 
ಭಕ್ತನು ಸುಲಭವಾಗಿ ಭೆಗೆನಂತನ ಕೈಂಕರ್ಯಗಳನ್ನು 
ಮಾಡಬಹುದು. (ಶ್ಲೋಕಗಳು-.೨೬, ೨೭, ೨೮,) 
ಅನೇಕ ಮಂದಿ ಮನುಷ್ಯರಲ್ಲಿ ಯಾವನೋ ಒಬ ಬ್ಬನು ತಾನು 
ಭಗವಂತನನ್ನು ಹೊಂದಬೇಕೆಂದು ಅತೆಸಡುತ್ತಾನೆ. ಅವರಲ್ಲಿ 


24 


ಯಾನನೋ ಒಬ್ಬನು ಅದಕ್ಕಾಗಿ ಭಕ್ತಿಯೋಗ ಅಭ್ಯಾಸವನ್ನು 
ಕೈಗೊಂಡು ಪ್ರಯತ್ನಿಸುತ್ತಾನೆ; ಮತ್ತು ಹಾಗೆ ಪ್ರಯತ್ನಿಸುವವ 
ರಲ್ಲಿ ಯಾನನೋ ಒಬ್ಬನು ಮಾತ್ರ ಭಗವಂತನ ಸಿಜಸ್ಟರೂನ 
ವನ್ನು ಸಾಕ್ಷಾತೃರಿಸುತ್ತಾನೆ ಎಂದು ಹಿಂದೆ ಉಪದೇಶವಾಯಿತು. 
ಹಾಗಾದರೆ ಈ ಭಕ್ತಿಯೋಗದ ಅಭ್ಯಾಸಗಳು ಕಷ್ಟವೆ 9 ಯಾವ 
ವಕಾನವನಾದರೂ ಸರಿಯೆ ಅನನು ಈ ಸಾಧನೆಯನ್ನು 
ಕೈಗೊಳ್ಳಲು ಸಾಧ್ಯವಿಲ್ಲವೇ ? ಎಂಬ ಸಂದೇಹವನ್ನು ಪರಿಹರಿಸ 
ಬೇಕಾಗಿದೆ. ಯಾವನಿಗೆ ಭಗವಂತನ ಇರುವಿಕೆಯಲ್ಲಿಯೇ 
ಸಂದೇಹವಿದೆಯೋ ಯಾವನಿಗೆ ಭಗವಂತನಲ್ಲಿ ನಿಜವಾದ 
ಪ್ರೇಮ ಅಥವ ಭಕ್ತಿ ಇಲವೋ ಮತ್ತು ಯಾವನು ಭಕ್ತಿ 
ಯೋಗ ಸಾಧನೆಗಳನ್ನು ಆಚರಿಸುವಾಗ ಭಗವಂತನ ಸಹಾಯ 
ವನ್ನು ಕೋರುವುದಿಲ್ಲವೋ, ಅಂಥಾವನು ಭಕ್ರೆ ಯೋಗ ಸಾಧನೆ 
ಗಳನ್ನು ಆಚರಿಸಲಾರನು ಮತ್ತು ಅವನು ಹಾಗೆ ಆಚರಿಸಲು 
ಪ್ರಯತ್ನಿಸಿದರೂ ಸಿದ್ಧಿಯನ್ನು ಹೊಂದುವ ಸರ್ಯಂತ ಶ್ರದ್ಧೆ 
ಯಿಂದ ಅವನು ಮುಂದುವರಿಸಲಾರನು. ಆದರೆ ಒಬ್ಬ ಭಕ್ತನು 
ಭಗವಂತನ ಸಹಾಯವನ್ನು ಕೋರಿ, ಅವನ ಸಾಕ್ಷಾತ್ಕಾರವನ್ನು 
ಪಡೆಯಲು ಅನನ ಕೈಂಕರ್ಯವನ್ನು ಮಾಡುವುದೇ ತನ್ನ 
ಪುರುಷಾರ್ಥವೆಂದು ದೃಢವಾಗಿ ನಂಬಿ. ಪರಿಶುದ್ಧ ಜ್ಞಾ ನವನ್ನು 
ಮತ್ತು ಭಗವಂತನಲ್ಲಿ ಆಸಕ್ತಿ, ಪ್ರೀತಿ ಅಥವ ನಿಜವಾದ ಭಕ್ತಿ 
ಯನ್ನು ಪಡೆದಿದ್ದರೆ, ಅಂಥಾ ಭಕ್ತನು ಯಾವನಾಡರೂ ಕೂಡ 
ಕಷ್ಟವಿಲ್ಲದೆ ಈಶ್ವರನನ್ನು ತೃಪ್ತಿಪಡಿಸಬಹುದು. ಏಕೆಂದರೆ 
ಭಗವಂತನು ಭಕ್ತರ ಅಧೀನನಾಗಿ ಇರುವುದರಿಂದ ಅವರು 
ಸುಲಭದಲ್ಲಿ ಸಂಪಾದಿಸಲು ಸಾಧ್ಯವಾದ ತುಳಸಿಯೇ ಮೊದ 
ಲಾದ ಎಲೆಗಳನ್ನೋ, ಪುಷ್ಪವನ್ನೋ, ಫಲವನ್ನೋ, ನೀರನ್ನೋ 
ತತಗೆ ಅರ್ಪಿಸಿದರೆ ಅವನ್ನು ಸಂಶೋಷದಿಂದ ಮತ್ತು ಆದರ 
ಡಿಂಡ ಸ್ವೀಕರಿಸುತ್ತಾರೆ, ಅಂಫರೇನು, ಭಗವಂತನು ತಾನು 
ಸರ್ರೇಶ್ವರನಾಗಿ ಸಕಲ ಲೋಕಗಳನ್ನೂ ಸೃಷ್ಟಿಸಿ, ಕಾಪಾಡಿ 
ನಾಶಮಾಡುವ ಆಟವಾಡುವವನಾಗಿದ್ದರೂ, ಅಪೇಕ್ಷಿಸಿದುದ 
ನ್ನೆಲ್ಲಾ ಹೂಂನಿದವನಾಗಿದ್ದರ್ಕೂ ನೆನಸಿ ಸ್ಲೆಲ್ಲನನ್ನೂ ಕಾರ್ಯದಲ್ಲಿ 
ಮಾಡಲು ಶಕ್ತನಾಗಿದ್ದರೂ ಅಥವ ಮಾಡುವಂಥಾವನಾದರೂ, 
ಎಲ್ಲೆ ಇಲ್ಲದ ದೊಡ್ಡತನವನ್ನು ಪಡೆದಿದ್ದರೂ, ಎಣಿಸಲು 
ಅಸಾಧ್ಯವಾದ ಕಲ್ಯಾಣಗುಣಗಳನ್ನು ಸಡೆದನನಾದರೂ, ತನಗೆ 
ತಾನೇ ಸದೃಶವಿಲ್ಲದ ಆನಂದ ಸ್ವರೂಪದಲ್ಲಿ ಇರುವವನಾದರೂ 
ತನ್ನ ಭಕ್ತನು ಮಾತ್ರ ಸಾತ್ವಿಕ ಮನಸ್ಸಿನಿಂದ ಮತ್ತು ಪ್ರೀತಿ 
ಯಿಂದ ಯಾವುದಾದರೂ ಒಂದು ಪದಾರ್ಥವನ್ನು ಅಥವ 
ಪದಾರ್ಥಗಳನ್ನು ಸಮರ್ಪಿಸಿದನೇ ಆದರೆ ತಾನೂ ಕೂಡ 
ಆ ತನ್ನ ಭಕ್ತನಲ್ಲಿ ಅತ್ಯಂತ ಪ್ರೀತಿಮಾಡಿ “ ತನಗೆ ಇಲ್ಲಿಯ 
ವರೆಗೆ ಸಿಕ್ಕದ ವಸ್ತುವು ಈಗ ಸಿಕ್ಕಿತು * ಎಂದು ಆ ಪದಾರ್ಥ 


ಗಳನ್ನು ಪ್ರೀತಿಸಿ ಸಂತೋಷದಿಂದ ಸ್ವೀಕರಿಸುತ್ತಾನೆ. (೨೬). 
ಆದುದರಿಂದ ಎಲ್ಲರೂ “ ಜ್ಞಾನಿ” ಎಂದು ಕರೆಯಲ್ಪಡುವ 
ಭಕ್ತರೇ ಆಗಿ, ತ್ಲೇಷ್ಮವಾದ ಭಕ್ತಿ ಭಾವವನ್ನು ಹೃದಯದಲ್ಲಿ 
ಬೆಳೆಸಿಕೊಂಡು ಅತ್ಯಂತ ಪರಿಶುದ್ಧವಾದ ಮತ್ತು ನಮ್ರವಾದ 
ಮನಸ್ಸಿನಿಂದ ಕೀರ್ತನೆ. ಅರ್ಚನೆ, ಪ್ರಯತ್ನ ನಮಸ್ಕಾರಾದಿ 
ಗಳನ್ನು ಸರ್ವ ದಾಮಾಡುತ್ತಲೇ ಇರಬೇಕು ಮತ್ತು ಅವರವರ 
ಲೌಕಿಕ ವೈದಿಕ ನಿತ್ಯನೈಮಿತ್ತಿಕ ಕರ್ಮಗಳೆಲ್ಲವನ್ನೂ ಭಗನಂತೆ 
ನಿಗೆ ಅರ್ಪಿಸಬೇಕು. ಸರ್ವರೂ ತಮ್ಮ ತಮ್ಮ ದೇಹೆ ಯಾತ್ರೆ 
ಯಾಗಿ ಯಾವ ಯಾನ ಲೌಕಿಕ ಕರ್ಮಗಳನ್ನು ಮಾಡು 
ಶ್ರಾರೆಯೋ, ದೇಹಧಾರಣೆಗಾಗಿ ಯಾವ ಯಾವುದನ್ನು ಭಕ್ಷಿಸು 
ವರೋ, ಯಾವ ಯಾನ ವೈದಿಕ ಅಂದಕೆ ಹೋಮ್ಕ ದಾನ, 
ತಪ್ಪಸ್ಸೇ ದೂದಲಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡು 
ತ್ತಾರೆಯೋ, ಅವೆಲ್ಲವನ್ನೂ ಭಗವಂತನಿಗೆ ಸಮರ್ಪಿಸಜೀಕು? 
ಸಮಸ್ತ ಕರ್ಮಗಳನ್ನು ಭಗವಂತನಿಗೆ ಅರ್ಥಿಸುವುದು ಅಂದ 
ಕೀನು? ಸಮಸ್ತ ಲೌಕಿಕ ಮತ್ತು ವೈದಿಕ ಕರ್ಮಗಳ ಕತೃತ್ವ, 
ಜಭೋಕ್ತೃತ್ವ ಮತ್ತು ಆರಾಧ್ಯತ್ವ ಇವೆಲ್ಲವನ್ನೂ ಭಗವಂತನಿಗೆ 
ಸಮರ್ಪಿಸುವ ಭಾವನೆಯಿಂದ ಆ ಕರ್ಮಗಳನ್ನು ಮಾಡಬೇಕು. 
“ ಯಜ್ಞ ದಾನಾದಿಗಳಲ್ಲಿ ಆರಾಧ್ಯರಾದ ದೇನತಾದಿಗಳೂ, 
ಕರ್ಮಗಳನ್ನು ಮಾಡುವ ಮನುಷ್ಯರೂ ಮತ್ತು ಕರ್ಮಗಳ ಫಲ 
ಗಳನ್ನು ಅನುಭವಿಸುವವರು ಎಲ್ಲರೂ ಭಗವಂತನಿಗೆ ಸೇರಿದವರು 
ಮತ್ತು ಭಗವಂತನ ಸಂಕಲ್ಪದಿಂದಲೇ ಉಂಟಾದ ಸ್ವರೂಪ 
ಸ್ಥಿತಿ ಉಳ್ಳವರು” ಎಂದು ಮನನ ಮಾಡುತ್ತಲೇ ಕರ್ಮಗಳನ್ನು 
ಮಾಡುತ್ತಿರಬೇಕು. ಭಗವಂತನೇ ಎಲ್ಲರ ಸ್ವಾಮಿಯಾಗಿ 
ಎಲ್ಲರನ್ನೂ ನಿಯಮಿಸುತ್ತಾನೆ ; ಆದುದರಿಂದ ಮಾನವರೂ 
ಮತ್ತು ದೇವತೆಗಳೂ ನಿಜವಾಗಿ ಅವನ ದಾಸರು ಎಂಬುದನ್ನೂ 
ಯಾವಾಗಲೂ ಮರೆಯಶೂಡದು. ಈ ಭಾವನೆಯಿಂದ ಕರ್ಮ 
ಗಳನ್ನು ಮಾಡಿದರೆ ಆಗ ಕರ್ಮಗಳ ಕರ್ತರೂ ಭೋಗಿಸುವವರೂ 
ಮತ್ತು ಆರಾಧಕರೂ ಆದ ನಮ್ಮನ್ನು ಆರಾಧಿಸಲ್ಪಡುವ ಸಮಸ್ತ 
ದೇವತೆಗಳನ್ನ ಮತ್ತು ಆರಾಧನರೂಪವಾದ ಸಮಸ್ತ ಕರ್ಮ 
ಗಳನ್ನು ನಾವು ಪರಮಕರ್ತನೂ ಮತ್ತು ಪರಮಸ್ವಾಮಿಯೂ 
ಆದ ಸರಮೇಶ್ವರನಲ್ಲಿ ಅರ್ಪಿಸಿದಂತೆಯೆಃ ಆಗುವುದು. (೨೭). 
ಮೇಲೆ ವಿವರಿಸಿದ ರೀತಿಯಲ್ಲಿ ಭಕ್ತನು ತಾನು ಮಾಡುತ್ತಿರುವ 
ಮತ್ತು ಮಾಡಬೇಕಾದ ಸಕಲ ಕರ್ಮಗಳಲ್ಲಿ ಕತ್ರೃತ್ವ ಅಭಿ 
ಮಾನವನ್ನು ಇಟ್ಟುಕೊಳ್ಳ ಕೂಡದು ; ಅಂದರೆ “ ಈ ಕಾರ್ಯ 
ಗಳೆಲ್ಲವನ್ನೂ ನಾನು ಮಾಡುತ್ತೇನೆ » ಎಂಬ ಅಂಹೆಕಾರವನ್ನು 
ಪಡೆಯಕೂಡದು; 

(Re-printed from the Mysore 1787೩ 
Patrika, July 1961) 


M. V P, Press, Mysoi:e. 


ಭಗವಧೀತಾ ಅಧ್ಯಾಯ ಒಂಭತ್ತು 


ಮತ್ತು “ ಈ ಕರ್ಮಗಳಿಂದೆ ಉಂಟಾಗಬಹುದಾದ ಫಲಗಳು 
ನನ್ನದು ಮತ್ತು ಅವು ನನ್ನ ಭೋಗಕ್ಕಾಗಿಯೇ ಉಪಯೋಗಿಸ 
ಲಡತಕೃವುಗಳೇ ಹೊರತು ಇತರರು ಅವನ್ನು ಬೋಗಿಸ 
ಕೂಡದು * ಎಂಬ ಮಮಕಾರವನ್ನೂ ಸಡೆಯಕೂಡದು. 
ಹೀಗೆ ಭಕ್ತನ ಕತೃತ್ವ, ಭೋಕ್ತ ಎತ್ತದ ಅಭಿಮಾನಗಳನ್ನು 
ತೊರೆದು ಭಗವಂತನಲ್ಲೇ ನೆಟ್ಟ ಮನಸ್ಸುಳ್ಳ ವನಾಗಿರುವ ಸನ್ಯಾಸ 

ಯೋಗವನ್ನು ಸ್ವೀಕರಿಸ ಜೀ ಹೀಗೆ ಸನ್ಯಾಸ ಯೋಗವನ್ನು 
ಅವನು ಸ್ವೀಕರಿಸುವುದರಿಂದ ಅವನಿಗೆ ಚಾಸ್ಯ 
ಫಲನೇನು 8 ಆಗ ಅವನು ಭೆಗವಂತನ ದಾಸನಾಗುವನಾ. 
ಅವನ ಆಜ್ಞೆಗಳನ್ನು ಪ್ರೀತಿಯಿಂದ ನಡೆಸುವ ಶುದ್ಧಮನಸ್ಸಿನ ಸ್ನ 


ಜ್ಞಾನವನ್ನು ಪಡೆಯುವನು ಮತ್ತು ಸಮಸ್ತ ಕರ್ಮಗಳನ್ನೂ 


ಭಗವಂತನ ಆರಾಧನೆ ಯೆಂದು ಅನುಸಂಧಾನ ಮಾಡುತ್ತಾ 
ಲೌಕಿಕ ವೈದಿಕ ಕರ್ಮಗಳನ್ನು ಮಾಡುತ್ತಾನೆ. ಆಗ ಚಿತ್ತ 
ಶುದ್ಧಿಯನ್ನು ಸಷೆದವನಾಗಿ ಶುಭ ಅಥವ ಒಳ್ಳೆಯದು ಮೆತ್ತು 
ಅಶುಭ ಎಂದರೆ ಕೆಟ್ಟದ್ದು ಎಂಬ ಫಲಗಳನ್ನು ಸೊಡುವ ಮತ್ತು 
ಈಶ್ವರನನ್ನು ಹೊಂದುವುದಕ್ಕೆ ವಿರೋಧಗಳಾದ ಅನಂತಗಳಾದ 
ಪ್ರಾಚೀನ ಕರ್ಮಗಳೆಂಬ ಸಮಸ್ತ ಕರ್ಮಬಂಧೆನಗಳಿಂದ 
ಬಿಡಲ್ಪಡುವನಾಗುತ್ತಾ ನೆ ಸಮಸ್ತ ಕರ್ಮಗಳಿಂದ ಬಿಡಲ್ಪಡುವ 
ನಾದರೆ ಬರುವ ಕೊನೆಯ ಫಲವೇನು? ಅಂಥಾ ಮಹಾತ್ಮ 
ನಾದ ಭಗವಂತನನ್ನೇ ಕೊನೆಯಲ್ಲಿ ಸಾಕ್ಷಾತೃರಿಸುವನು ; ಏಕೆ 
ಅವನನ್ನೇ ಹೊಂದಿಯೇ ಹೊಂದುತ್ತಾನೆ. (೨೮) 


ಸಕೃರಲ್ಲಿಯೂ ಪಕ್ತಪಾತವಿಲ್ಲದೆ ಸಮಭಾವನೆಯನ್ನು 


ಪಡೆದಿರುವ ಭಗವಂತನು ಆಶ್ರಿತರೆಲ್ಲರನ್ನೂ 
ರಕ್ಷಿಸುತ್ತಾನೆ 
(ಶ್ಲೋಕಗಳು ೨೯, ೩೦, ೩೦, ೩೨, ೩೩, ೩೪,) 


ಈ ಜಗತ್ತಿನಲ್ಲಿ ದೇವತೆಗಳೂ, ಮನುಷ್ಯರೂ, ಪ್ರಾ ಚಿಗಳೂ 
ಮತ್ತು ಗಿಡಗಳು ಎಂಬದಾಗಿ ವಿಧವಿಥವಾದ Hip ಆಕಾರ 
ಸ್ವಭಾವ ಮತ್ತು ಜ್ಞಾನಗಳಿಂದ ಕೂಡಿದ ಪಾಣಿಗಳಿವೆ ; ಆದರೆ 
ಭಗವಂತನು ಮಾತ್ರ” ಸಮಸ್ತ ಪ್ರಾ ಜಿಗಳಲ್ಲೂ ಸಮನಾಗಿದ್ದಾ ನೆ. 


ಅಂದರೆ ಅನನು ಸಷುಸ್ತ ಪ್ರಾ ಣಿಗಳಲ್ಲಿಯೂ ಸಮ ಭಾವನೆ 
ಯನ್ನು ಹೊಂದಿದ್ದಾನೆ. ಅರ್ಜವದಿಂದ ತನ್ನ ಸಹಾಯವನ್ನು 
ಅಸೇಕ್ಷಿಸುವ ಸಮಸ್ತ ಭೂತಗಳಲ್ಲಿಯೂ ಅವನು ಸಮಭಾವನೆ 
ಯನ್ನು ಹೊಂದಿದ್ದಾನೆ. ಒಂದುಪ್ರಾ ಣಿಯಜಾತಕಿಯು ಉತ್ಪನ್ನ 
ವಾಗಿದೆ, ಅದರೆ ಆಕಾರವು ಸತ ಪಿಜಿ ಅದರ ಸ್ವಭಾವವು 
ಉತ್ತಮವಾಗಿದೆ ಅಥವ ಅದರಜ್ಞಾನವು ಶ್ರೇಷ್ಠವಾಗಿದೆ ಎಂಬ 
ಕಾರಣದಿಂದ ಮಾತ್ರ ಅವನು ಆ ಪ್ರಾಣಿಯನ್ನು ಹೆಚ್ಚಾಗಿ 

ಪ್ರೀತಿಸುವುದಿಲ್ಲ. ಹಾಗೆಯೇ ಒಂದುಪ್ರಾ ಜಿಯ ಜಾತಿಯು 
ನಿಕೃಷ್ಟವಾಗಿ, ಅದರ ಆಕಾರವು ಗಿ ಅದರ 

ಸ್ವಧಾವವು ಅಲ್ಪ ವಾದದ್ದು ಅಥವ ಅದರ ಜ್ಞಾ ಸಿನವು ಕೀಳಾದದ್ದು 
ಎಂಬ eR “ಮಾತ್ರ ಅವನು ಆ ಪ್ರಾಣಿಯನ್ನು 
ದ್ವೇಷಿಸುವುದಿಲ್ಲ. ಅವನು "ಶ್ರ ಯುಸುನವಕೆಲ್ಲರನ್ನೂ 
ರಕ್ಷಿಸಲು ಸರ್ವದಾ ಸಿದ್ಧನಾಗಿದ್ದು ” ಅವಕಿಲ್ಲರಲ್ಲಿಯೂ ಸಮ 
ಭಾವನೆಯನ್ನೂ ಮತ್ತು ಪ್ರೀತಿಯನ್ನೂ ಹೊಂದಿರುವನೇ 
ಹೊರತು ಯಾರನ್ನೂ ಎಂದಿಗೂ ದ್ವೇಷಿಸುವುದಿಲ್ಲ. ಹಾಗಾದರೆ 
ಭಗವಂತನನ್ನು ಆಶ್ರಯಿಸವವರ ಗತಿಯೇನು ? ಭಗವಂತನು 
ಅವರವರ ಕರ್ಮಗಳ ಪ್ರಕಾರ ಅಂದರೆ ಜಾತಿಗಳ ಉ ಷ್ಠತೆ 
ನಿಕೃಷ್ಟೆ ತೆಯ ಪ್ರಕಾರ, ಆಕಾರಗಳ ಪರಿಣಾಮಗಳಿಗೆ ಅನುಗುಣ 
ವಾಗಿ, "ಸ್ವಭಾವಗಳ ಉತ್ತಮತ್ವ ಅಥನ ಅಧಮತ್ವಗಳನ್ನನು 
ಸರಿಸಿ ಮತ್ತು ಜ್ಞಾನಗಳ ಮೇಲು ಕೀಳುಗಳ ಆಧಾರದಮೇಲೆ 
ಅವರಿಗೆ ಐಹಿಕ 'ಅಮುಸ್ಪಿಕ ಫಲಗಳನ್ನು ಕೊಡುವತು. ಈ 
ವಿಚಾರದಲ್ಲಿಯೂ ಕೂಡ ಭಗವಂತನು ಕರ್ಮದ ಅಥವ 
ಪ್ರಕೃ ತಿಯ ಕಟ್ಟ ಲೆಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡು 


ತ್ತಾ 'ಕೆಯೇ ಹು ಒಬ್ಬರನ್ನು ಮಮತೆಯ “ನನೆ 
ಯಿಂದಲೂ, ಬೃರನ್ನು ದ್ವೇಷಭಾವನೆಯಿಂದಲೂ 
ನೋಡುವುದಿಲ್ಲ. pe ge ಭಗವಂತನನ್ನು ಪ್ರೀತಿಸಿ 


ತಮ್ಮ ಶ್ರೇಯಸ್ಸಿಗಾಗಿ ಅವನ ಸಹಾಯವನ್ನು ಪ್ರಾರ್ಥಿಸಿ ಭಕ್ತಿ 

ಯಿಂದ ಕ್‌ ಉಪಾಸನೆಯನ್ನು ಮಾಡುತ್ತಾ, ಕಿಯೋ ಅವ್ಲ 
ಅಂದರೆ ಅವರ ಜ್ಞಾನದಲ್ಲಿ Wr ಸದಕಾಲದಲ್ಲಿಯೂ ಇರು 
ವನು. ಅಗೆ ಭಗವಂತನ ಜ್ಞಾನದಲ್ಲಿಯೊ ಅವೆರೂ ಕೂಡ 


2ರ 


26 


ಇದ್ದೆ ಇರುವರು ; ವಿಕೆಂದಕೆ ಭಗವಂತನ ವಿಶೇಷವಾದ 
ಪ್ರೀತಿಯು ಅವರಮೇಲೆ ಬಿದ್ದೆ "ಬೀಳುವುದು. ಆದುದರಿಂದ 
ಒಬ್ಬ ಭಕ್ತನು ಜಾತಿ, ಸ ಭಾವ. ಆಕಾರ, ಜಾ ನಾನೆಗಳಲ್ಲಿ ಶ್ರೇಷ್ಠ 
WE pe ನಿಕೃಷ್ಟನಾಗಿರಲಿ ಬ ಭಗವಂತನಲ್ಲಿ 
ಅತ್ಯ ಂತ ಪ್ರೀತಿಯನ್ನು ಹೊಂದಿದವನಾಗಿ, ಭಗವಂತನನ್ನು 
ಸ "ಮಾಡಬೇಕೆಂದು ಪ್ರಾರ್ಥಿಸುತ್ತಾ, ಭಗವಂತನ 
ಭಜನೆ ಯಿಲ್ಲದೆ ತನ್ನ ಆತ 'ಧಾರಣೆಯನ್ನೇ ಹೊಂದಲಾರ 
`ನವನಾಗಿ, ಆವರ ಭಜನೆಯಾಂದಕ್ನೇ ಪ್ರಯೋಜನವಾಗಿ 
ಭಾವಿಸಿ ಅವನನ್ನು ಅವಕಾಶವಾದ ವೇಳೆಗಳಲ್ಲಿಲ್ಲಾ ಭಜಿ 
ಸುತ್ತಲೇ ಇದ್ದರೆ ಅನನು ಭಗವಂತನಿಗೆ ಸಮಾನವಾದ 
ಗುಣವನ್ನು ಹೊಂದುತ್ತಾನೆ. ಆಗ ಭಕ್ತನೂ ಭಗವಂತನಲ್ಲೇ 
ಇರುತ್ತಾನೆ. ಮತ್ತು ಭಗವಂತನೂ ಕೂಡ ತನ್ನ ಶ್ರೇಷ್ಠರಾದ 
ಭಕ್ತರನ್ನು ಕಾಣುವ ಹಾಗೆಯೇ ಅವನನ್ನೂ ಕಂಡು ಹಾಗೆಯೇ 
ವರ್ತಿಸುತ್ತಾನೆ. (೨೯) 


ಹಾಗಾದರೆ ಓಬ್ಬ ಮನುಷ್ಯ ನು ತನ್ನ ಜಾತಿ, ಆಕಾರ, 

ಸ್ವಭಾವ, ಜ್ಞಾನಗಳಿಗೆ WEE ೫81 ಹುಟ 3 ದಂದಿನಿಂದ 
ಅನೇಕ ವರುಷಗಳಕಾಲ ಮಾಡಬೇಕಾದ ಧರ್ಮಗಳನ್ನು ಬಿಟ್ಟು 
ಅಧರ್ಮವಾದ ಪಾಪಕಾರ್ಯಗಳನ್ನು ಮಾಡುತ್ತಿದ್ದು ಭಗವತ್‌ 
ಘಪಿಯಿಂದ ಅಥವ ಗುರುಗಳ ಉಪಜೇಶದಿಂದ ಹಠಾತ್ಮಾಗಿ 
ಉತ್ತ ಮವಾದ ನಿಶ್ಚಯಜ್ಞಾ ನವುಳ್ಳ ವನಾಗಬಹುದು. ಆಗೆ 
ಅವನು ಚಟ್‌ ಕ ಅಥವಾ ಜನ ನ.ಫಿಗಳಂತೆ ಬಹುಮಾನಿಸ 

ಲ್ಪಡತಕ್ಕ ವನೇ ಆಗುತ್ತಾನೆ. ಎಕೊದರೆ ಅವನು ಮೊದಲನೆಯ 
ಗಿ ಶುಲ ಜಗದೇಕ ಕಾರಣನಾದ, ಪರಬ್ರಹ್ಮನಾದ, ಚರಾ 
ಚರಗಳಿಗೆ ಪತಿಯಾದ ibis ತನಗೆ ಸ್ವಾಮಿಯೆಂದೂ, 
ತನ್ನ ಗುರುವೆಂದೂ, ತನ್ನ ಸ್ನೇಹಿತನೆಂದೂ, ತನಗೆ ಪರಮ 
ಭೋಗ್ಯನಾದವನೆಂದೂ ವಿಶ್ವ ಯಸಿರುವನು. ಈ ನಿಶ್ಚಯ 
ಜ್ಞಾನವು ಸ ಸರ್ವರಿಗೂ ಲಭಿಸುವವೆಖಾಯನವಲ್ಲ. ಎರಡನೆಯದಾಗಿ 
ಈ ವಿಧವಾದ ನಿಶ್ಚಯ ಜ್ಞಾ ನೆನ್ನು ಪಡೆದಮೇಲೆ ಅನನು 
ಖಂಡಿತವಾಗಿ ಭಗವಂತನ ಭಕ್ಕನಾಗಿ ಭಗವಂತನ ಭಜನೆ 
ಯೊಂದನ್ನೇ ಪ್ರ ಯೋಜನವಾಗಿ ಹೊಂದಿ (ಅಂದರೆ ಬೇರೆ 
ಯಾವ ಫಲಗಳನ್ನೂ ಅಪೇಕ್ಷಿಸದೆ ಅನನ್ಯ ಭಕ್ತನಾಗಿ ಭಗವಂತ 
ನನ್ನು ಭಜಿಸುತ್ತಾ ನೆ. ಬಹೆಳಕಾಲ ದೂ ನನಗ ಗ್ಯ 
ಹಠಾತ್ತಾಗಿ ಉತ್ತ ಮವ್ಯ ವಸಾಯವನ್ನು ಹೊಂದಿ, ತನ್ಮೂಲಕ 
ವಾಗಿ ಬೇಕಿ ಯಾನ ಪೆ ್ರಯೋಜನವನ್ನೂ, ಅಸೇಕ್ಷಿಸದೆ ಸ 
ವಾಗಿ ಭಕ್ತೆ ಯಿಂದ ಭಗವಂತನ ಭಜನೆಯನ್ನು ಮಾಡುತ್ತಿ ದ್ದರೆ 
ಅವನನ್ನು ಸಾಧುವೆಂದೇ ಅಥವ ಮಹಾತ್ಮನೆಂದೇ ಧಾವಿಸ 
ಜೀಕು. ಅವನು ಈ ವಿಧವಾದ ನಿಶ್ಚಯ ಜ್ಞಾ ನವನ್ನು 


ಹೊಂದಿ ಅನನ್ಯ ಭಕ್ತಿಯಿಂದ ಕೂಡಿದ ಭಜನೆಯನ್ನು ಮಾಡ್ತು 
ವವನಾದರೆ ಅನನು ಹಿಂಜಿ ಮಾಡುತ್ತಿದ್ದ ದುರಾಜಾರಗಳತ 
ಅಥವ ವಿಸರೀತ ಆಚರಣೆಗಳು ಅತಿ ಲಘುವಾಗಿ ಅಥವ ಚಿಕ್ಕ 
ದಾಗಿ ಆಗುತ್ತ ನೆಯೆಲ್ಲನೆ. ಆದಕಾರಣ ಅವನು ಭಕ್ತನಾಗು 
ವುದಕ್ಕೆ Ne” ಮಾಡಿದ ಆ ಚಿಕ್ಕ ದೋಷಗಳಿಗಾಗಿ ಅವನನ್ನು 


ಆಸಾ ಣೆ ಮಾಡುವುದು ನ್ಯಾ ಸಟ ಅದಕ್ಕೆ ಹಸ 
ಅನನು ಸಾಧುವಿಕಂತೆ ಅಥವ ಜ್ಞಾನಿಯಾತೆ 
ಸನ್ಮಾನಿಸಲ್ಪಡಲು ಯೋಗ್ಯನೆಂದು ತಿಳಿದು. ಅವನನ್ನು 
ಮಹಾತ್ಮನಂತೆ ಸನಾ ಒನಿಸಬೇಕು. (೩೦) ಇಲ್ಲಿ ಒಂದು 
ಸಂದೇಹವನ್ನು ಪರಿಹರಿಸಬೇಕಾಗುತ್ತದೆ. ದುಷ್ಟ ಆಚಾರ 


ಗಳಿಂದ ಕೂಡಿದನನೂ, ಶಾಂತಿ ಇಲ್ಲದವನೂ ಮತ್ತು ಚಪಲ 

ಚಿತ್ತವನ್ನು ಪಡೆದಿರುವವನೂ ಎಂದಿಗೂ ಸರಮಾತ ನನ್ನು 
ij ಜ್ಞಾನದಿಂದ ೫ ಹೊಂದಲಾರನು ಎಂದು ಶ್ರುತಿಯಲ್ಲಿ ಉಪ 
ದೇಶವಿದೆ. ಹೀಗಿರುವಲ್ಲಿ ದುರಾಚಾರಗಳಿಂದ ಕೂಡಿದ ಅಂದರೆ 
ಪಾಪಕೃತ್ಯಗಳನ್ನು ಮಾಡಿರುವ ಕೀಳುದರ್ಜೆಯ ಮನುಷ್ಯ ನು 
ಭಗವಂತ ತ ಅನನ್ಯ ಭಕ್ತ ನಾದ ಮಾತ ತ್ರಕೈೆ ಜು] 
ಅಥವ ಜ್ಞಾನಿಗಳಹಾಗೆ ಸೆಕಿಮಾತ್ಮನನ್ನು ದಗೆ ಸಾಕ್ಷಾತ್ಯ ರಿಸ 
ಬಲ್ಲನು ? ಅವನೂಕೂಡ ಮಹಾತ್ಮನಹಾಗೆ ಭಗವಂತನನ್ನು 
ಸಾಕ್ಷಾತೃರಿಸಬಲ್ಲನು ; ಏಕೆಂದರೆ ಅವನು ಭಗವಂತನ ಅನನ್ಯ 
ಭಕ್ತನಾದಕೂಡಲೇ ಶೀಘ್ರದಲ್ಲಿಯೇ ಧರ್ಮಾತ್ಮನಾಗುವನು 
ಮತ್ತು ಶಾಶ್ವತವಾದ ಶಾಂತಿಯನ್ನು ಹೊಂಡುವನು. ಧರ್ಮವೇ 
ಅಂದರೆ ಭಗವಂತನೇ ಅವನ ಮನಸ್ಸಿನಲ್ಲಿರುವುದರಿಂದ ಅವನು 
ಅವನ ಮಿಕ್ಕ ಜೀವಿತಕಾಲದಲ್ಲೆಲ್ಲಾ ತನ್ನ ದುರಾಚಾರ 
ಗಳನ್ನೆಲ್ಲಾ ಬಿಟ್ಟು ಧರ್ಮಾಚರಣೆಗಳಲ್ಲಿಯೇ ನಿರತನಾಗುವನು, 
ಯಾವಾಗ ಬೇರೆ ಯಾವಫಲದಲ್ಲಿಯೂ ಆಸೆ ಇಲ್ಲದೆ ಭಗವಂತ 
ನಲ್ಲಿ ಭಕ್ತಿ ಅಥವ ಪ್ರೀತಿ ಉಂಟಾಗುತ್ತದೆಯೋ ಆಗ ದುರಾ 
ಚಾರಗಳನ್ನು ಮಾಡುತ್ತಿದ್ದವನು ಭಗವಂತನ ಭಜನೆ 
ಯೊಂದನ್ನೇ ಯಾವಾಗಲೂ ಮಾಡುವವನಾಗುವನಶಿ. ಅದರಿಂದ 
ಅವನ ರಜೋಗುಣ ಮತ್ತು ತಮೋಗುಣಗಳೆಲ್ಲವೂ ಬೇರು 
ಸಹಿತ ನಷ್ಟವಾಗಿ, ಅವನ ಪಾಪಗಳೆಲ್ಲಾ ನಿರ್ಮೂಲವಾಗಿ 
ಅವನು ಧರ್ಮಾತ್ಮನಾಗುವನು. ಶೀಘ್ರದಲ್ಲಿಯೇ ಅವನು 
ಭಕ್ತಿಗೆ ವಿರೋಧಗಳಾದ ದುರಾಚಾರಗಳಿಂದ ಬಿಡಲ್ಪಟ್ಟ 
ಮನಸ್ಸುಳ್ಳವನಾಗಿ, ಅನನ್ಯ ಭಕ್ಕಿಯಿಂದ ಕೂಡಿದ ಭಗವಂತನ 
ಭಜನೆಯೊಂದರಲ್ಲೇ ನಿರತನಾಗುವನು. ಶಾಂತಿಯನ್ನೂ 
ಹೊಂದುವನು ; ಅಂದರೆ ಶಾಶ್ವ ತವಾದ ಅಥವ ಹಿಂತಿರುಗುವಿಕೆ 
ಇಲ್ಲದ ಭಗವಂತನ ಸಾಶ್ರಾತ್ವಾ ಕಕ್ಕ (ಪ್ರಾಪ್ತಿಗೆ) ವಿರೋಧವಾದ 
ದುಷ್ಟ ಆಚಾರಗಳೇ ಇಲ್ಲದಿರುವ ಸೃತಿಮನ್ನು ಹೊಂದುವನು, 
ಈ ತೀರ್ಮಾನವನ್ನು ಯಕ ರೇ ಸಂಶಯವಿಲ್ಲದೆ 


27 


ಪ್ರತಿಜ್ಞೆ ಮಾಡಬಹುದು, “ ಭಗವಂತನನ್ನು ಪ್ರೀತಿಸಿ, ಅವನ 
ಸಹಾಯವನ್ನು ಪ್ರಾರ್ಥಿಸಿ, ಅವನಲ್ಲಿ ಭಕ್ತಿಮಾಡುವವನು, 
ತಾನು ಹಿಂದೆ ಭಗವಂತನ ಪ್ರಾಪ್ತಿಗೆ ವಿರೋಧಗಳಾದ ಮರಾ 
ಚಾರಗಳನ್ನು ಅಥವೆ ಪಾಪಕಾರ್ಯಗಳನ್ನು ಹೆಚ್ಚಾಗಿ ಮಾಡಿ 
ದ್ಹಾಗ್ಯೂಕೂಡ ಅವನು ಖಂಡಿತವಾಗಿ ನಾಶವನ್ನು ಆಥವ 
ನಷ್ಟವನ್ನು ಹೊಂದುವುದಿಲ್ಲ-ಮತ್ತೇನಂದರೆ ಅವನು ಭಗವಂಶ 
ನಲ್ಲಿ ಮೂಡಿದ ಭಕ್ತಿಯ ಮಹುಂತ್ಮೆಯಿಂದ ಅವನ ವಿರೋಧಿ 
ಸಮೂಹೆಗಳನ್ನು ನಾಶಮಾಡಿ, ಶಾಶ್ವತವಾಗಿ ಮುಂಜಿಯೂ 
ಆ ವಿರೋಧಿಗಳಿಂದ ಬಿಡುಗಡೆಯನ್ನು ಹೊಂದಿದವನಾಗಿ ಶೀಘ್ರ 
ದಲ್ಲಿಯೇ ಪರಿಪೂರ್ಣ ಭಕ್ತಿಯುಳ್ಳವನಾಗುವನು.*” (೩೧) 


ಧರ್ಮಶಾಶ್ರಗಳಲ್ಲಿ ಸ್ರ್ರೀಯರುಗಳಿಗೆ, ವೈಶ್ಯರುಗಳಿಗೆ, 
ಶೂದ್ರರಿಗೆ ಮತ್ತು ಇತರರಿಗೆ ಸುಲಭವಾಗಿ ಮೋಕ್ಷವು ದೊರಕುವು 
ದಿಲ್ಲವೆಂಬ ಸಾಮಾನ್ಯವಾದ ಅಭಿಪ್ರಾಯವನ್ನು ಸೂಚಿಸಿದೆ. 
ಆದರೆ ವೇದಾಂತ ಶಾಸ್ತ್ರವು ಈ ಅಭಿಪ್ರಾಯವನ್ನು ಒಪ್ಪೈವುದಿಲ್ಲ 
ಏಕೆಂದರೆ, ಯಾರು ಅನನ್ಯ ಭಕ್ತಿ ಯಿಂದ ಭಗವಂತನನ್ನು 
ಆಶ್ರಯಿಸುತ್ತಾರೆಯೋ ಅವರು ಶ್ರ್ರೀಯಾಗಿ ಗೃಹಿಣಿಯಾಗಿದ್ದು 
ಮನೆ ಕೆಲಸಗಳನ್ನು ಮಾಡುತ್ತಿರಲೀ ಅಥವ ಅವರು ದೇಶದ 
ವ್ಯಾಪಾರ ಕಾರ್ಯಗಳಲ್ಲಿ ನಿರತರಠಾಗಿರಲಿ ಅಥವ ಅವರು 
ವ್ಯವಸಾಯ್ಕ ಕೈಗಾರಿಕೆ ಕೆಲಸಗಳಲ್ಲಿ ನಿರತರಾಗಿರಲೀ ಅಥವ 
ಅವರು ಜಿಗುಪ್ಸೆಯನ್ನುಂಟುಮಾಡುವ ಕೆಲಸಗಳನ್ನು ಮಾಡುವವ 
ರಾಗಲೀ. ಅವರೆಲ್ಲರೂ ಭಗವೇತನನ್ನು ಚೆನ್ನಾಗಿ ಆಶ್ರಯಿಸಿ 
ಪರಮಗತಿಯನ್ನು ಖಂಡಿತವಾಗಿ ಹೊಂದುತ್ತಾರಿ (೩೨) 
ಹೀಗಿರುವಾಗ ವೇದಾದಿ ಶಾಸ್ತ್ರಗಳಲ್ಲಿ ಪ್ರವೀಣರಾಗಿ ಯಜ್ಞ, 
ದಾನ, ತಪಸು, ಜೀವರ ಪೂಜೆ, ವ್ರತಗಳು ಮೊದಲಾದ ಕಾರ್ಯ 
ಗಳಲ್ಲಿ ನಿರತರಾಗಿರುವ ಬ್ರಾ ಹ್ಮಣರೂ ಮತ್ತು ದೇಶ ಭಕ್ತರಾಗಿ 
ಯಜ್ಞ, ದಾನ, ತಪಸ್ಸುಗಳನ್ನು ಮಾಡುತ್ತಾ, ಸ್ವಾರ್ಥತೆಯನ್ನು 
ತೊರೆದು ದೇಶ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರುವ ರಾಜ 
ಖಷಿಗಳೂ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಪಡೆದು ಅವನ 
ಸಹಾಯವನ್ನು ಪ್ರಾರ್ಥಿಸಿ, ಅವನನ್ನು ಏಕಭಕ್ತಿಯಿಂದ ಭಜನೆ 
ಮಾಡಿದರೆ ಅವರು ಖಂಡಿತವಾಗಿಯೂ ಭಗವಂತನ ಪ್ರಾಪ್ತಿ 
ಯೆಂಬ ಪರಷುಗತಿಯೆನ್ನು ಹೊಂದಿಯೇ ಹೊಂದುತ್ತಾರೆ, 
ಪಾಪ ಕರ್ಮಗಳನ್ನು ಮಾಡಿದ್ದ ವರೂ ಕೂಡ ಭಗವಂತನ ಅನನ್ಯ 
ಭಕ್ತರಾಗಿ ಪರಮಗತಿಯನ್ನು ಹೊಂದುವುದು ಸಿದ್ಧವಾಗಿರು 
ವಾಗ ಪುಣ್ಯ ಕರ್ಮಗಳನ್ನು ಮಾಡುತ್ತಿದ್ದವರು ಭಕ್ತರಾಗಿ 
ಪರಮಗತಿಯನ್ನು ಹೊಂದುತ್ತಾರೆ ಎಂಬುದರಲ್ಲಿ ಸಂದೇಹೆವೇ 
ಇಲ್ಲ ; ಅವೆರು ಪರಮಗತಿಯನ್ನು ಹೊಂದಯೇ ಹೊಂದುತ್ತಾರೆ. 
ಒಟ್ಟನಲ್ಲಿ ತಾತ್ಪರ್ಯವೇನು- ಪರಿಶುನ್ನನಾದ ಪ್ರತ್ಯಗಾತ್ಮನು 
ಯಾವುದೋ, ನಮಗೆ ತಿಳಿಯದೆ ಕಾರಣದಿಂದ ಈ ಲೋಕದಲ್ಲಿ 


ದೇವತೆಯಾಗಿ, ಮನುಷ್ಯನಾಗಿ, ಪ್ರಾಣಿಯಾಗಿ ಅಥವ ;ಗಿಡ 
ವಾಗಿ ಹುಟ್ಟು ಸಾವುಗಳಿಂದ ಕೂಡಿರುವ ಜನ್ಮವನ್ನು ಪಜೆಯಬ 
ವನು. ಇಲ್ಲಿ ಸುಖಗಳನ್ನು ಅನುಭವಿಸುತ್ತ ಲೇ ಇರಬೇಕೆಂದು 
ಆಸೆಸಡುವನು. ಆದರಿ ಈ ಆಶೆಯನ್ನು ಬಹಳ ಕಾಲ ತೃಪ್ತಿ 
ಪಡಿಸಲು ಆಗುವುದಿಲ್ಲ; ಏಕೆಂದರಿ ಈ ಲೋಕವೇ ಆಶಾಶ್ವತ 
ವಾದದ್ದು ; ಇದರಲ್ಲಿರುವ ಸಜೀವ ನಿರ್ಜೀವ ಪದಾರ್ಥಗಳೆಲ್ಲವೂ 
ಒಂದು ಕಾಲದಲ್ಲಿ ಹುಟ್ಟ, ಕೆಲವು ಕಾಲವಿದ್ದು, ಆಮೇಲೆ 
ಇನ್ನೊಂದು ಕಾಲದಲ್ಲಿ ನಾಶವಾಗುತ್ತದೆ. ಇಷ್ಟೇ ಅಲ್ಲ; 
ಈ ಲೋಕದಲ್ಲಿರುವ ಸುಖಗಳೆಲ್ಲವೂ ದುಃಖ ಮಿಶ್ರವಾದದ್ದು ; 
ಮತ್ನು ಬಹು ಮಂದಿಗೆ ಕಷ್ಟಗಳೇ ಹೆಚ್ಚಾಗಿ ಇರುವುದರಿಂದ 
ದುಃಖವೇ ಹೆಚ್ಚಾಗಿದ್ದು ಸುಖವು ಕಮ್ಮಿಯಾಗಿದೆ, ಹೀಗಿರುವುದ 
ರಿಂದ ಮಾನವರೆಲ್ಲರೂ ದುಃಖವೇ ಇಲ್ಲದ ಭಗವಂತನ ವ್ರಾಪ್ತಿ 
ಯೆಂಬ ತಮ್ಮ ಆತ್ಮ ಸ್ವರೂಪಾನುಭವ ಮತ್ತು ಶಶ್ವರ 
ಸಾಕ್ಷಾತ್ಯಾರವೆಂಬ ಶಾಶ್ವತಾನಂದವನ್ನು ಪಡೆಯುವುದಕ್ಕೆ 
ಪ್ರಯತ್ನಿಸಬೇಕು. ಆತ್ಮಾನುಭವದಿಂದ ಕೂಡಿರುವ ಈಶ್ವರ 
ಸಾ ಕ್ಲಾತ್ಥಾರವನ್ನು ಪಡೆಯುವುದಕ್ಕೆ ಇರುವುದು ಒಂದೇ ಉತ್ತಮ 
ವಾದ ಉಪಾಯ, ಆ ಉಪಾಯವೇ “ ಮಯಾನಲ್ಗೆ ಸಕ್ತಮನಾಃ 
ಯೋಗೆಂ ಮುಂರ್ಜ ಮದ್ಯಾಶ್ರಯಃ ” ಎಂದು ಹೇಳಿರುವ ಹಾಗೆ 
ಭಗವಂತನಲ್ಲಿ ಅನನ್ಯ ಭಕ್ತಿಯಿಂದ ಹೂಡಿದ್ದ ಭಗವಂತನ 
ಸೆಹಾಯವನ್ನೇ ಪ್ರಾರ್ಥಿಸುವ ಮತ್ತು ಭಗವಂತನ ಉಪಾಸನಾ 
ರೂಪವಾದ ಭಜನೆಯನ್ನು ಸದಾ ಕಾಲದಲ್ಲಿಯೂ ಮಾಡು 
ತ್ತಿರುವ ಭಕ್ತಿಯೋಗವು, ಆದುದರಿಂದ ಶಾಶ್ವತಾನಃದದಿಂದ 
ಕೂಡಿದ ಪರಮಗತಿಯನ್ನು ಆಸೆಪಡುವ ಮಾನವರೆಲ್ಲರಿಗೂ 
ಭಗನಂತವನ್ನು ಅನ್ಯನ್ಯ ಭಕ್ತಿಯಿಂದ ಭಜನೆ ಮಾಡುವುದಕ್ಕಿಂತ 
ಬೇರೆ ಉಪಾಯವೇ ಇಲ್ಲ (೩೩). 


ಇಲ್ಲಿಯವರೆಗೆ ಭಗವಂತನು ಎಲ್ಲಾ ಭೂತಗಳಲ್ಲಿಯೂ 
ಸಮಭಾವನೆಯನ್ನು ಇಟ್ಟಿರುವನೆಂದೂ, ಅವನಿಗೆ ಆತ್ರಿತರಲ್ಲಿ 
ಒಬ್ಬನಲ್ಲಿ ಪ್ರೀತಿ ಭಾವವೂ ಒಬ್ಬನಲ್ಲಿ ದ್ವೇಷ ಭಾವವೂ ಇಲ್ಲ 
ವೆಂದೂ, ಭಕ್ತನು ಅವನಲ್ಲಿಕುವನೆಂದೂ, ಅವನು ಭಕ್ತನಲ್ಲಿ 
ಇರುವನೆಂದೊ, ಒಬ್ಬನು ಮೊದಲು ದುರಾಚಾರಿಯಾಗಿದ್ದ ರೂ 
ಅನನ್ಯ ಭಕ್ತನಾದರೆ ಅವನು ಧರ್ಮಾತ್ಮನಾಗಿ ' ಶಾಂತಿಯನ್ನು 
ಹೊಂದುವುದರಿಂದ ಅವನನ್ನು ಸಾಧುವಿನಂತೆ ಕಾಣ ಬೇಕೆಂದೂ, 
ಭಗವದ್ಬಕ್ಷನು ಎಂದಿಗೊ ನಾಶವಾಗುವುದಿಲ್ಲವೆಂದೂ, 
ಸ್ತ್ರೀಯರೂ ವೈಶ್ಯರೂ ಶೂದ್ರರರೂ ಇತರರೂ ಭಗವದ್ಭಕ್ತ 
ರಾದಕೆ ಪರಮಗತಿಯನ್ನು ಹೊಂದುತ್ತಾರೆಂದೂ, ಆದ್ದರಿಂದ 
ಪ್ರ ತಿಯೊಬ್ಬ ಮಾನವನೂ ಈ ಅನಿತ್ಯವಾದ ಸುಖನೆನ್ನುಂಟು 
ಮಾಡುವ ಈ ಲೋಕದ ಅನುಭವದಿಂದ ಪಾರಾಗಲು ಭಗವಂತ 
ನನ್ನು ಅನನ್ಯ ಭಕ್ತಿಯಿಂದ ಭಜಿಸಿ ಅವನನ್ನು ಹೊಂದುವ 


28 


ಯೋಗ್ಯ ತೆಯನ್ನು ಪಡೆಯಬೇಕೆಂದೂ ತಿಳಿದದ್ದಾ ಯಿತು. ಇನ್ನು 
ಕೊನೆಯದಾಗಿ ಭಗವಂತನನ್ನು ಅನನ್ಯ ಭಕ್ತಿ ಯಿಂದ ಭಜಿಸುವ 
ಅಥವ ಉಪಾಸಿಸುವ ಈ ಭಕ್ತೆ ಯೋಗವನ್ನು ಮಾನವರು 
ಯಾವೆ ಕ್ರಮದಲ್ಲಿ ಮಾಡಬೇಕು ಎಂಬುದನ್ನು pe ಸಂಗ್ರ ಹೆ 
ವಾಗಿ ಈ ಅಧ್ಯಾ "ಯದ ಕೊನೆಯ ಶ್ಲೋಕದಲ್ಲಿ ಹೀಗೆ ತಿಳಿಸಿದೆ. 
7 ಮೆನ್ಮನಾಭವ ಚ ಎಂದರೆ ಮನುಷ್ಯ ನು ಮೊದಲು 
ಭಗವಂತನಲ್ಲೇ ನೆಟ್ಟ ಮನಸ್ಸು ಳೃವನಾಗಬೇಶು. ಎಂಥಾ 
ಭಗವಂತನಲ್ಲಿ? ಈ ಭಗವಂತನು ಸಕ್ವೇಶ್ವರನು ; ಸಮಸ್ತ 
ಕೆಟ್ಟ ಅಥನ ಅಲ್ಪ ಗುಣಗಳಿಗೆ er ಸಮಸ್ತ 
ಕಲ್ಯಣಗುಣಗಳಿಗೆ ಆಶ ಶ್ರಯೆನು, ಸರ್ವಜ್ಞ ನು, ಸತ್ಯಸಂಕಲ್ಪ 
ಉಳ್ಳವನು ಮತ್ತಾ ಸಮಸ್ತ ಜಗತ್ತಿಗೂ ಏಕ ಜು 
ಇಂಥಾ ಭಗವಂತನ ದಿವ್ಯ ಮೊಗಳ ಐಸ್ರ ಹೆವನ್ನು ಹೇಗೆ ಧ್ಯಾನಿಸ 
ಬೇಕು. ಆ ದಿವ್ಯ ಓಂಗಳವಿಗ್ರ ಡೆ ವ 
ನಿರ್ಮಲವೂ, ಜಾ ತ್ರಾ ಆದ ಕಣ್ಣು ಗಳಿವೆ; ಅವನ ಶರೀರವು 
ಸ್ವಚ್ಛ ನೀಲಮೇಫೆ ಶ್ಯಾ ಮವರ್ಣದಿಂದ ಕೂಡಿದೆ : ಸಹಸ್ರಾರು 
ಜೂರೈ ರಿಗೆ ಸಮನಾದ ತೇಜ ನಿಂದ ಕೂಡಿದೆ ; NE 
ಗಳೂ ಮನೋಹರವಾಗಿ ಲಾನೆಣ್ಯ ದಿಂದ ಕೂಡಿವೆ; ಆಜಾನು 
ಬಾಹುಗಳಾದ ಚತುರ್ಭುಜಗಳಿವೆ 8 ಚಾರದ ಕಾಂತಿ 
ಯಂದ ಪ್ರಕಾಶಿಸುವ ಪೀತಾಂಬರವನ್ನು ಧರಿಸಿದ್ದಾನೆ € 
ನಿರ್ಮಲವಾದ ಕಿರೀಟ, ಮೊಸಳೆಯಾಕಾರದ ಕುಂಡಲನೆ 
ಮೊದಲಾದ ಅನೇಕ ಆಭರಣಗಳಿಂದ ಆಲಂಕರಿಸಲ್ಪಟ್ಟದ್ದಾನೆ | 
ಇನ್ನು: ಈ ಭಗೆವಂತನ ಗುಣಗಳೇನು ? ಅವನು ಆಪಾರ 
ಕಾರುಣ್ಯ, ವಾತ್ಸಲ್ಯ, ಸೌಶೀಲ್ಯ, ಮಾಧುರ್ಯ, ಗಾಂಭೀರ್ಯ 
ಔದಾರ್ಯ ಚತ ಇನ್ನೂ ಅನೇಕ ಒಳ್ಳೇಗುಣಗಳ 
ಚೂ ಅನನು ಕೆಟ ದ್ದು ಒಳ್ಳೆಯದು ಎಂಬ ಬೇಧ 
ವಿಲ್ಲದೀ ಸಮಸ್ತ ಲೋಕಕ್ಕೆ ಶರಣ ಬ್ಯನು, ಸರ್ವಸ್ವಾ ಮಿಯ್ಕು 
ಪರಬ್ರಹ್ಮನು, ಮತ್ತು ಪ್ರರುಸೋತ್ತ ನ ಚ ಸಗುಣ 
ಬ್ರಹ್ಮನಲ್ಲಿ ಅಡಿಗಡಿಗೆ ಕೈಲಧಾರೆಯಂತೆ ವಿಚ್ಛೇದವಿಲ್ಲದೆ 
ಮನಸ್ಸನ್ನು ಇಟ್ಟು ಅವನನ್ನು ಧ್ಯಾನ ಮಾಡಬೇಕು. 
ಗಿ * ಮದ್ಭಕ್ತ ಔ ಮ ಇತ bs ಬ್ರಹ್ಮನಲ್ಲಿ ಭಕ್ತಿ 
ಯನ್ನು ಅಥವ ನಿಜವಾದ ಪ್ರೀತಿಯನ್ನು ಬೆಳಸಬೇಕು. ಅಂದರೆ 
ಭ್ರಗಪಂತನಲ್ಲಿ ರತನ ಪ್ರೇಮದಿಂದ ಕೂಡಿರುವ 
ಮನಸ್ಸು ಳೃವನಾಗಬೇಕು. 3. “ಮೆದ್ಯಾಜಿ” ಎಂವರೆ ಸಗುಣ 
ಬ್ರಹ್ಮನಲ್ಲಿ. ಭಕ್ತಿಯುತ ಮನಸ್ಸಿನಿಂದ, ಕೂಡಿದವನಾಗಿ ಅವನ 
ಪೂಜಾದಿಗಳನ್ನು ನಾನಾರೂವದೆಲ್ಲ ಮಾಡುತ್ತಲೇ ಇರಬೇಕು. 
ಸಮಾಜದ ಮತ್ತು ತನ್ನ ಕಲು ್ಯಣಕ್ಕಾಗಿ ಯಾವಯಾವೆ 
ಕಾರ್ಯಾಗಳನ್ನು “ "ನಾನು ಸೂತ ದಾಸನು; ಅವನ ತೃಪ್ತಿ 
ಗಾಗಿ: ಅವನ ಕೈಂಕರ್ಯ ವಾಗಿ ಈ ಕಾರ್ಯಗಳನ್ನು ಮೂಡುತ್ತೆ ಕೀಫ್‌ 


ಎಂಬ ಭಾವನೆಯಿಂದ ಮಾಡುವನೋ ಅಡೀ ಭಗವಂತನ 
ಫೊಜೆಯಃ೩. ಈ ಪೂಜೆಯು ಅಘಘ್ಯ | ಪಾದ್ಯ, ಆಚಮನಾದಿ 
ಗಳಿಂದ ಕೂಡಿದ ಯಾಗಾದಿಗಳಾಗಿರಬಹೊದು. ಈ ಪೂಜೆಯು 
ಭಗವಂತನ ಅನುಭವವನ್ನು ಂಟುಮಾಡುವ ಅತ್ಯಧಿಕವಾದ 
ಪ್ರಿ (ತಿಯಿಂದ ಕೂಡಿದ್ದಾ ಗಿರುವುದರಿಂದ ಭಕ್ತ ನಿಗೆ ಆ ದವನ್ನು 
ಉಂಟುಮಾಡುತ್ತ ದೆ. 4. " ಮಾಂನಮಸ್ಕುರು ಚ ಸ 
ಭಗವಂತನನ್ನು ಸ ಸ್ಮರಿಸುತ್ತಾ ಮತ್ತು ಪೂಜೆ ಮಾಡುತ್ತಾ ಇರು 
ವಾಗ ಅಡಿಗಡಿಗೆ * ನಮಸ್ಟಾರ ಮಾಡುತ್ತ ಲೇ ಇರಬೇಕು. 
ಯಾವನು ಭಗವಂತನಲ್ಲಿ ಅತ್ಯಧಿಕ ಪ್ರಿ (ತಿಯನ್ನು ಹೊಂದಿ 
ಅವನ ಪೂಜೆಯನ್ನು ಮಾಡಲು ಉದ್ಯುಕ್ರ ಗತ ಅವನು 
ಖಂಡಿಶವಾಗಿ ಭಗವಂತನಿಗೆ ತಾನಾಗಿಯೇ ನಮಸ್ಕಾರ ಮಾಡು 
ಶ್ಲಾನೆ. ನಮಸ್ವಾರ ಮಾಡುವುದೆಂದರೆ ಬಾಹ್ಯವಾಗಿ ಭಗವಂತ 
ನಿಗೆ ನಮಸ್ಕಾರ ಮಾಡುವುದು ಮಾತ ವಲ್ಲ; : ಅಂತರಂಗ 
ದಲ್ಲಿಯೂ ಕೂಡ ಭಗವಂತನಲ್ಲಿ ಅತ್ಯ ಡಿ ನಮ್ರ ಭಾವನೆಯ 
ವ್ಯವಸಾಯವನ್ನು ಮಾಡಿಕ್ಕೊಳ್ಳ ಸ ಅಂನಕಿ ತಾನು 
ಭಗಪಂತನಿಗೆ ಸಂಪೂರ್ಣವಾಗಿ ಅಧೀನನು ಎಂಬ ಭಾವನೆ 
ಯನ್ನು ಹೊಂದಿ ತನ್ನ ಅಂತರಾತ ನಾದ ಭಗವಂತನಲ್ಲಿ ಅತ್ಯ ಂತ 
ನಮ್ರ ಭಾವನೆಯನ್ನು. ವೃದ್ಧಿ ನಡಿಸಿಕೊಳ್ಳ ಬೇಕು. ರಿ. ಕೊಡೆಯ 
ದಾಗಿ * ಮತ್ತ Re » ಅಂದರೆ ರನು ಭಗವತ್ಸರಾಯಣ 
ನಾಗಬೇಕು. ಜಾ? ಭಗವಂತನೇ ಸಂಪುರ್ಣ ಆಶ ಶ್ರಯನೋ 
ಅವನೇ “ ಮತ್ಸರಾಯಣನು ”, ಅಂದರೇನು, ಅ ಭಗ 
ವಂತಕೊಬ್ಬನೇ ತನಗೆ ಆಶ್ರಯನು, ಇನ್ನು ಊರೂ ಅಲ್ಲ 
ಎಂಬುದನ್ನು ದೃಢವಾಗಿ ತಿಳಿದು, ಅವನಿಲ್ಲದಿದ್ದರೆ ತನ್ನ ಆತ್ಮ 
ಧಾರಣೆಯಾಗುವುದಿಲ್ಲವೆಂಬುದನ್ನು ನಂಬಿ, ಅವನನ್ನು ಸರ್ವ 
ಪ್ರಕಾರದಲ್ಲಿಯೂ ಆಶ್ರಯಿಸುವನು ಭಕ್ತನಾದವನು ಮೇಲೆ 
ವಿವರಿಸಿದ ರೀತಿಯಲ್ಲಿ ಭಕ್ತಿಯಿಂದ ಅಂದರೆ ಅತ್ಯಂತ ಅತಿಶಯ 
ಪ್ರಿ (ಕಿಯಿಂದ ಭಗವಂತನನ್ನು “ ಮನ್ಮನಾಭವ, ಮದ್ಭಕ್ತ 
ಮದ್ಯಾಜಿ, ಮಾಂನಮಸ್ಕುರುು ಮತ್ಸರಾಯಣಃ” ಎಂಬಿ ಭಕ್ತಿ 
ಯೋಗಅಭ್ಯಾಸಗಳಿಂದ ಭಗವಂತನ ಅನುಭವವನ್ನು ಪಡೆಯಲು 
ಸಮರ್ಥವಾದ ಮನಸ್ಸನ್ನು ಹೊಂದಿದೆವನಾದರೆ ಅವನು ಖಂಡಿತ 
ವಾಗಿ ಭಗವಂತನನ್ನೇಸೇರುತ್ತಾನೆ. (28) 

ಭಗವಂತನ ಈ ಪವಿತ್ರವಾದ ಸಂದೇಶವನ್ನು ವಕಾನನ 
ಕೆಲ್ಲರೂ ಗಮನಿಸಬೇಕು. “ ಮಾನವರೇ ! ಮೇಲೆ ವಿವರಿಸಿರುವ 


ರೀತಿಯಲ್ಲಿ ಭಗನಂತನನ್ನು ಮನಸಿ ನಲ್ಲಿ ಧ್ಯಾನಿಸಿ. ಅವನನ್ನು 
ಭಕ್ತಿಯಿಂದ ಅಂದರೆ ಪ್ರೀತಿಯಿಂದ ಅನುಭವಿಸಿ, ಅವನನ್ನು 


ವಿಧವಿಧವಾಗಿ ಪೂಜಿಸಿ, 


(Re-printed from the ಟೀ Vysya 
Patrika, August 1961) 


೫ V, P. Press, Mysore. 


ಭಗವಥೀತಾ 


ಅವನನ್ನು ಕಾಠಿತು ನಮ್ರತೆಯಿಂದ ನಮಸ್ಕಾರ ಮಾಡಿ, 
ಅವನನ್ನು ಪರಮಗತಿ ಎಂದು ಆಶ್ರಯಿಸಿ ತ ರಾಯಣ 
ರಾಗಿ, ಬಗೆ ನೀವು ಭಕ್ಕಿಯಿಂದ ನಿಮ್ಮವ ಭಗವಂತ 
ನಲ್ಲಿ ಐಕ್ಯಮಾಡಿದರೆ ಆಗ ನೀವು ಟಿ ಭಗವಂತ 
ನನ್ನೇ ಣೆ ಶಾಕ್ವತಾನಂದವನ್ನು ಪಡೆಯುತ್ತೀರಿ. ಆದಕೆ 
ನಿಮ್ಮ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಶರೀರ ಧಾರಣೆಗೆ 
ಬೇಕಾದ ಲೌಕಿಕ ಕರ್ಮಗಳನ್ನೂ ಮತ್ತು ಶಾಸ್ತ್ರದಲ್ಲಿ ವಿಧಿಸಿ 
ರುವ ನಿಮ್ಮ ನಿಮ್ಮ ನಿತ್ಯ ನೈಮಿತ್ತಿ ಕ ಕರ್ಮಗಳನ್ನೂ ಮಾಡು 
ತ್ತಲೇ ಇರಬೇಕೆಂಬುದನ್ನು ಮರೆಯಬೇಡಿ. ಆದರೆ ಅವುಗಳನ್ನು 
ಭಗವಂತನಲ್ಲಿ ಪ್ರೀತಿಯಿಂದ, ನೀವು ಅನನ ದಾಸರು ಎಂಬ 
ಭಾವನೆಯಿಂದ, ಅವನೇ ಈ ಕೆಲಸಗಳನ್ನು ನಿಮ್ಮ ಮೂಲಕ 


ಮಾಡಿಸುತ್ತಾನೆಂದು ಅನುಸಂಥಾನೆ ಮಾಡುತ್ತಾ ಆಚರಿಸಿ 
ಮಿಕ್ಕ ಕಾಲಗಳಲ್ಲೆಲ್ಲಾ ಭಗವಂತನ ಕೀರ್ತನೆ, ಭವಕ್ಕೆ ಪ್ರಜೆ, 
ನಮಸ್ಕಾರಾದಿಗಳನ್ನು ಪ್ರೀತಿಯಂದಲೇ ಮಾಡುತ್ತಲೇ ಇರುವ 
ರಾಗಿ ಭಗನಂತನಿಂದಲೇ ಉಂಟಾಗಿ, ಅವನಿಂದಲೇ ನಿಯಮಿ 
ಸಲ್ಪಟ್ಟರುವ ಈ ಜಗತ್ತು ಅವನ ಲೀಲಾ ಭೋಗಕ್ಕೆ ಒಳ 
ಪಟ್ಟರುವುದರಿಂದ ನೀವು ಅವನ ಕಲ್ಯಾಣ ಗುಣಗಳನ್ನು 
ಯಾವಾಗಲೂ ಮನನ ಮಾಡುತ್ತಲೇ ಇರಬೇಕು. ಹೀಗೆ ನೀವು 
ಪ್ರತಿನಿತ್ಯವೂ ಭಕ್ತಿ ಯೋಗವನ್ನು ಆಚರಿಸುತ್ತಿದ್ದರೆ ಭಗವಂತನ 
ಕೃ ಫೆಯಿಂದ ಮತ್ತು ಅವನ ಸಹಾಯದಿಂದ ಅತ್ಯಂತ ಮೇಲಾದ 
ಕ್ರಯಸ್ಸ ಸನ್ನು ನಡೆಯುತ್ತಿ "ರಿ. ಇದೇ ರಾಜ ವಿದ್ಯಾ ಠಾಜಗುಹ್ಯ 
ಫೋಗನ ೫ 


ಭಗವದ್ಗೀತಾ ಹತ್ತನೆಯ ಅಧ್ಯಾ ಯ 


ಜ್ಞಾನಿಯು ಜಗತ್ತನ್ನು ಭಗವಂತನ ಶರೀರ, ಐಶ್ವರ್ಯ' ಅಥವ ವಿಭೂತಿಯನ್ನಾಗಿ 
ತಿಳಿದು ಧ್ಯಾನಮಾಡುವನು (ವಿಭೂತಿ ಯೋಗ) 


ಹಿಂದಿನ ವಳು ಎಂಟು ಮತ್ತು ಒಂಭತ್ತನೆಯ ಅಧ್ಯಾಯ 
ಗಳಲ್ಲಿ ಭಗವಂತನಿಗೂ ಮತ್ತು ಪ್ರಕೃತಿ ಪುರುಷರಿಗೂ ಇರುವ 
ಸಂಬಂಧವೂ ಇವರುಗಳ ಸ್ವರೂಸವೂ ಮತ್ತು ಭಕ್ತಿಯೋಗಪ 
ಸ್ವರೂಪವೂ ಸಾಂಗವಾಗಿ ವನರಿಸಲ್ಪಟ್ಟಿತು, ಈ ಅಧ್ಯಾಯದಲ್ಲಿ 
ಭಗವಂತನಿಗೆ ಇರುವ ಮತ್ತು ಇನ್ನು ಯಾರಿಗೂ ಇಲ್ಲದಿರುವ 
ಅವರ ವಿಭೂತಿಗಳನ್ನೂ ಅಂದರೆ ಐಶ್ವರೈಗೆಳನ್ನೂ ಮತ್ತು 
ಕಲ್ಯಾಣ ಗುಣಗಳನ್ನೂ ವಿವರಿಸಿದೆ; ಏಕೆಂದರೆ ಮನುಷ್ಯನು 
ಇವುಗಳನ್ನು ಅಡಿಗಡಿಗೆ ಸ ರಿಸುತ್ತ ಲೇ ಇದ್ದರೆ ಅವನಿಗೆ ಭಕ್ತಿ 
ಯುಂಟಾಗುತ್ತದೆ. ಮತ್ತು ಇರುವ ಭಕ್ತಿಯು ವೃದ್ಧಿಯಾಗು 
ತ್ತದೆ ಒಬ್ಬ ಮಹಾಪುರುಷನ ಮಹಾತ್ಮೆಯು ತಿಳಿದ ಮೇಲೆ 
ತಾನೇ ಮಿಕ್ಸವರಿಗೆ ಅವನಲ್ಲಿ ಗೌರವ ಭಕ್ತಿಗಳು ಉಬಾಗು 


ಕೈ 
ತ್ತವೆ. ಭಗನಂತನ ವಿಭೂತಿಯ ಸಮೂಹಕ್ಕೂ ಅಥವ ಐಶ್ವರ್ಯ 


ಮತ್ತು ಕಲ್ಯಾಣ ಗುಣಗಳ ಸಮೂಹೆಕ್ಕೂ ಕೊನೆಯೇ ಇರುವು 
ದಿಲ್ಲವೆಂದೂ. ಜಗೆತ್ತೆಲ್ಲಾ ಭಗವಂತನ ಶರೀರವಾಗಿ ಅವನ 
ರೂಸವಾಗಿರುವುಡಿಂದೂ ಮತ್ತು ಅದರಲ್ಲಿ ನಡೆಯುತ್ತಿ ರುವ 
ವ್ಯಾಪಾರಗಳೆಲ್ಲವೂ ಅವನ ಖೆ ್ರೀಕೇಪಣೆಯ ಪ್ರ ಕ್ರಕಾರ ನಡೆಯುತ್ತ 
ದೆಂದೂ ಮುಂದೆ ವಿವರಿಸಿದೆ. 


ಭಕ್ತನಾದ ಜ್ಞಾನಿಯು ಮಾತ್ರ ಭಗವಂತನ 
ಮಹಾತ್ಮೆಯನ್ನು ತಿಳಿಯುತ್ತಾನೆ. 
(ಶ್ಲೋಕಗಳು ೧ ರಿಂದ ೧೦) 


ಅರ್ಜುನನು ಭಗವಂತನ ಮಹಿಮೆಯನ್ನು ಕೇಳಿ ಸಂತೋಷ 
ಪಡುವುದಕೂ ತ ಅವನಲ್ಲಿ ಭಕ್ತಿಯು ಹುಟ್ಟ ವೃದ್ಧಿ ಹೊಂದುವು 
ಡೆಕ್ಕೂ ಮೆತ್ತು ಅವನಿಗೆ ಶಾಶ್ವತವಾದ ಕಲ್ಯಾಣವನ್ನು ಉಂಟು 


29 


80 


ಮಾಡುವುದಕ್ಕೂ ಶ್ರಿ ( ಕೃಷ್ಣನು ತನ್ನನ್ನು ತಂಬಾ ಪ್ರೀತಿಸುವ 
ಆರ್ಜುನನಿಗೆ Re ತನ್ನ ಮಹಿಮೆಯನ್ನು. ಪ್ರಕಾಶ 
ಸೆಡಿಸುವಂಥಾ ಉತ್ತ ಮವಾದೆ ಉಪದೇಶವನ್ನು ಮಾಡುತ್ತಾ, ನೆ. 
ಅದನ್ನು ಈಗ ನಾವೆಲ್ಲರೂ ಚಂಚಲ ಮನಸ್ಸಿಲ್ಲದೇ ಕೇಳಬೇಕು- 
(೧) ದೇವತೆಗಳ ಮತ್ತು ಮಹಖುಿಗಳ ಸ್ವರೂಪ ಜ್ಞಾನ 
ಶಕ್ತಿಗಳಿಗೆ ಭಗೆನಂತನೇ ಕಾರಣನಾಗಿರುವುದರಿಂದ ಅವರುಗಳೂ 
ಕೂಡ ಭಗವಂತನ ಮಹಿಮೆಯನ್ನು ಸಾಕ್ಷಾತ್ತಾಗಿ ಮತ್ತು 
ಸಂಪೂರ್ಣವಾಗಿ ತಿಳಿಯಲಾರರು; ಏಕೆಂದರೆ ಒಬ್ಬನು ತನ್ನಿಂದ 
ಉಂಟಾದ ಕಾರ್ಯಗಳನ್ನು 
ಇರುವಿಕೆ ಸ್ಥಿತಿಗಳಿಗೆ ಮಾತ್ರ ಕಾರಣವನ್ನು 
ಸಾಮಾನ್ಯ ಮನುಷ್ಯ ರುಗಳಿಗತ ಹೆಚ್ಚು ಶಕ್ತಿ ಗಳನ್ನು ಸಡೆದು 

ಇಂದ್ರಿಯಗಳಿಗೆ EASE ವಿಷಯಗಳನ್ನು ತಿಳಿದು 
ಕೊಳ್ಳ ಬಲ್ಲ ಡೀವತೆಗಳೂ ಮತ್ತು ಖುಹಿಗಳೂ ಭಗವಂತನ 
ಮಹಿಮೆಗಳನ್ನು ತಿಳಿಯಲು ಸಾಮರ್ಥ್ಯವನ್ನು ಪಡೆಯದೆ 
ಇರುವಾಗ ಬಹುಮಂದಿ Wis ಹೇಗೆ ತಾನೇ ಭಗವಂತನ 
ಆಸರಿಮಿತವಾದ ಸ್ವರೂಪ, ಪ, ನಾಮ, ಕರ್ಮಗಳನು 
ಯಥಾವತ್ತಾಗಿ ತಿಳಿಯಬಲ್ಲರು ? (೨) ಹಾಗಾದರೆ ಮನುಷ್ಯರಲ್ಲಿ 
ಯಾರೂ ಭಗವಂತನ ಸ್ವರೂಪ, ರೂಸ, ವಿಭೂತಿ ಮತ್ತು 
ಐಶ್ವರ್ಯಗಳನ್ನು ಯಥಾನತ್ತಾಗಿ 'ತಿಳಿಯಲಾರಕೆ ? ಮೋಶೆ 
ವಿಲ್ಲದ ಜ್ಞಾನಿಯಾದ ಮನುಷ್ಯನು ವಕಾತ್ರ ಭಗವಂತನ 
ಸ್ವರೂಪ, ರೂಪ, ವಿಭೂತಿ ಮತ್ತು ಐಶ್ವರ್ಯಗಳನ್ನು ಯಥಾ 
ವತ್ತಾಗಿ ತಿಳಿಯಬಲ್ಲನು ; ಏಕೆಂದರೆ ಭಗವಂತನು ಆದಿ ಇಲ್ಲ 
ದವನು, ಜನ್ಮ ಇಲ್ಲದವನು ಮತ್ತು ಲೋಕಗಳಿಗೆಲ್ಲಾ ದೊಡ್ಡ 
i ಎಂಬುದನ್ನು ಅವನು ತಿಳಿದಿರುವುದರಿಂದ ಎಲಾ 
ಪಾಪಗಳಿಂದ ಬಿಡಲ ಬಿಡುತ್ತಾನೆ. ತನ್ಮೂಲಕ ಅವನಲ್ಲಿ ಭಕ್ತಿ ಯ್ರು 
ತಾನಾಗಿಯೇ ವೃದ್ಧಿಯಾಗುತ್ತ ದೆ ಮತ್ತು ಅವನು ಭಗವಂತನ 
ಸ್ವರೂಫಾದಿಗಳನ್ನು ಯಥಾವತ್ತಾಗಿ ತಿಳಿಯುತ್ತಾ ನೆ. ಹೇಗೆ 
ತಿಳಿಯುತ್ತಾನೆ? ಭಗವಂತನಿಗೆ ಆದಿಯೇ ಇಲ್ಲದಿರುವುದರಿಂದ 
ಅವನು ಚೇತನಗಳ ಹಾಗೆ ಒಂದು ಕಾಲದಲ್ಲಿ ಹುಟ್ಟ ಮುಂಜಿ 
ವಿಕಾರಗಳನ್ನು ಪಡೆಯುವುದಿಲ್ಲ. ಭಗವಂತನು ಅಜನಾದುದ 
ರಿಂದ ಅವನು ಅಚಿತ್ಕಿನ ಭಾಗವಾದ ಶರೀರಗಳನ್ನು ಪಡೆದಿರುವ 
ಸಂಸಾರಿ ಜೇತನರುಗಳ ಹಾಗೆ ಜನ್ಮಗಳನ್ನು ಪಡೆಯುವುದಿಲ್ಲ, 
ಮತ್ತು ಒಂದು ಕಾಲದಲ್ಲಿ ಸೆಂಸಾರಿಗಳಾಗಿದ್ದು ಆ ಮೇಲೆ 
ಮುಕ್ತಿಯನ್ನು ಪಡೆದ ಮುಕ್ತಾತ್ಮರ ಹಾಗೆ ಯಾವುದೊಂದು 
ಕಾಲದಲ್ಲಿಯೂ ಪ್ರಕೃತಿ ಸಂಬಂಧವನ್ನು ಪಡೆದವನಲ್ಲ- 
ಇನ್ನೇನು, ಭಗವಂತನು ಲೋಕ ಮಹೆೇಶ್ವರನಾದುದರಿಂದ 
ಸಾಧಾರಣ ಲೋಕೇಶ್ವರರಾದ ಬ್ರಹ್ಮಾದಿ ದೇವತೆಗಳಿಗೂ 
ಈಶ್ವರನಾಗಿರುತ್ತಾನೆ. ಹೀಗೆ ಯಾವ ಮನುಷ್ಯನು ಭಗವಂತನು 


ತಿಳಿಯಲಾರನು. 


ತಿಳಿಯಬಲ್ಲನೇ ಹೊರತು ತನ್ನ 


ಅಜೇತನಗಳಿಗಿಂತಲೂ, ಪ್ರಾಣಿಗಳಿಗಿಂತಲೂ, ಮನಸಷ್ಯರಿ 
ಗಿಂತಲೂ, ಅಣಿಮಾಡಿ ಐಶ ರಗಳನ್ನು ನಡೆದಿರುವ ಬ್ರಹ್ಮಾದಿ 


ದೇವಕೆಗಳಿಗಿಂತಲೂ ಮತ್ತು ಮುಕ್ತಾತ್ಮ! ರುಗಳಿಗಿಂತಲೂ ಬೇರೆ 
ಯಾದವನೆಂದೂ, ಅವರಿಗಿಂತ ಮೇಲಾದವನೆಂದೂ, ಅವರ 
ನ್ನೆಲ್ಲಾ ನಿಯಮಿಸುವ ಶಕ್ತಿಯನ್ನು ಪಡೆದಿರುವನೆಂತಲೂ, 
ಹೇಯಗುಣ ರಹಿತಣೆಂದೊ ಮತ್ತು ಎಲ್ಲೆ ಇಲ್ಲದ ಕಲ್ಯಾಣ 
ಗುಣಗಳಿಂದ ಕೂಡಿರುವನೆಂದೂ ತಿಳಿಯತ್ತಾ ನೆಯೋ ಅವನು 
ಮೋಹವಿಲ್ಲದ ಜ್ಞಾನಿಯಾಗುತ್ತಾನೆ. ಇಂಥಾ ಮೋಹವಿಲ್ಲದ 
ಜ್ಞಾನಿಯು ಭಗವಂತನನ್ನು ನಿರತಿಶಯ ಮಹಾತ್ಮನೆಂದು 
ತಿಳಿದು, ನಂಬಿ, ಅವನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಪಡೆದು 
ಅನನನ್ನು ಸದಾ ಸ್ಮರಿಸುತ್ತಿರುವುದರಿಂದ ಅವನ ಹಿಂದಿನೆ ಪಾಪ 
ಗಳೆಲ್ಲವೂ ನಾಶವಾಗತ್ತನೆ ಮತ್ತು ಅವನು ಮುಂದೆ ಪಾಪ 
ಕಾರ್ಯಗಳನ್ನು ಮಾಡುವುದಿಲ್ಲ. ಆದುದರಿಂದ ಇಂಥಾ ಜ್ಞಾನಿಯು 
ಮುಕ್ತನಾಗುತ್ತಾನೆ. (೩) 


ಮೋಹೆದಿಂದ ಬಿಡಲ್ಪಡುನ ಜ್ಞಾನಿಯಾದ ಭಕ್ತನು ಭಗ 
ವಂತನ ಐಶ್ವರ್ಯ, ವಿಭೂತಿ ಮತ್ತು ಕಲ್ಯಾಣ ಗುಣಗಳನು 
ವಿಧ ವಿಧವಾಗಿ ಈ ರೀಕಿಯಲ್ಲಿ ಅನುಸಂಧಾನ ಮಾಡುತ್ತಲೇ 
ಇರುವನು. ಜಗತ್ತಿನಲ್ಲಿರುವ ಪ್ರಾ ಣಿಗಳ ಬುದ್ಧಿ, ಜ್ಞಾನ, 
ಅಸಂಮೋಹ, ಕ್ಷಮೆ, ಸತ್ಯ, ದನವು ಶಮವು, ಸುಖ ದುಃಖ 
ಗಳು, ಭಾವ ಆಭಾನಗಳು ಭಯಾಭಯಗಳು, ಅಹಿಂಸೆಯು, 
ಸಮತ್ವವು ತುಸಿ ಯು, ತಸವು್ಯ ದಾನವು, ಯಶಸ್ಸು ಅಸ 
ಯಶಸ್ಸು ಇವೇ ನೊದಲಾದ ಮನೋವೃತ್ತಿಗಳೆಲ್ಲವೂ ಭಗ 
ವಂತನ ಸಂಕಲ್ಪದಿಂದಲೇ ಹುಟ್ಟುತ್ತವೆ. ಮತ್ತು ಅನನ 
ನಿಯಮಕ್ಸೆ ಒಳಪಟ್ಟಿವೆ. ಎಂದು ಜ್ಞಾನಿಯು ಅನುಸಂಧಾನ 
ಮಾಡುತ್ತಾನೆ. ಈ ಮನೋವೃತ್ತಿ ಗಳ ಸ್ವರೂಪಗಳನ್ನು ಹೇಗೆ 
ತಿಳಿಯುನನು ? ವಿಷಯಗಳನ್ನು ನಿರೂಪಿಸಿ ತೀರ್ಮಾನಿಸುವ 
ಹಾಗೆ ಮನಸ್ಸಿನಲ್ಲಿರುವ ಸಾಮರ್ಥ್ಯವೇ ಬುದ್ಧಿಯು ; ಚೇತನಾ 
ಚೇತನ ವಸ್ತುಗಳ ಭೇದವನ್ನು ಯಥಾಥ£ವಾಗಿ ತಿಳಿಯುವದು 
ಜ್ಞಾನವ ; ಚಿಪ್ಸಿಯನ್ನು ನೋಡಿದವನು ಮೊದಲು ಇದೇ 
ಬೆಳ್ಳಿ ಎಂದು ತಿಳಿದು ಭ್ರಮಿಸಿ ಆಮೇಲೆ ಇದು ಬೆಳ್ಳಿಯಲ್ಲ 
ಎಂದು ತಿಳಿದು ಭ್ರಾಂತಿಯನ್ನು ಬಿಟ್ಟು ಬಿಡುವಿಕೆಯು ಎಂಬ 
ಜ್ಞಾನವೇ ಅಸಮ್ಮೋಹವು ; ಮನಸ್ಸಿನಲ್ಲಿ ಕಾಮ ಕೊ ೀದಾಧಿ 
ವಿಕಾರಗಳು ಉಂಬಾಗುವಂಥಾ ವೇಳೆಗಳಲ್ಲಿ ಬಾರವು 
ಹೊಂದದಿರುವಿಕೆಯೇ ಕ್ಷಮೆಯು; ತಾನು ಪ್ರತ್ಯಕ್ಷಾದಿ ಪ್ರಮಾಣ 
ಗಳಿಂದ ಕಂಡದ್ದನ್ನು ಕಂಡ ಹಾಗೆಯೇ ಮತ್ತು ಪ್ರಾ “ಗಳಿಗೆ 
ಹಿತವಾಗುವ ಹಾಗೆ ಮಾತನಾಡುವುದೇ ಸತ್ಯವು; ಬಹಿರಿಂದ್ರಿಯ 
ಗಳನ್ನು ಅನರ್ಥವನ್ನು ಉಂಟುಮಾಡುವ ಶಬ್ದಾದಿ ಬಷಯ 


ಗಳಿಂದ ತಡೆಯವಜೀ ದಮವು; ಅಂತಃಕರಣವನ್ನು ಆಂದಕೆ 
ಅಂತರಿಂದ್ರಿಯಗಳನ್ನು ಕೆಟ್ಟ ವಿಷಯಗಳಲ್ಲಿ ಹೋಗಗೊಡಿಸದೆ 
ತಡೆಯುವುದೇ ಶಮವು ; ಮನುಷ್ಯನು ತನಗೆ ಇಷ್ಟವಾದವು 
ಗಳನ್ನು ಅನುಭವಿಸುವುದೇ ಸುಖವು ; ಅವನು ತನಗೆ ಅನಿಷ್ಟ 
ವಾವವುಗೆಳನ್ನು ಅನುಭವಿಸುವುದೇ ದುಃಖವು ; ಇಷ್ಟವಾದವು 
ಗಳನ್ನು ಅನುಭವಿಸುವುದರಿಂದ ಮನಸ್ಸಿನಲ್ಲಿ ಉಂಬಾಗುವ 
ಉತ್ಸಾಹ ಸ ಪ್ರವೃತ್ತಿ ಯೇ ಭಾವವು; ಹಾಗೆಯೇ ಅನುಭವಿಸುವುದ 
ರಿಂದ 'ಮನಸ್ನ ನಲ್ಲಿ ಉಂಟಾಗುವ ದೈನ್ಯ ಸ್ಥಿ ಹತಿಯೇ ಅಭಾವವು ; 
ಮುಂದೆ ದುಃಖವುಟಾಗುವುದಕ್ಕೆ ಕಾರಣವನ್ನು ಈಗ ನೋಡು 
ವ್ರದರಿಂದ ಉಂಟಾಗುವ ಬು ವಿಧವಾದ ಮನಸ್ಸಿ ನ 
ವೇದನೆಯೇ ಭಯವು; ಇಂಥಾ ಭಯವಿಲ್ಲದಿರುವಿಕೆಯೇ 
ಅಭಯವೆ; ಪರರ ದುಃಖಕ್ಕೆ ಶಾನು ಕಾರಣವಾಗಿಲ್ಲದೆ ಇತರರಿಗೆ 
ಯಾವ ವಿಧವಾದ ದುಃಖವನ್ನೂ ಉಂಟುಮಾಡದೇ ಇರುವೆ 
ಳೆಯೇ ಅಹಿಂಸೆಯು ; ತನಗಾಗಲೀ, ತನ್ನ ಮಿತ್ರರಿಗಾಗಲ್ಲೀ, 
ತನ್ನ ಶತ್ರುಗಳಿಗಾಗಲೀ ಲಾಭ ಹಾನಿಗಳು ಪ್ರಾ ಪೃವಾದರೆ 
ಒಂದೇ ವಿಧವಾದ ಮನಸ್ಸನ್ನು ಅಥವ ಬುದ್ಧಿ ಯನ್ನು ಹೊಂದಿರು 
ವುದೇ ಸಮತ್ವವು ; ನಮ್ಮ ದೃಷ್ಟಿಗೆ ಗೋಚರವಾಗುವ ಪ್ರಾಣಿ 
ಗಳೆಲ್ಲವೂ ನಿಜಸ್ವರೂಪದಲ್ಲಿ ಆತ್ಮನೆಂದು ತಿಳಿದು ನಂಬಿ 
ಯಾರಲ್ಲಿಯೂ ದ್ವೇಶವನ್ನಾಗಲೀ, ಪ್ರೀತಿಯನ್ನಾಗಲೀ ಹೊಂದಡೆ 
ಸಂತೋಷದಿಂದ ಇರುವುದೇ ತುಪ್ಪಿಯು ; ಶಾಸ್ತ್ರಗಳ ವಿಧಿಗಳನ್ನು 
ಆನುಸರಿಸಿ ಭೋಗಗಳನ್ನು ತ್ಯಜಿಸುವುದರಿಂದ ಶರೀರದಲ್ಲಿಯೂ 
ಮನಸ್ಸಿನಲ್ಲಿಯೂ ಉಂಟಾಗುವ ಕ್ಲೇಶವೇ ತಪಸ್ಸು ; ತನಗೆ 
ಭೋಗ್ಯವಾದ ವಸ್ತುವನ್ನು ಇತರರಿಗೆ ಅವರ ಸ್ವತ್ತಾಗಿ ಕೊಡುವು 
ದಕ್ಕೆ ಅನುಗುಣವಾದ "ಮನಸ್ಸಿನ ಪ್ರವೃ ತ್ರಿ ತ್‌ ದಾನವು ' 
ಗುಣವುಳ್ಳ ವನೆಂಬ ಪ್ರ ಸಿದ್ದ ಯನ್ನು ಅಥವ ತೀರ್ತಿಯನ್ನು ಪಡೆ 
ಯಜೇಕೊಬ ಮನಸಿ ನನ "ಪ್ರ ವೃ ತ್ತಿಯೇ ಯಶಸ್ಸು ; ಹಾಗೆಯೇ 
ಳ್ಳೇಗುಣವನ್ನು ಚೊ ಜಿ ಯಶಸ್ಸಿ ಗೆಅನುಗುಣವಾದ 
ಮನಸಿ ನ ವೃತ್ತಿಯೇ ಅಯಶಸ್ಸು ( ೪-೫) ಇಷ್ಟೇ ಅಲ್ಲ; 
ಸಮಸ್ಯ, ಪ್ರಾ ಜಗಳ ಸ ಸೃಷ್ಟಿ ಸ ತಿಗಳನ್ನು ಉಂಟುಮಾಡುವುದೂ 
ಕೂಡ. ಭಗವಂತನ ಸಂಕಲ್ಪ ಕೈ ಒಳಪಟ್ಟು ಅವನ ಅಧಾರ 
ದಿಂದಲೇ ದೇವತಾದಿಗಳು ಎಲ್ಸ್‌ ಕಾರ್ಯಗಳನ್ನು ಮಾಡುತ್ತಾರೆ 
ಎಂಬುದನ್ನು ಭಕ್ತನು ಹೀಗೆ "ಅನುಸಂಧಾನ eee ಇನೆ. 
4 ಕಳೆದ ಮನ್ಸಂತರದಲ್ಲಿ ಪ್ರವಾಹೆ ರೂಪವಾಗಿ ನಿತ್ಯವಾಗಿಕುವ 
ಈ ಜಗತ್ತಿನ ಸೃಸ್ಟಿಗಾಗಿ ಬ್ರಹ್ಮನ ಮನಸ್ಸಿನಿಂದ ಭೃಗುವೇ 
ಮೊದಲಾದ ಸಪ್ತ್ರಯಷಿಗಳೂ ಮತ್ತು ಈ ಜಗತ್ತನ್ನು ನಿತ್ಯವಾಗಿ 
ಪಾಲನೆ ಮಾಡುವುದವ್ಯಾಗಿ ಸಾವಕ್ಚಿ ರೆಂಬ ನಾಲ್ಕು ಮನುಗಳೂ 
ಉತ್ಪನ್ನರಾಗಿದ್ದಾ ಕೆಂದು ಶಾಸ್ತ್ರಗಳು ಹೇಳುತ್ತವೆ. ಇವರ 
ಕಜ ತುಂಬಿದ ಈ ಸ್‌ ಪ್ರಜೆಗಳು ನ ಪ್ರಳಯ 


31 


ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿಕ್ಷಣದಲ್ಲಿಯೊ ಸರ್ವದಾ 
ತವ್ಮಿ ಸಂತಾನಗಳನ್ನು ಆಅಂದಕೆ ಮಕ್ಕಳುಗಳನ್ನು ಹುಟ್ಟಿಸು 
ವೆವರೂ ಮತ್ತು ಪಾಲಿಸುವವರೂಸಹ ಆಗಿದ್ದಾರೆ. ಹೀಗೆ ಈ 
ಜಗತ್ತಿನ ಸೃಷ್ಟಿ, ಸ್ಥಿ ಸಿತಿಗಳಿಗೆ ಮೊಲ ಕಾರಣರಾದ ಭೃಗುತೆ! 
ಮೊದಲಾದ ಸಪ್ತ ಖಹಿಗಳೂ ಮತ್ತು ಮನುಗಳೂ ಕೂಡ 
ಭಗವಂತನ ಸೆಂಕಲ ವನ್ನು ಅನುಸರಿಸಿ ನಡೆಯುವವ 


ರಾಗಿದ್ದಾರೆ. (೬) 


ಲೋಕದಲ್ಲಿರುವವರ ಉತ್ಪತ್ತಿಯೂ, ಸ್ಥಿ ತಿಯೊ, 
ಪ್ರವೃತ್ತಿ ಯೂ ಭಗವಂತನ ಸಂಕಲ್ಪಕ್ಕೆ ಅಧೀನವಾಗಿರು 
ವುದರಿಂದ ಇವೆಲ್ಲವೂ ಅವನ ಐಶ್ವರ್ಯವನ್ನೂ, ವಿಭೂತಿಯನ್ನೂ 
ಮತ್ತು ಸಮಸ್ತ ಕಲ್ಯಾಣ ಗುಣಗಳಿಂದ ಕೂಡಿರುವಿಕೆಯನ್ಕೂ 
ಕೋರಿಸುತ್ತ ವೆ, ಆದುದರಿಂದ ಯಾರು ಭಗವಂತನ ಈ ವಿಧ 
ವಾದ ಐಶ್ವರ್ಯಗಳನ್ನೂ ವಿಭೂತಿಯನ್ನೂ ಮತ್ತು ಕಲ್ಯಾಣ 
ಗುಣಗಳನ್ನೂ ತಿಳಿಯುತ್ತಾ ಕೆಯೋ ಅವರು ಎಷ್ಟು ವಿಫ್ನೆಗಳು 
ಬಂದರೂ ಭಗವಂತನಲ್ಲಿ ಕದಲಿಸಲಾಗದಂತಹ ನಿಶ್ಚಲವಾದ 
ಭಕ್ತಿಯನ್ನು ಹೊಂದಿದವರಾಗಿ ಬಾಳುತ್ತಾರೆ; ಇದರಲ್ಲಿ ಸಂಶಯ 

ವಿಲ್ಲ. ಅಂದರೇನು, ಭಗೆವಂತನ ಐಶ್ನ ರ್ಯ, ವಿಭೂತಿ, ಕಲ್ಯಾಣ 

ಗುಣಗಳನ್ನು ಯಾವನಾದರೂ ಅರಿತರೆ ಅದು ಅವನಲ್ಲಿ ಭಕ್ತಿ 

ಯೋಗವನ್ನು ವೃದ್ಧಿಪಡಿಸುತ್ತದೆ. (೭) ಇಂಥಾ ಭಕ್ತಿ ಯೋಗ 
ನಿಷ್ಕನು ಈ ಸ್ತ ಸದಾ ಅನುಸಂಧಾನ ಮಾಡುತ್ತಲೇ 


ಇರುವನು. * ಚಿತ್ತು ಸುತ್ತು ಅಚಿತ್ತುಗಳ ಸಮೂಹಗಳನ್ನು 
ಒಳಗೊಂಡು ವಿಚಿತ್ರ ವಾಗಿರುವ... ಈ ಲೋಕಗಳೆಲ್ಲಕ್ಕೂ 
ಭಗವಂತನೇ ಉತ್ಪತ್ತಿ ಕಾರಣನು; ಜೆ 


ಅವನಿಂದಲೇ ಪ್ರ ವರ್ತಿಸುತ್ತ ವೆ. ಇವುಗಳೆಲ್ಲವೂ ಅವನ ಐಶ್ವ 

ಗೆಳಾಗಿರುಪುದರಿಂದ ಮತ್ತು ಅವನು ಸೌಂದರ್ಯ ವೇ ಸವ ಬತ್ತ 
ಎಣಿಸಲಾರದಷ್ಟು ಕಲ್ಯಾಣ ಗುಣಗಳನ್ನು ಪಡೆದಿರು 
ವುದರಿಂದಲೂ ಭಗವಂತನಿಗೆ ಸಮನಾದನರು ಯಾರೂ ಇಲ್ಲ. ? 
ಹೀಗೆ ಕಲ್ಯಾಣ ಗುಣಗಳಿಗೆ ನ್ಲಿಧಿಯಾಗಿಕುವ ಭಗವಂತನನ್ನು 
ಅನುಸಂಧಾನ ಮಾಡುವುದರಿದ , ಅವರು ಭಗವಂತನಲ್ಲಿ 
ಆಶೆಯುಳ್ಳ ವರಾಗಿ ಅವನಲ್ಲೇ ತನ್ಮೇ ಯರಾಗಿ ಅವನನ್ನು ಸದಾ 
ಭಕ್ತಿ ಯಿಂದ ಭಜಿಸುತ್ತಾರೆ. (6) ಈ ಭಕ್ತರು ಭಗವಂತ 


ನನ್ನು ಹೇಗೆ ಭಜಿಸುತ್ತಾರೆ ? ಅವರು ತಮ್ಮ ಮನಸ್ಸನ್ನು 
ಭಗವಂತನಲ್ಲೇ ಇಟ್ಟಿವರಾಗಿ, ಅವನನ್ನು ಅಗಲಿಸಿದರೆ 
ಧರಿಸಲಾರದ ಮನಸ್ಸುಳ್ಳವರಾಗಿ ತಮ್ಮ ಪ್ರಾಣವನ್ನೂ ಕೂಡ 


ಅವನ ಅಧೀನ ಮಾಡುತ್ತಾರೆ. ಇಂತಹೆ ಜ್ಞಾನಿಗಳಾದ 
ಭಕ್ತರು ತಮ್ಮ ತಮ್ಮ ಅನುಭವಕ್ಕೆ ಬಂದಿರುವ ಭಗವಂತನ 
ಗುಣಗಳನ್ನು ಪರಸ್ಪರವಾಗಿ ಅಂದರೆ ಒಬ್ಬರಿಗೊಬ್ಬರು ಹೇಳಿ 


ಕೊಳ್ಳುತ್ತ ಲೇ ಇರುವರು. ಭಗವಂತನ ದಿನ್ಯವೂ, ರಮಣೀ 
ಯವೂ ಆದ ಕರ್ಮಗಳನ್ನೂ ಕೂಡೆ "ಪರಸ್ಪರ ವರ್ಣಿಸಿಕೊಳ್ಳುತ್ತಾ 
ಸಂತೋಷಗೊಳ್ಳುತ್ತಾ ಕೆ ಮತ್ತು ಅದರಲ್ಲೇ ರಮಿಸುತ್ತಾ ರೆ. 
ಅವರಿಗೆ ಭಗವಂತನಿಗೆ ಸಂಬಂಧಪಡದ ಬೇರೆ ಯಾವ ವಿಷಯ 
ದೆಲ್ಲಿ ಮಾತನಾಡುವುದಕ್ಕೂ, ಬೇಕಿ ಯಾನ ವಿಷಯೆವನು 
ಕೇಳುವುದಕ್ಕೂ ಮನಸ್ಸಿಲ್ಲ. ಹೀಗೆ ಭಗವಂತನ ವಿಷಯವಾಗಿ 
ಮಾತನಾಡುತ್ತಿರುವುದೇ ಅವರಿಗೆ ಇಂಪಾಗಿಯೂ, ಸ್ವಯಂ 
ಸ್ರಯೋಜನವಾಗಿಯೂ ಇರುವುದು ; ಹಾಗೆಯೇ ಇವುಗಳನ್ನು 
ಕೇಳುವವರಿಗೂ ಅದು ಇಂವಾಗಿದ್ದು ಅತ್ಯಂತ ಆನಂದವನ್ನು 
ಉಂಟುಮಾಡುತ್ತದೆ. (೯) ಈ ವಿಧವಾಗಿ ಜ್ಞಾನಿಗಳಾದ 
ಭಕ್ತರು ಭಗವಂತನ ಸಂಬಂಧವನ್ನು ಆಶೆಸಡುತ್ತಾ, ಅವನ 
ಸಂಬಂಧವನ್ನು ಹೊಂದಿ, ಅವನನ್ನು ಭಕ್ತಿಯಿಂದ ಭಜನೆ 
ಮಾಡುತ್ತಲೇ ಇರುವುದರಿಂದ ಅವರುಗಳಿಗೆ ಭಗವಂತನು 
ಪ್ಲೀತಿಯಿಂದ * ಬುದ್ಧಿಯೋಗ ” ವನ್ನು ಕೊಡುತ್ತಾನೆ 
ಪ್ರ ಬುದ್ಧಿ ಯೋಗದ ಸ್ವರೂಪವೇನು ಅದು ಭಕ್ತಿ ರೂಪವಾಗಿ 
ಇರುವ ಪಕ್ವವಾದ ಜ್ಞಾನ ವಿಶೇಷವು, ಭಗೆನೆಂತನ 
ಕೃಪೆಯಿಂದ ಬುದಿ ಯೋಗವನ್ನು ಪಡೆದೆ ಜ್ಞಾನಿಗಳು ಭಗವಂತ 
ನನ್ನೇ ಹೊಂದುತ್ತಾ ಕ್ಕೆ ಅಂದರೆ ಭಗವಂತನಮ್ಮ ಪ್ರತ್ಯಕ್ಷವಾಗಿ 
ಸಾಕ್ಷೌತೃರಿಸುತ್ತಾರೆ, (೧೦) ಹೀಗೆ ಬುದ್ಧಿಯೋಗವನ್ನು 
ಕೊಡುವುದೂ ಅಲ್ಲದೆ ಭಗವಂತನು ಅವರ ಅಜ್ಞಾನಗಳೆಲ್ಲವನ್ನೂ 
ನಾಶಮಾಡುತ್ತಾನೆ. ಅದು ಹೇಗೆ? ಭಗವಂತನು ತನ್ನ 
ಅನುಗ್ರಹೆದಿಂದಲೇ ಅವರೆ ಮನಸ್ಸಿನಲ್ಲಿ ಇದ್ದು ತನ್ನ ಅನುಭವ 
ವನ್ನು ಅಂದರೆ ಕಲ್ಯಾಣ ಗುಣಗಳನ್ನೆಲ್ಲಾ ಅವರಿಗೆ ಪ್ರಕಾಶ 
ಪೆಡಿಸುತ್ತಾ ನೆ. ಆಗ ಅವರು ಭಗವಂತನನ್ನು ತಿಳಿಯುವುದು 
ಎಂಬ ಪ್ರಕಾಶವಾದ ದೀಪದಿಂದ ಕೂಡಿದವರಾಗುತ್ತಾ ಕ್ರಿ 
ಇಂಥಾ ಜ್ಞಾನದೀಪ ಉಂಬಾದಮೇಲೆಯೂಕೂಡ ಅವರಿಗೆ 
ಬೇಕಿ ವಿಷಯಗಳನ್ನು ಕೆಂಡರಿ ಪ್ರಾಚೀನ ಕರ್ಮದಿಂದ ಉಂಟಾದ 
ಅಂದರೆ ಹಿಂದಿನ ಅಭ್ಯಾಸಗಳ ಬಲದಿಂದ ಪುನಃ ಮನಸ್ಸಿನಲ್ಲಿ 
ಕಳವಳ ಉಂಟಾಗುತ್ತದೆ. ಆಗ ಭಗವಂತನು ತಾನೇ ಅವರ 
ಮನಸ್ಸಿನ ಕಳವಳವೆಂಬ ತ್ತ ಲೆಯನ್ನು ಹೋಗಲಾಡಿಸು 


ತ್ತಾನೆ. (೧೧) 
ಅರ್ಜುನನ ಪ್ರಾರ್ಥನೆ (ಶ್ಲೋಕಗಳು ೧೨ ರಿಂದ ೧೮) 


ಇಲ್ಲಿಯವರೆಗೆ ಅರ್ಜುನನು ಭಗನೇತೆನು ಸಕಲ ವಸ್ತು 
ಗಳಿಗಿಂತಲೂ ಬೇರೆಯವನಾಗಿ ಶ್ರೇಸ್ಮನಾಗಿರುವುದನ್ನೂ ಅವನ 
ಐಶ್ವರ್ಯದ ಮೇಲ್ಮೆಯನ್ನೂ, ಅವನ ವಿಭೂತಿಯ ವಿವಿಧತ ್ವೈವನ್ನೂ 
ಅವನ ಅನಂತ ಕಲ್ಯಾಣ ಗುಣಗಳನ್ನೂ ಕಿನಿಗೆ ಇಂಪಾಗಿರುವ 


32 


ಹಾಗೆ ಸಂಗ್ರಹೆವಾಗಿ ಕೇಳಿದನು, ಪುನಃ ಅದನ್ನೇ ಇನೂ 
ವಿಸ್ತಾರವಾಗಿ ಕೇಳಿ ಸಂತೋಷಸಡಬೇಕೆಂದು ಆಶೆಸಟ್ಟು 
ಶ್ರೀ ಕೃಷ್ಣನನ್ನು ಸಂಬೋಧಿಸಿ ಪ್ರಾರ್ಥಿಸುತ್ತಾನೆ. “ ಅಹೋ 
ಸ್ವಾಮಿಯೇ! ಪರಬ್ರಹ್ಮ ಅಥವ ಜಗತ್ತಾರಣನಾದ ಬ್ರಹೆ 
ಎಂದೂ, ಪರಂಧಾಮ ಅಥನ ವರಮ ತೇಜಸ್ಸು ಎಂದೂ 
ಪೆರಮಂ ಪವಿತ್ರಂ ಅಥವ ಅತ್ಯಂತ ಪವಿತ್ರವಾದ ವಸ್ತುವು 
ಬಂದೂ ಶ್ರುತಿಗಳು ಯಾರನ್ನು ಸ್ತುತಿ ಮಾಡುತ್ತವೆಯೋ 
ಆ ಭಗವಂತನು ನೀನೇ ಅಲ್ಲವೆ? ನೀನು ಶಾಶ್ವತನಾದ ದಿವ್ಯ 
ಪುರುಷನು, ಆಧಿ ದೇವನು, ಜನನ ಅಥವ ಹುಟ್ಟುವಿಕೆ 
ಇಲ್ಲದವನು, ನಿಭುವಾಗಿ ವ್ಯಾನಿಸಿರುವವನು ಮತ್ತು ಎಲ್ಲರಿಗೂ 
ಸ್ವಾಮಿಯಾದ ಭಗವಂತನು | ಏಕೆಂದರೆ ದೇವಯುಹಿಯಾದ 
ನಾರದರೂ, ಅಸಿತರೂ, ದೇವಲರೂ, ವ್ಯಾಸರೂ ಇವರೇ ಮೊದ 
ಲಾದ ಖುಸಿಗಳಿಲ್ಲರೂ ನಿನ್ನನ್ನು “ ಶಾಶ್ವತಂ ಪುರುಷಂ, ದಿನ್ಯಂ, 
ಅಧಿ ದೇವಂ, ಅಜಂ, ವಿಭುಂ? ಎಂದು ಸ್ತೋತ್ರಮಾಡಿದ್ದಾರೆ. 
ಇಷ್ಟೇ ಅಲ್ಲ; ನೀನೂ ಕೂಡ ನನಗೆ ನಿನ್ನ ಸ್ವರೂಪವು ಹೀಗೆಯೇ 
ಇದೆ ಎಂದು ಉಪದೇಶ ಮಾಡಿದ್ದೀಯೆ. ( ೧೨-೧೩ ) ಮೇಲೆ 
ವಿವರಿಸಿರುವ ಭಗವಂತನ ಕಲ್ಯಾಣ ಗುಣಗಳೂ ಮತು 
ಐಶ್ವರ್ಯಗಳು ಇನೆಲ್ಲವೂ ಉತ್ರ್ರೇಕ್ಷೆಯಲ್ಲ; ಅವುಗಳೆಲ್ಲವೂ 
ನಿಶ್ಚಯವಾದವುಗಳೇ ಆಗಿವೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ 
ವೀರ್ಯ ತೇಜಸ್ಸು ಇವುಗಳಿಗೆಲ್ಲಾ ನಿಧಿಯಾದ ಭಗವಂತನೇ! 
ನಿನ್ನ ವ್ಯಕ್ತಿಯನ್ನು ಅಂದರೆ ವೈಭವದ ಪ್ರಕಾರವನ್ನೂ ದೇವತೆ 
ಗಳಾಗಲೀ, ರಾಕ್ಷಸರಾಗಲೀ ಒಬ್ಬರೂ ಅರಿಯಲಾರರು . 


ನಿಕೆಂದಕೆ. ಅವರುಗಳಿ ಜ್ಞಾನವು ಇಷ್ಟೇ ಎಂಬ ಅಳತೆಗೆ 
ಒಳಪಟ್ಟಿ ರುವುದರಿಂದ ಅವರು ವಿಭುವಾದ ಆಂದರೆ ಎಲ್ಲೆಲ್ಲಿಯೂ 
ಅನಂತವಾಗಿರುವ ನಿನ್ನ ಸ್ವರೂಸವನ್ನು ಅರಿಯಲಾರರಕಿ, (೧೪) 


ಪುರುಷೋತ್ತಮನೇ | ನೀನು ಸಕಲ ಪ್ರಾಣಿಗಳನ್ನು ಉಂಟು 
ಮಾಡುವ ಕಾರಣವೆಸ್ತುವು; ಸಕಲ ಭೂತಗಳನ್ನೂ 


ಆಳುಷಂಥಾವನು ; ನೀನು ಸೌಂದರ್ಯವೇ ಮೊದಲಾದ ಕಲ್ಯಾಣ 
ಗುಣಗಳನ್ನು ನಡೆದಿರುವುದರಿಂದ ದೇವತೆಗಳು, ಮನುಷ್ಯರು, 
ಮೃಗಗಳು, ಪಕ್ಷಿಗಳು ಎಲ್ಲರನ್ನೂ ನಿನ್ನ ದಿವ್ಯ ಗುಣಗಳಿಂದ 
ಮೀರಿಸುವವನಾಗಿ ಅವರೆಲ್ಲರಿಗೂ ದೇವನಾಗಿದ್ದೀಯೆ, 
ಓ ಜಗದೀಶ ! ನಿನ್ನ ದೊಡ್ಡ ಸ್ಲಿಕೆಯನ್ನು ಮತ್ತು ಸತ್ಯ ಸ್ವರೂಪ 
ವನ್ನೂ ನೀನೇ ತಿಳಿದಿದ್ದೀಯೆ ಹೊರತು, ಬಾಕೆಯವರಿಂದ ಅದು 
ತಿಳಿಯೆಲಾಗುವುದಿಲ್ಲ. (೧೫) ಆದುದರಿಂದ ಭಗವಂತನಾದ 
ನಿನಗೆ ಸ್ವಂತವಾದ ವಿಭೂತಿಗಳನ್ನೂ ಅಂದರೆ ಐಶ್ವರ್ಯಗಳನ್ನೂ 


ಸಲ್ಪವೂ ಉಳಿಯದಹಾಗೆ ನೀನೇ ನಿನ್ನ ಬಾಯಿಂದ ನನಗೆ 
ಹೇಳಲೇಬೇಕು. ನೀನು 
(Re-printed. from the Mysore 7787೩ 


Patrika, November 1961) 


M.V.P, Press Mvyuore 


ಭಗವದ್ಗೀತಾ ಹತ್ತನೆಯ ಅಧ್ಯಾಯ 


ನೀನು ಈ ಲೋಕಗಳನ್ನು ಯಾವ ಐಶ್ಶ ರ್ಯ ಗಳಿಂದ ಕೂಡಿ 
ಜವನಾಗಿ, ಇವುಗಳೆಲ್ಲವನ್ನು ವ್ಯಾಪಿಸಿಕೊಂಡು ಆಳುತ್ತೀಯೋ 
ಅವುಗಳೆಲ್ಲವನ್ನೂ ನನಗೆ ಹೇಳಬೇಕೆಂದು ಪ್ರಾರ್ಥಿಸುತ್ತೇನೆ. 
(೧೬) ನಾನು ಈಗ ಭಕ್ತಿ ಯೋಗ ಸಿಷ್ಕನಾಗಿದ್ದೇನೆ. ; ಆದು 
ದರಿಂದ ನಾನು ಯಾವಾಗಲು ನಿನ್ನನ್ನು ಚಿಂತಿಸಿ ಧ್ಯಾ ಸಸ 
ಹೇಗೆ ತಿಳಿದುಕೊಳ್ಳಬಲ್ಲೆನು? ನನ್ನಿ ಈ ನೀನು ಯಾವ ಯಾವ 


ಪದಾರ್ಥಗಳಲ್ಲಿ ಯೋಚಿಸಲ್ಪಡತಕ್ಸವನು ಆಗಿದ್ದೀಯೆ ? 
ಅಂದರೆ ಹಿಂದೆಹೇಳಿದ ಬುದ್ಧಿ, ಜ್ಞಾನ ಮುಂತಾದ 
ಭಾವಗಳಿಂದಲೂ ಅಧಿಕವಾಗಿ ಸಕಲಗುಣ ಷರಿಪೂರ್ಣ 


ನನ್ನಾಗಿ ಇನ್ನೂ ಯಾವ ಯಾವ ಭಾಗಗಳಲ್ಲಿರುವವನಾಗಿ 
ಚಿಂತಿಸಬೇಕು? ಅದನ್ನೂ ದಯವಿಟ್ಟು ವಿವರಿಸು. 
(೧೭) ಇಲ್ಲಿಯವರೆಗೆ ನೀನು ಸಂಗ್ರಹವಾಗಿ ನಿನ್ನವಾಹಿಮೆ 
ಯನ್ನು ನನಗೆ ತಿಳಿಸಿದ್ದೀಯೇ; ಆದಾಗ್ಯೂ ನನಗೆ ಇನ್ನೂ 
ತೃಪ್ತಿಯುಂಟಾಗಿಲ್ಲ. ನಾನು ಇನ್ನೂ ಹೆಚ್ಚಾಗಿ ಫೇಲಿ ಸಂತೊಷ 
ಪಡಬೇಕು. ನಿನ್ನಮಾತು ನನಗೆ ಅಮೃತಕ್ಕೆ ಸದೃಶವಾಗಿದೆ. 
ಆದುದರಿಂದ ಹಿಂದೆಹೇಳಿದ ನಿನ್ನ ಸೃಷ್ಟಿಸುವ ಸಾಮರ್ಥ 
ಮುಂತಾದ ಯೋಗವನ್ನೂ, ಐಶ್ವರ್ಯವನ 
ತಿರುಗಿ ವಿಸ್ಮಾರವಾಗಿ ನನಗೆ ಹೇಳಲೇಬೇಕು. (೧೮), 

ಕೆಲವು ಶುಭವಾದ ಮತ್ತು ಪ್ರಸಿದ್ದವಾದ 

ವಿಭೂತಿಗಳು ಭಗವಂತನೇ ನಾಬವೆರ್ಣನೆ 
( ಶ್ಲೋೊಕೆಗಳು ೧೯ ರಿಂದ ೩೮) 

ಭಗವಂತನ ವಿಭೂತಿಗಳು ಅಂದರೆ (ಅವನ ಆಳ್ವಿಕೆಗೆ ಒಳ 
ಪಟ್ಟು ಐಶ್ವ ರ್ಯ ಗಳು ಅಸಂಖ್ಯಾತಗಳಾಗಿದ್ದು ದರಿಂದ ಜವುಗಳನ್ನು 
ವಿಸ್ಟಾ Nd, ಹೇಳುವುದೂ ಮತ್ತು ಕೇಳುವುದೂ ಸಾಧ್ಯವಲ್ಲ 
ಎಷ್ಟೆ. ಷ್ಟು ಹೇಳಿದರೂ ಆಶ್ಚರ ವನ್ನು ಿಂಟುಮಾಡುತ್ತಲೇ ಇರು 
ತ್ರ Hy ಆದ್ದ ರಿಂದ ಶ್ರೀ ಕೃಷ್ಣ ನು ಅರ್ಜುನನ ಮೇಲಿನಸ್ರತ್ನೆಗಳಿಗೆ 
ಉತ್ತರವಾಗಿ Be ತನ್ನ ಅನಂತ ವಿಭೂತಿಗಳಲ್ಲಿ 
ಶುಭವಾಗಿಯೂ ಮತ್ತು ಪ್ರ ಸಿದ್ದ ಗ ಸಕಳ 
ಮಾತ್ರ ಮುಂದಿ ಹೀಗೆ. ತಾನೇ ವಿವರಿಸುತ್ತಾನೆ ನೆ. “ ಅರು ನೇ 
ಸಂತೋಷವನ್ನುಂಟುಮಾಡುವ ಮತ್ತು ಆಶ್ಚರ್ಯಕರವಾದ, 
re. ಮಂಗಳಕರವಾದ, ಭಗವಂತನ ನಿಯಮಕ್ಕೆ 

ಳಪಟ್ಟರುವ ಐಶ್ವರ್ಯ ಗಳಿಗೂ ನನಗೂ ಇರುವ ನಿಕಟ i 
ನನ್ನ್ನ ನಿನಗೆ ಈಗ "ಕೇಳುತ್ತೇನೆ; ಈ ನನ್ನ ಗುಣ ವಿಭೂತಿಯ 


383 


ಶಿ 
ಸ್ಸ, ಆಳುವಿಕೆಯನ್ನೂ 


ವಿಸ್ತ್ವಾರಕ್ಕೆ ಿಕೊನೆಯಿಲ್ಲವು. (೧೯) ಭಗವಂತನು ಆತ್ಮನಾಗಿ ಎಲ್ಲಾ 
ಪ್ರಾ ph, ಹೃ ದಯದಲ್ಲಿ ಇರುವನು, ಮತ್ತು ಸ ಪ್ರಾ ಣಿ 
ಗಳಗೆ ಉತ ತ್ರ ಕಾರಣನು ; ಸ್ಥಿತಿಕಾರಣನು ; ಮತ್ತು ತ 
ಕಾರಣನು. ಅಂದರೇನು. ತ ಯೋಗದಿಂದ ಸಕಲ ಪ್ರಾ ಣಿ 
ಗಳನ್ನೂ ನಿಯನಿಸುವುದು ಮತ್ತು ಆಳುವುದು ಮಾತ್ರವಲ್ಲದೆ 
ಅವನು ಪ್ರಾ ಣಿಗಳಲ್ಲೆಲ್ಲಾ ನಿಂತು ಸೃಷ್ಟಿಸುವ ಸ್ವಭಾವ 
ಕಾಪಾಡುವ ಸ ೈಭಾವ, ನಾಶಮಾಡುವ ಸ್ವಭಾವ ಈ ಮೂರು 
ವಿಧವಾದ ಸ್ವಭಾವಗಳಿಂದ ಕೂಡಿದವನಾಗಿ ಈ ಕಾರ್ಯಗಳನ್ನು 
ನಡೆಸುತ್ತಾ ತನಗೆ ಶರೀರವಾಗಿರುವ ಸಕಲ ಪ್ರಾಣಿಗಳ 
ಹೃದಯದಲ್ಲಿಯೂ ಅಂತರಾತ್ಮನಾಗಿರುತ್ತಾನೆ ; ಆದುದರಿಂದಲೇ 
ಅವನು ಪ್ರಾಣಿಗಳ ಆದಿಯೂ, ಮಧ್ಯವೂ, ಅಂತ್ಯವೂ 
ಆಗಿರುತ್ತಾನೆ. (೨೦) ಹೀಗೆ ಭಗವಂತನು ಜೀತನಾ ಚೇತನ 
ಪದಾರ್ಥಗಳಲ್ಲಿ ಆತ್ಮನಾಗಿರುವುದರಿಂದ ಮತ್ತು ಅವು ಅವನ 
ಆಳ್ವಿಕೆಗೆ ಒಳಪ ಪಟ್ಟಿ ರುವುದರಿಂದ ಆಯಾವಸ್ತು ಗಳ ಹೆಸರು 
ಗಳನ್ನು ಹೇಳಿದ ಮಾತ್ರ ಶ್ರಕೈೆ ನಿಜವಾಗಿ ಅವನ್ನನ್ನೇ ಇ ಹೇಳಿದಹಾಗೆ 
ಆಗುತ್ತದೆ. ಅದು ಗೊ ದರೆ ಜೀವತೆಗಳು. ಮನುಷ್ಯರು, 
ಪಕ್ಷಿಗಳು, ವೃಕ್ಷಗಳು, ಇತ್ಯಾದಿ ಶಬ್ದಗಳು ಆಯಾ 0 


ಗಳನ್ನು ಭೋದಿಸುತ್ತಾ ಆಯಾ ಶರೀರಗಳಲ್ಲಿರಕಿವ ಆತ್ರ ರು 
ಗಳನ್ನು ಜೋಧಿಸುವುದಲ ಪರ್ಯವಸಾನ ಗೊಳ್ಳುತ್ತ ವೆ. ಹಾಗೆಯೆ 
ಭಗವಂತನು ಅವನ ಎಲ್ಲಾ ವಿಭೂತಿಗಳಿಗೂ 'ಆತ್ಮನಾಗಿರುವು 
ದಠಿಂದ ಸರ್ವಭೂತಗಳನ್ನು "ಬೋದಿಸುವ ಶಬ್ದಗಳು ಅವುಗಳಿಗೆ 
ಆನ್ವಯಿಸುತ್ತ ತ್ತವೆ). ಅವುಗಳಲ್ಲಿ ಕೆಲವು ಮುಖ ವಾದವುಗಳನ್ನು 
ಈಗೆ ನಿನಗೆ 'ನಿನರಿಸುತ್ತೆ "ನೆ ಕೇಳು. ಹನ್ನೆರಡು ಮಂದಿ ಅದಿತ್ಯ 
ರಲ್ಲಿ ಹನ್ನೆರಡನೆಯನನಾಗಿ ಎಲ್ಲರಿಗಿಂತಲೂ ಶ್ರೇಷ್ಠನಾದ 
ವಿಷ್ಣು ವೆಂದು ಹೆಸರುಳ್ಳ ಆದಿತ್ಯನು ಭಗವಂತನು (ನಾನು) 
ಮರುತ್ತು ಗಳಲ್ಲಿ ಶ್ರೆ ಜ್ನ ನಾದ ಮರಿ(ಚೆಯು ಭಗವಂತನು 
(ಸಾನು 1 ಪ್ರಕಾಶವನ್ನುಂಟುಮಾಡತ್ಯ್‌ ವಸ್ತುಗಳೊಳಗೆ 
ಹೆಚ್ಚುವ ಕಿರಔಗಳುಳ್ಳ ಸೂರ್ಯನು ಭಗವಂತನು ನಾನು) ! 
ನಕ್ಷತ್ರಗಳ ಪ ಪತಿಯಾದ ಚಂದ್ರ ನು ಭಗವಂತನು (ನಾನು) (5೧) 
ಬಕ್‌, ಯಜು, ಆ ಎಂಬ ವೇದಗಳಲ್ಲಿ 
ಉತ್ತಮವಾದ ಸಾಮವೇದೆವು. ಭಗವಂತನೇ (ನಾನೇ) | 
ಹನ್ನೊಂದು ಇಂದ್ರಿಯಗಳೊಳಗೆ ಉತ್ತಮವಾದ ಮೊನ 
ಇಂದ್ರಿಯವು ಭಗನಂತನು (ನಾನು) ! ಪ್ರಾ ಣಿಗಳೆಲ್ಲದರಲ್ಲಿಯೂ 
ಸ್ಟ ಬುದ್ಧಿ ಅಥವ ಅರಿವಿಕೆಯು ಭಗವ ಸ (ನಾನು) ಆಗಿ 
ದಾನೆ. (೨೨) ರುದ್ರರುಗಳು ಹನ್ನೊಂದು ಮಂದಿಯಲ್ಲಿ 
ರು 


ಸಾಮ, 


34 


ಶಾಕರನು ಭಗವಂತನು (ನಾನು)! ಯಕ್ಷರಾಕ್ಷಸರುಗಳಲ್ಲಿ 
ಕುಬೇರನು ಭಗವಂತನು (ನಾನು)! ಅಪ್ಪವಸುಗಳಲ್ಲಿ ಪಾವೆಕನು 
ಭಗವಂತನು (ನಾನು) ! ಶಿಖರಗಳಿಂದ ಶೋಭಿಸುತ್ತಿರುವ 
ಪರ್ವತಗಳಲ್ಲಿ ಮೇರು-ಪರ್ವತವು ಭಗವಂತನು (ನಾನು) ! (೨೩) 
ಫ್ರರೋಹಿತರಕೊಳಗೆ ಮುಖ್ಯನಾದ ಬೃಹಸ್ಪತಿಯು ಭಗವಂತನು 
(ನಾನು)! ಸೇನಾಪತಿಗಳೊಳಗೆ ಸ್ಫಂಧನು ಭಗವಂತನು (ನಾನು) 
ಮರೀಚಿ ಮುಂತಾದ ಖುಷಿಗೆಳೊಳಗೆ ಭೃಗಯಸಿಯು ಭಗೆ 
ವೆಂತನು (ನಾನು) | ವಸ್ತುಗಳನ್ನು ನಿರ್ದೇತಿಸಿ ಹೇಳುವ ವಣಾತು! 
ಗಳಲ್ಲಿ ಪ್ರಣವವೆಂಬ ಒಂದು ಅಕ್ಷರವು ಭಗವಂತನು (ನಾನು)! 
ಯಜ್ಞಗಳಲ್ಲಿ ಶ್ರೇಷ್ಠವಾದ ಜನ ಯಜ್ಞವು ಭಗವಂತನು 
(ನಾನು) | ಸಮಸ್ತ ಪರ್ವತಗಳಲ್ಲಿ ಹಿವನಾಲಯಾಸರ್ನತಮೆ 
ಭಗವಂತನು (ನಾನು) | ಸಮಸ್ತ ವೃಕ್ಷಗಳಲ್ಲಿ ಪೂಜ್ಯವಾದ 
ಅಶ್ವತ್ಥವೃಕ್ಷವು ಭಗವಂತನು (ನಾನು) ! ದೇವಖಷಿಗಳೊಳಗೆ 
ಪರಮ ವಿಷ್ಣುಭಕ್ತನಾದ ನಾರದನು ಭಗನಂತನು (ನಾನು) ! 
ದೇವಗಾಯಕರಾದ ಗೆಂಧರ್ವರಲ್ಲಿ ಚಿತ್ರರಥನು ಭಗವಂತನು 
(ನಾನು) ! ಯೋಗನಿಷ್ಠರಾದ ಸಿದ್ಧಪುರುಷರುಗಳಲ್ಲಿ ಕಪಿಲ 
ಮುನಿಯು ಭಗವಂತನು (ನಾನು-..೨೬) 1 ಕುದುರೆಗಳೊಳಗೆ, 
ಕ್ಷೀರಸಮುದ್ರದಲ್ಲಿ ಹುಟ್ಟದ ಉಚ್ಛ ಶೈವ ಎಂಬ ಇಂದ್ರನ 
ಕುದುರೆಯು ಭಗವಂತನು (ನಾನು) ! ದಿಗ್ಗೆಜ ಅಥವ ಅನೆ 
ಗಳೊಳಗೆ ಐರಾನತವು ಭಗವಂತನು (ನಾನು)! ಮನುಷ 
ರೊಳಗೆ ರಾಜನು ಭಗವಂತನು (ನಾನು) ! ಸಾಧಾರಣವಾದ 
ಆಯುಧಗಳೊಳಗೆ ವಜ್ರಾಯುಧವು ಭಗವಂತನು (ನಾನು) 
ಪ್ರಜೆಯನ್ನು ಹುಟ್ಟಿ ಸುವುದಕ್ಕೆ ಕಾರಣನಾದ ಮನ್ಮಥನು 
ಭಗವಂತನು (ನಾನು)! ಒಂದುತಲೆ ಹಾವುಗಳೊಳಗೆ 
ವಾಸುಕಿಯು ಭಗವಂತನು (ನಾನು)! (೨೮) ಅನೇಕ 
ತಲೆಗಳುಳ್ಳ ಹಾವುಗಳಲ್ಲಿ ಆದಿಶೇಷನು ಭಗವಂತನು (ನಾನು) ! 
ಜಲದಲ್ಲಿರುವ ಜಂತುಗಳಲ್ಲಿ ರಾಜನಾದ ವರುಣನು ಭಗವಂತನ 
(ನಾನು) ! ಪಿತೃನಳೊಳಗೆ ಅರ್ಯಮಾ ಎಂಬುವನು ಭಗವಂತನು 
(ನಾನು) ! ದಂಡಿಸುವವರೊಳಗೆ ವೈವಸ್ವತನೆಂಬ ಯಮನು 
ಭಗವಂತನು (ನಾನು)! (೨೯) ದೈತ್ಯರುಗಳಲ್ಲಿ ಪ್ರಹ್ಲಾದನು 
ಭಗವಂತನು (ನಾನು)! ಇತರರಿಗೆ ಕೇಡು ಎಣಿಸುವವನರಲ್ಲಿ 


ಮೃತ್ಯುವು ಭಗವಂತನು (ನಾನು) ! ಮೃಗಗಳೊಳಗೆ ಸಿಂಹವು, 


ಭಗವಂತನು (ನಾನು)! ಪಕ್ಷಿಗಳೊಳಗೆ ಗರುಡನು ಭಗವಂತನು 
(ನಾನು) ! (೩೦) ಸಂಚರಿಸುವುದೇ ಸ್ವಭಾವವುಳ್ಳವುಗಳಲ್ಲಿ 
ವಾಯುವು ಭಗವಂತನು (ನಾನು) ! ಅಸ್ತ್ರೈಶಸ್ತ್ರಗಳಲ್ಲಿ ಸಮರ್ಥ 
ರಾದನರಲ್ಲಿ ರಾಮನು ಭಗವಂತನು (ನಾನು)! ವೀನುಗಳೊಳಗೆ 
ತಿಮಿಂಗಿಲ ಅಥವ ಮೊಸಳೆಯ ಭಗವಂತನು (ನಾನು)! 
ನದಿಗಳೊಳಗೆ ಗಂಗಾನದಿಯು ಭಗವಂತನು (ನಾನು)! (೩೧) 


ಸೃಷ್ಟಿಸಲ್ಪಡುವ ಪದಾರ್ಥಗಳ ಆದಿಯೂ, ಮಧ್ಯವೂ, ಅಂತವೂ 
ಭಗವಂತನೇ (ನಾನು) ! ಅಂದರೇನು, ಸಕಲ ಪ್ರಾಣಿಗಳನ್ನೂ 
ಅಲ್ಲಲ್ಲಿ ಸೃಷ್ಟಿಸುವವನೂ, ಹಾಗೆಯೇ ಅಲ್ಲಲ್ಲಿ ಪರಿಪಾಲಿಸು 
ವವನೂ ಮತ್ತು ನಾಶಮಾಡುವನನೂ ಭಗವಂತನೇ (ನಾನೇ) 
ಆಗಿದ್ದಾನೆ. ಶೈ ಪ್ರೀಯಸ್ಸಾಧನವಾದ ವಿದ್ಯೆಗಳೊಳಗೆ ಪರಮ 
ಶ್ರಿ ೪ಯಸ್ಸಾಧನ ಭೂತವಾದ ಅಧ್ಯಾತ್ಮವಿದ್ಯೆಯು ಭಗವಂತನು 
(ನಾನು) ! ಜಲ್ಲ, ವಿತಂಡ ಮುಂತಾದ ವಾದ ಮಾಡುವವರಲ್ಲಿ 
ತತ್ವ ನಿರ್ಣಯವನ್ನು ಮಾಡಲು ಪ್ರಾರಂಭಿಸಿದ ವಾದವು 
ಭಗವಂತನು (ನಾನು) ! (೩೨) ಅನೇಕ ಅಕ್ಷರಗಳಲ್ಲಿ ಎಲ್ಲಾ 
ಅಕ್ಷರಗಳಿಗೂ ಆದಿಕಾರಣವಾದ “ ಅಕಾರವು” ಭಗನೆಂತನು 
(ನಾನು) | ಸಮಾಸಗಳೊಳಗೆ ದ್ವಂದ್ವಸಮಾಸವು ಭಗವಂತನು 
(ನಾನು) ! ಕಲಾಮುಹೊರ್ತವೇ ಮಂತಾದ ನಾಶವಿಲ್ಲದ 
ಇಇಲವೂ ಭಗವಂತನೇ (ನಾನೇ)! ಸಕಲ ಪ್ರಾಣಿಗಳನ್ನೂ 
ಸೃಷ್ಟಿಸುವಂತಹ ನಾಲ್ಬು ಮುಖವುಳ್ಳ ಬ್ರಹ್ಮನೂ ಭಗವಂತನೇ 
(ನಾನೆ! (೩೩) ಸಕಲಪ್ರಾಣಿಗಳನ್ನೂ ಸಂಹೆರಿಸುವ 
ಮೃತ್ಯವೂ ಭಗವಂತನೇ (ನಾನೇ)! ಇನ್ನೂ ಉಂಟಾಗುತ್ತಿರುವ್ಸ 
ಪದಾರ್ಥಗಳಿಗೆಲ್ಲಾ ಉತ್ಪತ್ತಿಕರ್ಮವೂ ಭಗವಂತನೇ (ನಾನೇ) ! 
ಹೆಂಗಸರುಗಳೊಳಗೆ ಲಕ್ಷ್ಮಿಯು ಭಗವಂತನೇ (ನಾನೇ) ! 
ಕೀರ್ತಿಯು ಭಗವಂತನೇ (ನಾನೇ)! ವಾಕ್ಕೂ ಭಗವಂತನೇ 
(ನಾನೇ) ! ಸ್ಮೃತಿಯೂ ಭಗಪಂತನೇ (ನಾನೇ) | ಬಾದ್ಧಿಯೂ 
ಭಗವಂತನೇ (ನಾನೇ) ! ಧೈರ್ಯವೂ ಭಗವಂತನೇ (ನಾನೇ) ! 
ಕ್ಷನೆಯೂ ಭಗವಂತನೇ (ನಾನೆ) (೩೪) ಸಾಮಗಳೊಳಗೆ 
ಭಗವಂತನು (ನಾನು) ದೊಡ್ಡ ಸಾಮವು ! ಭಂ ದಸ್ಸುಗಳೊಳಗೆ 
ಗಾಯತ್ರಿಯು ಭಗವಂತನು (ನಾನು)! ತಿಂಗಳುಗಳಲ್ಲಿ ಮಾರ್ಗ 
ಶೀರ್ಷವು ಭಗವಂತನು (ನಾನು)! ಖುತುಗಳಲ್ಲಿ ಹೂವುಗಳನ್ನು 
ಬಿಡುವ ವಸೆಂತಖಯುತುವು ಭಗವಂತನು (ನಾನು)! (೩೫) 
ವಂಚನೆಮಾಡುವೆವೆಕೊಳಗೆ ಜೂಜಾಡೆತಕ್ಕ ವ್ಯಾಪಾರವು 
ಭಗವಂತನು (ನಾನು)! ತೇಜಸ್ವಿಗಳಲ್ಲಿರುವ ತೇಜಸ್ಸು 
ಭಗವಂತನು (ನಾನು) ! ಜಯಶೀಲರ ಜಯವ್ರ ಭಗವಂತನು 


(ನಾನು) 1 ಕೆಒಸಮಾಡುವವರಲ್ಲಿ ಕೆಲಸವು ಭಗವಂತನು 
(ನಾನು) 1 ಮಹಾಮನಸ್ಸುಳ್ಳನರಲ್ಲಿ ಸಾತ್ವಿಕ ಮನಸ್ಸು 
ಭಗವಂತನು (ನಾನು) | (a೬) ವೈಸ್ಸಿವಂಶದವರಲ್ಲಿ 


ವಾಸುದೇವನ ಮಗನು ಭಗವಂತನು (ನಾನು) ! ಪಾಂಡವರು 
ಗಳಲ್ಲಿ ಅರ್ಜುನನು ಭಗನಂತನು (ನಾನು)! ಸತ್ಯಸ್ವರೂಪವನ್ನು 
ಮನನಮಾಡುವರಲ್ಲಿ ವ್ಯಾಸಮುನಿಯು ಭಗವಂತನು (ನಾನು) ! 
ಕವಿಗಳಲ್ಲಿ ಉಶನಾ ಎಂಬ ಕನಿಯು ಭಗವಂತನು (ನಾನು)! 
(೩೭) ಆಜ್ಞೆಯನ್ನು ಉಲ್ಲಂಘಿಸಿದವರಿಗೆ ದಂಡಿಸುವ ವಿಷಯಂ 
ದಲ್ಲಿ ದಂಡನೆಯು ಭಗವಂತನು (ನಾನು)! ಜಯನನ್ನು 


86 


ಆಪೇಕ್ಷಿಸುಷವರಲ್ಲಿ ಜಯಿಸುವುದಕ್ಕೆ ಉಪಾಯವಾದ ನೀತಿಯು 
ಭಗವಂತನು (ನಾನು)! ಮುಚ್ಚಲ್ಪಡಜೇಕಾದ ವಿಷಯಗಳಲ್ಲಿ 
ಮಾನವು ಭಗವಂತನು (ನಾನು) ! ಹಾಗೆಯೇ ಜ್ಞಾನವಂತ 
ಕೊಳಗಿರುವ ತತ್ವಜ್ಞಾನವು ಭಗವಂತನು (ನಾನು) (೩೮). 


ಇವೆಲ್ಲವೂ ಭಗವಂತನು (ನಾನು) ಎಂಬುದರ 
ತತ್ವಾರ್ಥವೇನು? (ಶ್ಲೋಕಗಳು ೩೯ ರಿಂದ ೪೨) 


ಶ್ರೀ ಕೃಷ್ಣನು ಭಗೆವೆಂತನ (ತನ್ನ) ವಿಭೂತಿಯೋಗೆದ 
ಉಪದೇಶವನ್ನು ಮುಂದುವರಿಸುತ್ತಾನೆ. ಅರ್ಜುನಾ! ಸಕಲ 
ಭೂತಗಳಿಗೆ ಬೀಜವು ಭಗವತಂನು (ನಾನು)! ಅಂದರೇನು, 
ಭಗವಂತನು ಕಾಣಲ್ಬಡುವ ಮತ್ತು ಕಾಣಲ್ಬಡದಿರುವ ಎರಡು 
ವಿಧವಾದ ಪದಾರ್ಥಗಳನ್ನು ಉತ್ಪತ್ತಿಮಾಡುತ್ತಾನೆ. ಸ್ಥಾವರ 
ಜಂಗಮಗಳಾದ ಭೂತಗಳೊಳಗೆ ಅವನು ಆತ್ಮನಾಗಿ ಇಲ್ಲದೆ 
ಇರುವ ವಸ್ತುವು ಒಂದೂ ಇಲ್ಲ. ಎಲ್ಲಾಪದಾರ್ಥಗಳೂ ಎಲ್ಲಾ 
ನೆಲೆಗಳಲ್ಲೂ ಅಂತರಾತ್ಮನೊಂದಿಗೆ ಕೂಡಿರುತ್ತವೆ. ಎಲ್ಲಾ 
ವಸ್ತುಗಳೂ, ಮುಖ್ಯವಾಗಿ ಅವುಗಳಲ್ಲಿ ತ್ರೇಷ್ಠವಾದವುಗಳು 
ಭಗವೆತ್‌ ಸ್ವರೂಸನೆಂದೂ ಅಥವ ಭಗವಂತನೇ ಎಂದ ಇಲ್ಲಿಯ 
ವರಿಗೆ ಹೇಳಿದ್ದಕ್ಕೆ ಕಾರಣವು ಅವುಗಳಿಗೆಲ್ಲಾ ಅವನು ಅಂತರಾತ್ಮ 
ನಾಗಿರುವಿಕೆಯೇ ಎಂದು ತಿಳಿ (೩೯) ಭಗವಂತನ ದಿವ್ಯಗಳಾದ, 
ಕಲ್ಯಾಣಮಯಗಳಾದ ಈ ವಿಭೂತಿಗಳಿಗೆ ಅಥನ ಅವನ 


ನಿಯಾಮ್ಯ ವಸ್ತುಗಳಿಗೆ ಅಂದರೆ ಐಶ್ವರ್ಯ ಗಳಿಗೆ ಜೊನೆಯೆೊ 
ಇಲ್ಲವು! ಹೀಗೆ ಇರುವಾಗೆ ಈಗೆ ಕೆಲವು ಉದ್ದೇಶಗೆಳನ್ನು 
ಮಾತ್ರ ಪ್ರಾಧಾನ್ಯವಾಗಿ ಇಟ್ಟು ಆ ವಿಸ್ತಾರವಾದೆ ವಿಭೂತಿಯು 
ಸಂಕ್ಷೇಪವಾಗಿ ನನ್ನಿಂದ ವಿವರಿಸಲ್ಪಟ್ಟಿತು (೪೦) ಒಟ್ಟಿನಲ್ಲಿ 
ತಾತ್ಸರ್ಕವೇನು ? ನಿಯಾಮ್ಯವಾಗಿರುವ ಅಥವ ಆಳೆಲ್ಪಡುವ 
ಸ್ವಭಾವದಿಂದ ಕೂಡಿದ್ದಾಗಿಕುವ, ಕಾಂತಿಯಿಂದ ಕೂಡಿರುವ, 
ಧನ ಧಾನ್ಯದಿಂದ ಕೂಡಿರುವ, ಅಭಿವೃದ್ಧಿ ಹೊಂದುತ್ತಿರುವ 
ಮತ್ತು ಒಳ್ಳೆಯ ಕಾರ್ಯಕ್ಕೆ ಸ್ಥಾನವಾಗಿರುವ ಯಾವ ಯಾವು 
ದುಂಟೋ ಆ ಭೂತಗಳೆಲ್ಲವೂ ಭಗವಂತನ ಚಿಂತಿಸಲು ಅಸಾಧ್ಯ 
ವಾದ ನಿಯಮನ ' ಸಾಮರ್ಥ್ಯ ಅಥವ ಅಳುವಿಕೆ ಎಂಬ ಶಕ್ತಿ 
ವಿಶೇಷೆದ ಅಲ್ಪಭಾಗದಿಂದ ಉಂಟಾದುದನ್ನಾಗಿ ತಿಳಿದುಕೋ. 
(೪೧) ಇಷ್ಟುದೊರ ಹೇಳಬೇಕಾದದ್ದೇನು? ಒಂದೇಮಾತಿನಲ್ಲಿ 
ಹೇಳಬಹುದು. ಕಾರಣ ಸ್ಥಿತಿಯಲ್ಲಿಯೂ, ಕಾಯಸ್ತಿತಿ 
ಯಲ್ಲಿಯೂ ಇರುವ ಅಥವ ಸೂಕ್ಷ್ಮವಾಗಿಯೂ, ಸ್ಥೂಲ 
ವಾಗಿಯೂ ಇರುವ ಪದಾರ್ಥಗಳಿಂದ ಕೂಡಿದ ಈ ಒಟ್ಟು 
ಜಗತ್ತೂ, ಅದರ ಕಟ್ಟಳೆಗಳೂ ಮೆತ್ತು ಪ್ರವೃತ್ತಿಗಳೂ ಎಲ್ಲವೂ 
ಭಗವಂತನ ಸಂಕಲ್ಪವನ್ನು ಸ್ವಲ್ಪವೂ ಮೀರಲಾರವು ಮತ್ತು 
ಆ ಮಹಾಪುರುಷನ ಮಹಿಮೆಯ ಸ್ವಲ್ಪ ಅಂಶದಿಂದ ಮಾತ್ರ 
ವ್ಯಾಪಿಸಲ್ಪಟ್ಟವೆ ಅಥವ ಧರಿಸಲ್ಪಟ್ಟವೆ ಎಂದು ತಿಳಿ. (೪೨) 


ಭಗವದ್ಗೀತಾ ಹನ್ನೊಂದನೆಯ ಅಧ್ಯಾಯ 


ಭಗವಂತನ ವಿಶ್ವರೂಪ ದರ್ಶನ 


ಹತ್ತನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ 
ಪುಖ್ಯವಾಗಿ ಈ ವಿಷಯಗಳನ್ನು ಉಪವೇಶವತಾಡಿದನು :-- 
(1) ಭಗವಂತನು ತನ್ನ ಅಸಾಧಾರಣವಾದ ಕಲ್ಯಾಣಗುಣ 
ಗಳಿಂದ ಕೂಡಿರುವುದರಿಂದಲೂ ಮತ್ತು ಅವನು ಸಕಲ ವಸ್ತು 
ಗಳಿಗೂ ಆತ್ಮನಾಗಿರುವ ಸ್ವಭಾವವನ್ನು ಪಡೆದಿರುವುದರಿಂದಲೂ 
ಅವನು ಎಡೆಬಿಡಪಿ ಸಕಲ ವಸ್ತುಗಳ ಸಂಬಂಧವನ್ನು ಹೊಂದಿ 
ದಾಗ್ಯೂ ಅವುಗಳಿಂದ ಬೇರೆಯಾಗಿರುವನು. (2) ಆದುದರಿಂದ 
ಅವನನ್ನು ಬಿಟ್ಟು ಅವನ ನಿಯಮನಕ್ಕೆ ಒಳಪಟ್ಟ ಸ್ವಭಾವವನ್ನು 
ಪಡೆದಿರುವ ಬಾಕಿಯಾದ ಜಗತ್ತು ಮತ್ತು ಅದರಲ್ಲಿರುವ ವಸ್ತು 
ಗಳೆಲ್ಲವೂ ಭಗವಂತನ ಶರೀರವಾಗಿವೆ, (3) ಹೀಗೆ ಮನುಷ್ಯನು 
ತಿಳಿದರೆ ಅವನಲ್ಲಿ ಭಕ್ತಿಯೋಗವು ನೆಲೆಗೊಳ್ಳುತ್ತದೆ ಮತ್ತು 
ಅವನ ಹೃದಯದಲ್ಲಿ ಭಕ್ತಿಯು ಬೆಳೆಯುತ್ತದೆ. (4) ಹೀಗೆ 


ತನ್ನ ಶರೀರವಾದ ವಿವಿಧ ಅನಂತ ವಿಚಿತ್ರ ವಸ್ತುಗಳಿಂದ 
ಕೂಡಿದ ಜಗತ್ತಿಗೆ ಅಂತರ್ಯಾಮಿಯಾಗಿ ಇರುವಂಥಾ ಒಟ್ಟು 
ವಿಶಿಷ್ಟ ಸ್ವರೂಪವೇ ಅಂದರೆ ಅವನೂ ಮತ್ತು ಅವನ ಶಠೀರವೂ 
ಒಬ್ಬಗೆ ಸೇರಿರುವ ಅವನ ಜಗತ್ತಿನ ಸೃಷ್ಟಿ, ಸ್ಥಿಕ್ಕ, ಲಯ 
ಸ್ವರೂಪವೇ ಭಗವಂತನ ವಿಶ್ವರೂಪವು. ಈ ರೀತಿಯಲ್ಲಿ 
ಅರ್ಜುನನು ಒಂದು ವಿಧವಾಗಿ ಶ್ರೀಕೃಷ್ಣನಿಂದ ಭಗವಂತನ 
ವಿಶ್ವರೂಪದ ವರ್ಣನೆಯನ್ನು ಕಿವಿಯಿಂದ ಕೇಳಿದನು. ಆದರೆ 
ಅದನ್ನು ಕೇಳಿದ ಮಾತ್ರಕ್ಕೆ ಅವನಿಗೆ ತೃಪ್ಲಿಯುಂಬಾಗಲಿಲ್ಲ. 
ಆದುದರಿಂದ ಈಗ ಅವನು ಭಗವಂತನ ವಿಶ್ವರೂಪದೆ ದರ್ಶನ 
ವನ್ನೇ ಆಶೆಸಟ್ಟವನಾಗಿ ಅ ವಿಶ್ವರೂಪದ ಅನುಭವವನ್ನೇ ಅಥವ 
ದರ್ಶನವನ್ನೇ ತನಗೆ ಉಂಟುಮಾಡಬೇಕೆಂದು ಶ್ರೀ ಕೃಷ್ಣ ನನ್ನು 
ಪ್ರಾರ್ಥಿಸುತ್ತಾನೆ. 


6 


ಅರ್ಜುನನುಶ್ರೀ ಕೃಷ್ಣನನ್ನು ವಿಶ್ವರೂಪವನ್ನ್ಮೂ 
ತೋರಿಸೆಂದು ಪ್ರಾರ್ಥಿಸುತ್ತಾನೆ (ಶ್ಲೋಕಗಳು 
೧ ರಿಂದ ೪) 


ಅರ್ಜುನನ: ಶ್ರೀಕೃಷ್ಣನನ್ನ ಕರಿತು ಹೀಗೆ ಪ್ರಾರ್ಥಿಸು 
ತ್ತಾನೆ. “ಕೃಷ್ಣಾ ! ನಿನ್ನ ಉಪದೇಶಕ್ಕೆ ಮೊದಲು ಅನೇಕ 
ಮನುಷ್ಯರ ಹಾಗೆ ನಾನುಕೂಡ «4 ಜಿಹವೇ ಆತ್ಮನು ೫ ಎಂಬ 
ಭ್ರಮೆಯನ್ನು ಪಡೆದಿದ್ದೆನು. ಆಹರೆ ನೀನು ನನ್ನಲ್ಲಿ ಕೃಸೆಮಾಡಿ 
ಆತ್ಮಸ್ತರೂಪದ ಅನೇಕ ಗುಟ್ಟಾದ ತತ್ವಾರ್ಥಗಳನ್ನು ಆರಂಭ 
ದಲ್ಲಿಯೇ ನನಗೆ ಉಪದೇಶಮಾಡಿದ್ದೀಯೇ, ಈ ಉಪದೇಶ 
ಗಳನ್ನು ಕೇಳಿದ್ದರಿಂದ ಈಗ ಆತ್ಮನಿಸಯದಲ್ಲಿ ನನಗೆ ಉಂಟಾ 
ಗಿದ್ದ ಸಂದೇಹಗಳೆಲ್ಲವೂ ತೊಲಗಿರುವುದು (೧) ಸ್ವಾಮಿ, 
ಕಮಲದಹಾಗೆ ಕಣ್ಣುಳ್ಳವನೆ ! ನೀನು ತರುವಾಯ (ಅಂದರೆ 
ಏಳನೆಯ ಅಧ್ಯಾಯದಿಂದ ಆರಂಭಿಸಿ ಹತ್ತನೆಯ ಅಧ್ಯಾಯನ 
ಕೊನೆಯವರೆವಿಗೆ) ಭಗವಂತನನ್ನುಬಿಟ್ಟು ಬಾಕಿ ಸದಾರ್ಥಗಳೂ 
ಪ್ರಾಣಿಗಳೂ ಎಲ್ಲವೂ ಅವನಿಂದಲೇ ಉಂಟಾಗಿ, ಅವನಿಂದಲೇ 
ಪಾಲಿಸಲ್ಪಟ್ಟು ಅವನಲ್ಲಿಯೇ ಲಯಿಸುತ್ತವೆ ಎಂಬ ವಿಷಯವನ್ನು 
ವಿಸ್ಮಾರವಾಗಿ ಉಪದೇಶ ಮಾಡಿದ್ದೀಯೇ ಇಷ್ಟೇ ಅಲ್ಲ; ಭಗ 
ವಂತನು ಸರ್ವಕಾಲದಲ್ಲೂ ಜೀತನಾಜೇತನರೂಪವಾದ ಸಕಲ 
ವಸ್ತುಗಳಿಗೂ ಆಧಾರವಾಗಿರುವ ಸ್ವಭಾವವನ್ನು , ಅವನು 
ಸರ್ವೋತ್ಯ್ರಷ್ಟನಾಗಿರುವನೆಂಬುದನ್ನು ಮತ್ತು ಚಿಂತಿಸಿ ಮಾಡುವ 
ಅಥವ ಚಿಂತಿಸದೆ. ನಡೆಯುವ ಕಣ್ಣುರಪ್ಪೆಗಳಾಡುವುದೇ 
ಮೊದಲಾದ ಪ್ರವೃತ್ತಿಗಳೂಕೂಡ ಅವನ ಅಧೀನವಾಗಿರುವ 
ವಿಷಯವನ್ನು ನನಗೆ ತಿಳಿಸಿದ್ದೀಯೆ. ಈರೀತಿಯಲ್ಲಿ ಭಗವಂತನ 
ಸರ್ವವಿಧವಾದ ಮಹಿಮೆಯನ್ನು ಕಿವಿಯಲ್ಲಿಕೇಳಿ, ಮನಸ್ಸಿನಲ್ಲಿ 
ಅನುಮಾನಿಸಿ ತಿಳಿದಿರುನೆನು (೨) ಹೇ ಸರಮೇಶ್ವರನೇ ! 
ಆಶ್ರಿತರುಗಳಲ್ಲಿ ಹೆಚ್ಚಾದ ಪ್ರಿತಿಯನ್ನು ತೋರಿಸುವ 
ಪುರುಷಸೋತ್ತಮನೇ ನೀನು ನಿನ್ನ ವಿಭೂತಿಯನ್ನೂ, ಐಶ್ವರ್ಯ 
ಗಳನ್ನೂ ಮತ್ತು ಕಲ್ಯಾಣ ಗುಣಗಳನ್ನೂ ವರ್ಜಿಸಿರುವುದೆಲ್ಲವೂ 
ಸತ್ಯವೆಂದು ದೃಢವಾಗಿ ನಂಬಿದ್ದೇನೆ. ಆದಾಗ್ಯೂ ನನಗೆ 
ತೃಪ್ತಿಯಿಲ್ಲ; ಏಕೆಂದರೆ ನಿನ್ನ ವಿಭೂತಿ ಐಶ್ವರ್ಯಾದಿಗಳಿಂದ 
ಕೂಡಿದ ವಿಶ್ವರೂಪವನ್ನೇ ನಾನು ಸಾಸ್ರಾತೃರಿಸಬೇಕು. 
ಆದುದರಿಂದ ಜಗತ್ತಿನಲ್ಲಿರುವ ಎಲ್ಲಾ ಚಿದಚಿತ್ಸದಾರ್ಥಗಳನ್ನು 
ಸೃಷ್ಟಿಸುವ ಪರಿಪಾಲಿಸುವ, ಆಳುವ, ಧರಿಸುವ ಮತ್ತು ನಾಶ 
ಮಾಡುನ ನಿನ್ನ ವಿಶಿಷ್ಟವಾದ ವಿಶ್ವರೂಸವನ್ನೂ, ಆ ದಿವ್ಯ 
ರೂಪದಲ್ಲಿ ನೀನು ಹೇಗೆ ಅನಂತ ಕಲ್ಯಾಣ ಗುಣಗಳಿಗೆ 
ವಾಸಸಾ ನವಾಗಿರುವೆ ಎಂಬುದನ್ನೂ ಮತ್ತು ಎಲ್ಲವು 
ಗಳಿಗಿಂತಲೂ ಉತ್ತಮನಾಗಿದ್ದು ಅವುಗಳಿಗಿಂತ ಬೇರೆಯಾಗಿರು 


ವಿಕೆಯನ್ನೂ ನಾನು ಎಚ್ಚರದಲ್ಲಿ ಅನುಭವಿಸುವಹಾಗೆ 
ಸಾಕ್ಷಾತ್ಫಾರವನ್ನೇ ಮಾಡಬೇಕೆಂದು ಆಶೆಸಡುಕ್ತೇನೆ. (೩) 

ಓ ಜಗದೀಶ್ವರನೇ ! ಮತ್ತೊಬ್ಬರಿಗೂ ಲಭಿಸಲಾರದಷ್ಟು 
ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸು ಮೊದಲಾ 
ದವುಗಳಿಗೆ ನಿಧಿಯಾದವನೇ ! ಎಲ್ಲರಿಗೂ ಸ್ವಾಮಿಯಾದ 
ವನೇ! ಸಕಲವನ್ಯೂ ಸೃಷ್ಟಿಸುವ, ಆಳುವ, ಧರಿಸುವ, ನಾಶ 
ಮಾಡುವ, ನಿನ್ನ ವಿಶಿಷ್ಟ ಸ್ಮರೂಪ ಅಥವ ವಿಶ್ವರೂಪವನ್ನೂ 
ದರ್ಶನ ಮಾಡುವುದು ನನ್ನಿಂದ ಸಾಧ್ಯವೆಂದು ನಿನಗೆ ಅಭಿಪ್ರಾಯ 
ವಿದ್ದರೆ ಹೀಗೆ ಗುಣವಿಭೂತಿ ಐಶ್ವರ್ಯಗಳಿಂದ ಕೂಡಿರುವ ಮತ್ತು 
ನಾಶವಿಲ್ಲದ ನಿನ್ನದಿವ್ಯಸ್ವರೂಪವನ್ನು ನಿನ್ನದಿವ್ಯಸಂಕಲ್ಪದಿಂದ 
ನನಗೆತೋರಿಸು. ಅಂದರೆ ನಿನ್ನನ್ನೂ ಸಂಪೂರ್ಣವಾಗಿ ನಾನು 
ಕಂಡು ಅನುಭವಿಸುವಹಾಗೆ ಕೃಪೆಯನ್ನು ದಯಪಾಲಿಸಬೇ 
ಕೆಂದು ಪಾರ್ಥಿಸುತ್ತೇನೆ. (೪) 


ಶ್ರೀ ಕೃಷ್ಣನು ಅರ್ಜುನನಿಗೆ ತನ್ನ ನಿಶ್ವರೂಪವನ್ನು 
ತೊರಿಸುತ್ತಾನೆ (ಶ್ಲೋಕಗಳು ೫ ರಿಂದ ೮) 


ಹೀಗೆ ಅರ್ಜುನನು ಕುತೂಹಲದಿಂದ ಕೂಡಿದವನಾಗಿ, 
ಹರ್ಷದಿಂದ ಗದ್ದದವಾದ ಸ್ವರದಿಂದ ಕೂಡಿದವನಾಗಿ ವಿಶ್ವರೂಪ 
ವನ್ನು ತೋರಿಸೆಂದು ಶ್ರೀಕೃಷ್ಣ ನನ್ನು ಪ್ರಾ ರ್ಥಿಸಲು ಭಗವಂತನು 
(ತನ್ನ) ವಿಶ್ವರೂಪವನ್ನು ತೋರಿಸುತ್ತಾ ಈರೀತಿ ಹೇಳಿದನು ;- 
“ ಅಹೋ ಪ್ರಾರ್ಥನೇ! ಎಲ್ಲಾದಕ್ಕೂ ಆಧಾರವಾದ ನನ್ನ 
ವಿಶ್ವರೂಪವನ್ನು ತೋರಿಸುತ್ತೇನೆ ! ನೀನು ಚೆನ್ನಾಗಿ -ನೋಡು. 
ನೂರು, ಸಾವಿರ ಸಂಖ್ಯೆಗಳಾಗಿ ಹಲವು ಬಗೆಯ ವರ್ಣಗ 
ಳಿಂದಲ್ಲೂ ಹಲವುಬಗೆಯ ಆಕಾರಗಳಿಂದಲೂ ಇರುವಂಥಾ 
ಅಪ್ರಾಕ ತವಾದ ಅಂದರೆ ದಿವ್ಯಗಳಾದ ನನ್ನ ರೂಪಗಳನ್ನು 
ಚೆನ್ನಾಗಿ ನೋಡು | (೫) ನನ್ನ ವಿಭುವಾದ ಒಂದೇರೂಪದಲ್ಲಿ 
ಹನ್ನೆರಡು ಆದಿತ್ಯರುಗಳನ್ನು , ಅಷ್ಟವಸುಗಳನ್ನು , ಹನ್ನೊಂದು 
ರುದ್ರರುಗಳನ್ನು. ಎರಡು ಅಶ್ವಿನೀದೇವತೆಗಳನ್ನೂ, ನಲವ 
ತ್ಕೊಂಭತ್ತು ಮರುತ್ತುಗಳನ್ನು, ಹೇಗೆಯೇ ಈ ಜಗತ್ತಿನಲ್ಲಿ 
ಪ್ರತ್ಯಕ್ಷವಾಗಿಕಾಣುವ ಮತ್ತು ಶಾಸ್ತ್ರಗಳಿಂದ ತಿಳಿಯಲ್ಪಡುವ 
ಯಾನ ಯಾವ ವಸ್ತುಗಳುಂಟೋ ಅವೆಲ್ಲವನ್ನು ಮತ್ತು ಸಕಲ 
ಲೋಕಗಳಲ್ಲಿಯು ಮತ್ತು ಸಮಸ್ತ ಶಾಸ್ತ್ರಗಳಲ್ಲಿಯೂ ಹಿಂದೆ 
ಕಾಣಲ್ಪಡದಿರುವ ಅನೇಕ ಇತರ ಆಶ್ಚರ್ಯಗಳನ್ನು ನೋಡು, 
(೬) ಈ ನನ್ನ ಒಂದುಶರೀರದಲ್ಲಿ, ಅದರಲ್ಲೂ ಅದರ ಭಾಗದಲ್ಲಿ 
ಜೇತನ: ಜೇತನರೂಪವಾದ ಲೋಕವನ್ನೆಲ್ಲಾಜೆನ್ನಾಗಿ ನೋಡು! 
ಇನ್ನೂ ಎನನ್ನಾದರೂ ನೋಡಬೇಕೆಂದು ಆಶೆನಟ್ಟರೂ ಅದನ್ನೂ 
ನೋಡ: | 

(Re-printed from the Mysore Vysya 
Patrika, December 1961) 


ಭಗವಧೀತಾ ಹನ್ನೊಂದನೆಯ ಅಧ್ಯಾಯ 


ಆದರೆ ಈಗ ನೀನು ಹೊಂದಿರುವ ಮಾಂಸದ ಕಣ್ಣುಗಳಿಂದ 
ನೀನು ಆಸೆಪಡುವ ಭಗವಂತನ ಸೂಕ್ಷ್ಮವಾದ ಅಪರಿಮಿತವಾದ 
ವಿಶ್ವರೂಪದ ಅನಂತ ಪ್ರಕಾರಗಳನ್ನು ನೋಡಲಾರೆ ; ಏಕೆಂದರೆ 
ಅವನ ವಿಶ್ವರೂಪ ಶರೀರದಲ್ಲಿ ಕಾಣುವ ಲೋಕವು ಸಕಲ ವಸ್ತು 
ಗಳಿಗಿಂತಲೂ ಬೇರೆಯಾದುದಾಗಿಯ್ಯೂ ಅಳತೆ ಇಲ್ಲದಿರು 
ವುದಾಗಿಯೂ ಇರುವುದು, ಮಾಂಸದಿಂದ ಮಾಡಲ್ಪಟ್ಟಿರುವ 
ಈ ನಿನ್ನ ಕಣ್ಣುಗಳು ಚಿಕ್ಕ ಪರಿಣಾಮ ಉಳ್ಳದಾಗಿರುವುದರಿಂಡ 
ಅವುಗಳ ಶಕ್ತಿಗೆ ಒಳಪಟ್ಟ ಚಿಕ್ಕ ವಸ್ತುಗಳನ್ನು ನೋಡಬಲ್ಲವೇ 
ವಿನಹ ನಾನು ನನ್ನ ವಿಶ್ವರೂಪ ಶರೀರದಲ್ಲಿ ತೋರಿಸುವ ಲೋಕ 
ಗಳೆಲ್ಲವನ್ನೂ ನೋಡಿ ನಿನಗೆ ತಿಳುವಳಿಕೆಯನ್ನು ಉಂಟು 
ಮಾಡಲಾರವು. ಆದ್ದರಿಂದ ಈಗ ನಿನಗೆ ನಾನು ದಿವ್ಯವಾದ 
ಅಂದರೆ ಅಪ್ರಾ ಕೃತವಾದ ಕಣ್ಣು ಗಳನ್ನು ಕೊಡುತ್ತೀನೆ. ನಾನು 
ಕೃಪೆಯಿಂದ ಈಗ ದಯಪಾಲಿಸಿರುವ ದಿವ್ಯ ಚಕ್ಷುಸ್ಸಿನಿಂದ 
ಭಗವಂತನ ಅಪರಿಮಿತವಾದ ಜ್ಞಾನ, ವಿಭೂತಿ ಮುಂತಾದುವು 
ಗಳೆಲ್ಲಪನ್ನೂ ನೋಡು, (೭-೮) 


ಸಂಜಯೆನು ಸಾಕ್ಷಾತ್ಮರಿಸಿದ ಭಗವಂತನ 

ವಿಶ್ವರೂಪದ ವರ್ಣನೆ, (ಶ್ಲೋಕಗಳು ೯ ರಿಂದ ೧೪) 

ಸಂಜಯನು ದೈತರಾಷ್ಟ್ರನಿಗೆ ಹೀಗೆ ಹೇಳಿದನು; ಎಲ್ಫೆ 
ರಾಜನೇ! ಮಹಾಯೋಗಿಗಳಿಗೆಲ್ಲಾ ವಿಶ್ವರೂಸನಾದ ಪರಬ್ರಹ್ಮ 
ನಾದ ಶ್ರೀ ಕೃಷ್ಣನು ತನ್ನ ಪರಮೇಶ್ವರ ಸ್ವಭಾವಕ್ಕೆ ಸಮನಾದ 
ರೂಪವನ್ನು ಅರ್ಜುನನಿಗೆ ಕೃಪೆಯಿಂದ ತೋರಿಸಿದನು. 
ಆ ವಿಶ್ವರೂಪವು ಎಂಥಾದ್ದು ಅಂಡರೈ ಅದು ನಿರತಿಶಯವಾದ 
ಐಶ್ವರ್ಯ ರೂಪದಿಂದ ಕೂಡಿದ್ದುದು. ಅಂದಕೆ ಅದು ನಾನಾ 
ವಿಧವಾಗಿ, ವಿಚಿತ್ರವಾಗಿ ಸಕಲಲೋಕಗಳಿಗೂ ಸ್ಥಾನವಾಗಿ, 
ಸಕಲ ಲೋಕಗಳನ್ನೂ ಆಳುವುದಾಗಿಯೂ ಇನಿ (೯) 
ಪರಮೇಶ್ವರನ ಸ್ವಭಾವಕ್ಕೆ ಅನುರೊಸವಾದ ಆ ರೂಪವು 
ಅನೇಕ ಮುಖಗಳೂ ಮತ್ತು ಕಣ್ಣುಗಳಿಂದ ಕೂಡಿದ್ದೂ ; 
ಅನೇಕ ಅದ್ಭುತಗಳನ್ನು ತೋರುವ್ರೆದೂ, ಅನೇಕ ದಿವ್ಯಾಭರಣ 
ಗಳಿಂದ ಅಲಂಕೃತವಾದದ್ದೂ, ದಿವ್ಯಗಳಾದ ಅನೇಕ ಆಯುಧ 


ಗಳಿಂದ ಕೂಡಿದ್ದೂ, ದಿವ್ಯ ಮಾಲೆಗಳನ್ನೂ ಮತ್ತು ದಿವ್ಯ 


31 


ವಸ್ತು ಗಳನ್ನೂ ಧರಿಸಿದ್ದೂ, ದಿವ್ಯ ಗಂಧನನ್ನು ಲೇಪಿಸಿದ್ದೂ, 
ಸಕಲ ಐಶ್ವರ್ಕ ಕರವಾದದ್ದೂ, ಪ್ರಕಾಶವಾದದ್ದೂ ಆಗಿದೆ. 
ಅಂದರೇನು, ಅದು ಮೂರು ಕಾಲದಲ್ಲೂ ಉಳ್ಳ ಸಕಲ 
ಜಗತ್ತಿಗೂ ವಾಸಸ್ಥಾನವಾಗಿರುವುದರಿಂದ ದೇಶದಿಂದಲಾಗಲೀ, 
ಕಾಲದಿಂದಲಾಗಲೀ ಅಳತೆ ಮಾಡಲು ಆಸಾಧ್ಯವಾದದ್ದಾ ಗಿ 
ಎಲ್ಲಾ ದಿಕ್ಟುಗಳಲ್ಲಿಯೂ ಮುಖಗಳಿಂದ ಕೂಡಿದುದಾಗಿ ಇದೆ. 
(೧೦--೧೧) ಆಕಾಶದಲ್ಲಿ ಸಾವಿರ ಸೂರ್ಯರುಗಳು ಏಕಕಾಲದಲ್ಲಿ 
ಉದಿಸಿದ್ದು ಡೇ ಆದರೆ ಅದರಿಂದ ತೋರುವ ಪ್ರಕಾಶವನ್ನು 
ಆ ಮಹಾತ್ಮನಾದ ಭಗವಂತನ ವಿಶ್ವರೂಪ ದೇಹದ ಕಾಂಕಿಗೆ 
ಸಾಮ್ಯವನ್ನು ಹೇಳಬಹುದು. ಅಂದರೇನು, ಆ ದಿವ್ಯಶರೀರದ 
ಕಾಂತಿಯು ಅಕ್ಷಯವಾದ ತೇಜಸ್ವರೂಪ ವಾದುದಾಗಿದೆ. (೧೨) 
ಅಳತೆ ಇಲ್ಲದ ಅಗಲವೂ ಉದ್ದವೂ ಉಳ್ಳವಾಗಿಿ, ಅನಂತವಾದ 
ತೋಳುಗಳೂ ಹೊಟ್ಟೆಯೂ ಮುಖ ಕಣ್ಣುಗಳಿಂದ ಕೂಡಿದ್ದಾಗಿ 
ಅಳತೆ ಇಲ್ಲದ ಪ್ರಕಾಶದಿಂದ ಕೂಡಿದ್ದಾಗಿ, ತನಗೆ ತಕ್ಕಹಾಗೆ 
ಅಪರಿಮತವಾದ ದಿವ್ಯಾಭರಣಗಳಿಂದ ಕೂಡಿದುದಾಗಿ, ದಿವ್ಯ 
ಗಂಧಲನನ್ನು ಲೇಏನಿಸಿಸುದುದಾಗಿ ಇರುವ ಅತಂತ ಐಶ್ವರ್ಯ 
ಮಯವಾಗಿ ಉಳ್ಳ ಆ ದೇವಾದಿದೇವನ ದೊಡ್ಡ ಶರೀರದಲ್ಲಿ 
ಅಂದರೆ ದಿವ್ಯಸ್ವರೂಪದಲ್ಲಿ ನಾನಾ ವಿಧಗಳಾಗಿ ವಿಂಗಡಿಸಲ್ಪಟ್ಟು 
(ಅಂದಕೆ ಚತುರ್ಮುಖ ಬ್ರಹ್ಮನು ಮೊದಲುಗೊಂಡು ಅನೇಕ 
ವಿಚಿತ್ರಗಳಾದ ದೇವತೆಗಳು ಮನುಷ್ಯರು, ತಿರ್ಯ ಕ್ವೂಗಳು 
ಮುಂತಾಡ ಭೋಗಪಡುವನರ ಗುಂಪೆಗಳಾಗಿಯೂ, ಭೂಮಿ 
ಆಕಾಶ ಸ್ವರ್ಗ, ನರಕ, ಅತಲ, ವಿತಲ, ಸುತಲ ಎಂಬ ಭೋಗ 
ಸ್ಥಾನೆಗಳಾಗಿಯೂ, ಭೋಗಿಸುವುದಕ್ಕೆ ಉಪಕರಣಗಳಾದ 
ಪದಾರ್ಥಗಳಾಗಿಯೂ ಅನೇಕ ವಿಧವಾಗಿ ವಿಭಾಗಿಸಲ್ಪಟ್ಟು) 
ಪ್ರಕೃತಿ ಪುರುಷರೂಪವಾಗಿರುವ ಸಕಲ  ಲೋಕವನ್ನೂ 
ಭಗವಂತನ ವಿಶ್ವರೂಸದ ಎಲ್ಲೋ ಒಂದು ಜಾಗದಲ್ಲಿರುವುದಾಗಿ 
ಅರ್ಜುನನು ಭಗವತ್ವಟಾಕ್ಷದಿಂಡ ಹೊಂದಿನ ದಿವ್ಯ ನೇತ್ರ 
ಗಳಿಂದ ಕಂಡು ದರ್ಶನ ಮಾಡಿದನು. (೧೩) ಅನಂತರದಲ್ಲಿ 
ಧನಂಜಯನು ಮಹಾ ಆಶ್ಚರ್ಯವಾಗಿರುವ ಸಕಲ ಲೋಕ 
ಗಳನ್ನೂ ತನ್ನ ಜೀಹದ ಒಂದು ಕಡೆಯಲ್ಲಿಟ್ಟು, ಅವುಗಳನ್ನು 


ಪ್ರೇರೇನಿಸುವವನಾಗಿ, ಅಧಿಕ ಐಶ್ವರ್ಯ ಕರವಾದ ಅಸಂಖ್ಯಾತ 


88 


ವಾಡ ಜ್ಞಾನ ಮುಂತಾದ ಕಲ್ಯಾಣ ಗುಣಗಳಿಗೆ ಸ್ಥಾನವಾಗಿ 
ಇರುವ ಭಗವಂತನನ್ನು ನೋಡಿ ಅಶ್ಚರ್ಯದಿಂದ ಕೂಡಿದವನಾಗಿ, 
ದೇಹೆಡ ಕೂದಲೆಲ್ಲಾ ಮೇಲೆ ಎದ್ದವನಾಗಿ (ಅಂದರೆ 
ಮೈಯೆಲ್ಲಾ ರೋವತಾಂಚಿತವಾಗಿ) ದಂಡದ ಹಾಗೆ ಕೆಳಗೆ 
ಬಿದ್ದು, ನಮಸ್ಫರಿಸಿ, ಕೈಗಳನ್ನು ಮುಗಿದೊಕೊಂಡು ಈ 
ವಿಧವಾಗಿ ವಿಜ್ಞಾಪನೆಯನ್ನು ಮಾಡುತ್ತಾನೆ.” (೧೪) 


ಅರ್ಜುನನು ವಿಶ್ವರೂಪವನ್ನು ಸಾಕ್ಷಾತ್ವರಿಸುತ್ತಾ 
ಭಗವಂತನನ್ನು ಸ್ತೋತ್ರ ಮಾಡುತ್ತಾನೆ 
(ಶ್ಲೋಕಗಳು ೧೫ ರಿಂದ ೩೦ರ ವರಿಗೆ) 


“ಹೇ ಸ್ವಾಮಿಯೇ ! ನಿನ್ನ ದಿವ್ಯ ದೇಹದಲ್ಲಿ ಸಕಲವಾದ 
ದೇವತೆಗಳನ್ನೂ ಮತ್ತು ಇನ್ನೂ ಉಂಟಾದ ಸಕಲವಾದ 
ಪ್ರಾಣಿಗಳ ಗುಂಪುಗಳನ್ನೂ ಆಂಡಾಧಿಸತಿಯಾದ ಚತುರ್ಮುಖ 
ಬ್ರ ಹ್ಮನನ್ನೂ ಹಾಗೆಯೇ ಭಗವಂತನ ಸಂಹಾರ ಶಕ್ತಿ ಮೂರ್ತಿ 
ಯಾದ ಶಿವನನ್ನೂ, ದೇವ ಖುಹಿಗಳೇ ಮುಂತಾದ ಸಕಲ 
ಖುಸಿಗಳನ್ನೂ. ವಾಸುಕಿ ದಕ್ಷನೇ ಮುಂತಾದ ಅನೇಕ ಸರ್ಪ 
ಗಳನ್ನೂ ನೋಡುತ್ತೇನೆ. (೧೫) ಪ್ರಸಂಚಕ್ಕೆಲ್ಲಾ ಒಡೆಯನೇ! 
ಅನೇಕವಾದ ಕೈಕಾಲು ಭುಜ ಹೊಟ್ಟಿ ಮುಖ ಕಣ್ಣುಗಳು 
ಮುಂತಾದ ಕರಣಗಳೊಂದಿಗೆ ಕೂಡಿರುವ ಅನಂತ ರೂಪ 
ನಾಗಿರುವ, ಅಳತೆ ಇಲ್ಲದಷ್ಟು ಶರೀರಗಳುಳ್ಳ ನಿನ್ನನ್ನು ಎಲ್ಲಾ 
ಕಡೆಯಲ್ಲೂ ನೋಡುತ್ತೇನೆ, ಪ್ರ ಪಂಚವನ್ನೆಲ್ಲಾ ಶರೀರವಾಗಿ 
ಉಳ್ಳವನೇ | ನಿನಗೆ ಇದು ಮೊದಲು ಎಂದೂ, ಇದು ಮಧ್ಯ 
ಎಂದೂ, ಇದು ಅಂತವು ಎಂದೂ ನೀನು ಕೊಟ್ಟಿರುವ ಈದಿವ 
ನೇತ್ರಗಳಿಂದಲೂ ಕೂಡ ನೋಡಲು ಶಕ್ತಿ ಇಲ್ಲದವನಾಗಿರು 
ತ್ತೇನೆ. (೧೬) ತೇಜೋರಾಶಿಯಾಗಿ, ಎಲ್ಲಲ್ಲೂ ಪ್ರಕಾಶಿಸು 
ವನನಾಗಿ, ಯಾವ ದಿಕ್ಕಿನಲ್ಲಿಯೂ ನೋಡಲು ಅಸಾಧ್ಯನಾಗಿ, 
ಜ್ರಲಿಸುವಂಥಾ ಸೂರ್ಯ ಅಗ್ಲಿ ಇವರುಗಳ ಕಾಂತಿಯಿಂದ 
ಕೂಡಿದವನಾಗಿ, ಅಪ್ರೆಮೇಯನಾಗಿರುವಂಥಾ ನಿನ್ನನ್ನು ಈಗೆ 
ಕಿಟ ಗಡೆ, ಚಕ್ರ ಇವುಗಳನ್ನು ಧರಿಸಿರುವವನನ್ನಾಗಿ ದರ್ಶನ 
ವನ್ನು ಪಡೆಯುತ್ತಿದ್ದೇನೆ ಅಥವ ಸೇವಿಸುತ್ತಿದ್ದೇನೆ. (೧೭) 
ಉಪನಿಷತ್ತುಗಳಲ್ಲಿ ತಿಳಿಯಬೇಕಾದುದಾಗಿ ಹೇಳಲ್ಪಟ್ಟ ಷರಮ 
ವಾದ ಅಕ್ಷರವೂ ನೀನೇ! ಈ ಜಗತ್ತಿಗೆ ಮುಖ್ಯವಾದ 
ಆಧಾರನೂ ನೀನೇ! ನೀನು ನಾಶರಹಿತನು, ನೀನು ಯಾವ 
ಸ್ವರೂಪದೊಂದಿಗೂ, ಯಾವ ವಿಧವಾದ ಗುಣಗಳೊಂದಿಗೂ, 
ಯಾವ ವಿಧವಾದ ವಿಭವದೊಂದಿಗೂ ಇರುತ್ತೀಯೋ ಆ 
ವಿಧವಾಗಿಯೇ ಯಾವಾಗಲೂ ಇರುತ್ತೀಯೆ, ನಿತ್ಯವಾದ 
ವೈದಿಕ ಧರ್ಮಗಳೆಲ್ಲವನ್ನೂ ನೀನೇ ಈ ರೀತಿಯಾಗಿ ಅವತಾರ 
ಮಾಡಿ ಕಾನಾಡುತ್ತೀಯೆ. ಪುರಾತನ ಪುರುಷನೂ ಫೀನೇ 


`ಹೇಳಿದ ರೀತಿಯಲ್ಲಿ ತಿಳಿದೆನು. 


ಎಂದು ತಿಳಿದುಕೊಂಡೆನು, ಅಂದರೇನು, ಈ ವರಿಗೆ ಯದುಕುಲ 
ತಿಲಕನಾಗಿ ತಿಳಿದುಕೊಂಡಿದ್ದ ನಿನ್ನನ್ನು ಈಗತಾನೇ ಮೇಲೆ 


(೧೮) 


ಸ್ವಾಮಿಯೇ! ಆದಿ ಮಧ್ಯ ಅಂತವಿಲ್ಲದವನಾಗಿ, ಅಪೆರಿ 
ಮಿತವಾದ ಬಲ, ವೀರ್ಯ ಮುಂತಾದ ಗುಣಗಳಿಂದ ಕೂಡಿದವ 
ನಾಗಿ, ಚಂದ್ರನಹಾಗೆ ಆಶ್ರಯಿಸಿದವರನ್ನು ಕಾಪಾಡುವ ಮತ್ತು 
ಎದುರುಬಿದ್ದವರನ್ನು ಸೂರ್ಯನಹಾಗೆ ದಹಿಸುವ ಕಣ್ಣುಗಳುಳ್ಳ 
ವನಾಗಿ, ಅನಂತವಾದ ಭುಜಗಳುಳ್ಳವನಾಗಿ, ಜ್ವಾಲೆಯೊಂದಿಗೆ 
ಉರಿಯುವ ಕಾಲಾಗ್ದಿಯಂತೆ ಸಂಹಾರಕ್ಕೆ ತಕ್ಕ ಮುಖ 
ಗಳೊಂದಿಗೆ ಕೂಡಿದವನಾಗಿ, ತೇಜಸ್ಸಿನಿಂದ ಲೋಕನನ್ನೆಲ್ಲಾ 
ತಪಿಸಿರುವಂಥಾ ನಿನ್ನನ್ನು ನೋಡುತ್ತಿದ್ದೇನೆ. ಅಂದರೇನು, 
ಹೀಗೆ ಸಕಲಕ್ಟೂ ಕಾರಣವಾಗಿಯೂ, ಸರ್ವಾಧಾರನಾಗಿಯೂ, 
ಸರ್ವರನ್ನೂ ಆಳುವೆವನಾಗಿಯೂ, ಸರ್ವವನ್ನೂ ನಾಶಮಾಡುವ 
ವನಾಗಿಯೂ, ಜ್ಞಾನವೇ ಮುಂತಾದ ಅಪಾರವಾದ ಸಮುದ್ರ 
ನಾಗಿಯೂ, ಆದಿ ಮಧ್ಯಾಂತರಿಹಿತನಾಗಿಯೂ ಇರುವ ನನ್ನನ್ನು 
ಈ ವಿಧವಾದ ದಿವ್ಯ ದೇಹದಿಂದೆ ಕೂಡಿದವನಾಗಿ ನೀನು 
ಉಪದೇಶಿಸಿದ ಪ್ರಕಾರ ಸಾಕ್ಷಾತ್ಸಾರ ಮಾಡುತ್ತಿದ್ದೇನೆ. (೧೯) 
ಮಹಾತ್ಮನೇ ! ಮೇಲಿರುವ  ಆಕಾಶದಲ್ಲೂ, ಕೆಳಗಿರುವ 
ಭೂಮಿಯಲ್ಲೂ ಮತ್ತು ಇವುಗಳ ಮಧ್ಯದಲ್ಲಿರುವ ಅನಕಾಶ 
ದಲ್ಲೂ ಇರುವ ಲೋಕಗಳೆಲ್ಲವೂ ನಿನ್ನೊಬ್ಬನಿಂದಲೇ 
ವ್ಯಾಪಿಸಲ್ಪಟ್ಟಿ ದೆಯಲ್ಲವೇ? ಎಲ್ಲಾ ದಿಕ್ಕುಗಲ್ಲೂ ಹೊಕ್ಕಿರುವ 
ಈ ಆಶ್ಚರ್ಯಕರವಾದ ನಿನ್ನ ಶರೀರವನ್ನು ನೋಡಿ ಮೂರು 
ಟೋಕದನರೂ ನಡುಗಿ ಹೋಗುತ್ತಾರೆ. (೨೦) ಇದ್ಯೋ 
ಶ್ರೇಷ್ಠರುಗಳಾಗಿರುವ ಕೆಲವು ದೇವತೆಗಳು ವಿಶ್ವರೂಸವಾಗಿಕುವ 
ನಿನ್ನನ್ನು ನೋಡಿ ಸಂತೋಷಸಟ್ಟು ಸಮೀಪದಲ್ಲಿ ಸೇರುತ್ತಾರೆ. 
ಇನ್ನೂ ಕೆಲನರು ನಿನ್ನ ಭಯಂಕರವಾದ ಆಕಾರವನ್ನು ನೋಡಿ 
ಭಯಪಟ್ಟ ವರಾಗಿ, ಅಂಜಲಿ ಹಸ್ತರಾಗಿ ತಮ್ಮ ತಮ್ಮ ಜ್ಞಾನಕ್ಕೆ 
ತಕ್ಕಹಾಗೆ ಸ್ತೋತ್ರವನ್ನು ಮಾಡುತ್ತಾರೆ. ಇನ್ನೂ ಕಲವು 
ಯಸಿಗಳೂ ಸಿದ್ಧಗೆಣಗಳೂ ಸರತತ್ವವನ್ನೂ, ಅಪರತತ್ವನನ್ನೂ 
ತಿಳಿದವರಾದ್ದರಿಂದ ಸ ಸ್ವಸ್ತಿ ೫ ಎಂದು ಅಂದರೆ ಮಂಗಳವನ್ನು 
ಹೇಳುತ್ತಾ ನಿನ್ನನ್ನು ಅನೇಕವಾಗಿ ಸ್ತೋತ್ರಮಾಡುತ್ತಾರೆ, 
(೨೧) ರುದ್ರರೂ, ಆದಿತ್ಯರೂ, ವಸುಕ್ಕಗಳೂ, ಸಾಧ್ಯರೂ, 
ವಿಶ್ವೇ ದೇವತೆಗಳೂ, ಅಶ್ವನೀ ದೇವತೆಗಳೂ, ಮರುತ್ತುಗಳೂ, 
ಹಿತೃಗಳೂ, ಗಂಧರ್ವರೂ, ಯಕ್ಷರೂ, ಆಸುರರೂ, ಸಿದ್ಧ 
ಗಣಗಳೂ ಎಲ್ಲರೂ ಪರಮಾಶ್ಚರ್ಯದಿಂದ ಕೂಡಿದ ನಿನ್ನ 
ದರ್ಶನವನ್ನು ಮಾಡುತ್ತಾ ರೆ (೨೨) ಅನೇಕ ಮುಖ ಕಣ್ಣು 
ಗಳುಳ್ಳ, ಅನೇಕ ಭುಜ ತೊಡೆ ಪಾದಗಳುಳ್ಳ, ಅನೇಕ ಹೊಟ್ಟಿ 


39 


ಗಳುಳ್ಳ, ಅನೇಕ ಕೋರೇಹೆಲ್ಲುಗಳನ್ನು ಪಡೆದಿರುವ ಭಯಂಕರ 
ವಾದ ದೊಡ್ಡ ದಾದ ಶರೀರವನ್ನು ನೋಡಿ ಲೋಕಗಳಲ್ಲಿ 
ಇರುವವರೆಲ್ಲಕೂ ಹೆದೆರಿರುವರು; ನಾನೂ ಹೆದರಿದ್ದೇನೆ. (೨೩) 
ಸರ್ರೈವ್ಯಾಪಿಯೇ ! ಪರಮಾಕಾಶವನ್ನು ಮುಟ್ಟುತ್ತಿ ರುವ, 
ಮಹಾಸಪ್ರಕಾಶದಿಂದ ಹೊಳೆಯುತ್ತಿರುವ, ಅನೇಕ ವರ್ಣಗಳಿಂದ 
ಕೂಡಿರುವ, ತೆರೆದಿರುವ ಬಾಯಿಗಳಿಂದಲೂ ಮತ್ತು ವಿಶಾಲ 
ವಾದ ನೇತ್ರಗಳಿಂದಲೂ ಕೂಡಿರುವ ಭಯಂಕಾಠವಾಗಿರುವ 
ವಿಷ್ಣುವೇ! ಈ ರೂಪದಲ್ಲಿರುವ ನಿನ್ನನ್ನು ನೋಡಿ ನಾನು 
ಸ್ವಲ್ಪವೂ ಧರಿಸಲಾರೆನು ; ಏಕೆಂದಕೆ ನಾನು ಈಗ ಹೆದರಿದ 
ಮನಸ್ಸುಳ್ಳವನಾಗಿ ಧೈರ್ಯವನ್ನು ಹೊಂದಿಲ್ಲ. ನಾನು ಮನಸ್ಸಿ 
ನಿಂದಾಗಲಿ, ಇಂದ್ರಿಯಗಳಿಂದಾಗಲೀ ಶಾಂತಿಯನ್ನು ಹೊಂದಿಲ್ಲ 
ಅಂದರೇನು, ಸರ್ವವ್ಯಾನಿಯಾದ ನಿನ್ನ ಅತಿಶಯವೂ ಅತ್ಯಂತ 
ಅದ್ಭುತವೂ ಅತ್ಯಂತ ಘೋರವೂ ಆದ ರೂನನನ್ನು ನೋಡಿ 
ನನ್ನ ಸಮಸ್ತ ಅಂಗಗಳೂ ಶಿಥಿಲವಾಗುತ್ತಿವೆ; ಇಂದ್ರಿಯಗಳು 
ವ್ಯಾಕುಲಗೊಳ್ಳುತ್ತಿವೆ. (೨೪) ಲೋಕಕ್ಕೆಲ್ಲಾ ವಾಸಸ್ಥಾನ 
ವಾಗಿ, ಬ್ರಹ್ಮಾದಿ ದೇವರುಗಳಿಗೆಲ್ಲಾ ಸ್ವಾಮಿಯಾಗಿ ಇರುವ 


೬ 
ಭಗವಂತನೇ ! ಪ್ರಳಯಕಾಲದ ಅಗ್ನಿಯಹಾಗೆ ಸಕಲವನ್ನೂ 


ನಾಶಮಾಡುವ ಫಘೋರವಾಗಿರುವ ನಿನ್ನ ದಿವ್ಯ ಮುಖಗಳನ್ನು, 
ನೋಡಿ ನನಗೆ ದಿಕುಗಳೇ ತೋರುತ್ತಿಲ್ಲ; ನಾನು ಸ್ವಲ್ಪವೂ 
ಸುಖವನ್ನು ಪಡೆದಿಲ್ಲ. ನೀನು ನನ್ನಲ್ಲಿ ಕೃಷೆಮಾಡಿ, 
ದಯಪಾಲಿಸಿ ನನ್ನ ಮನಸ್ಸಿನಲ್ಲಿ ಶಾಂತಿಯುಂಬಾಗುವಹಾಗೆ 
ಕಬಾಕ್ತಿಸಬೇಕು ; ಸ್ವಾಮಿಯೇ ಪ್ರಸನ್ನನಾಗು! (೨೫) ಈ 
ದೃತರಾಷ್ಟ್ರ ಕುಮಾರರುಗಳೂ, ಭೀಷ್ಮನೂ, ದ್ರೋಣನೂ, 
ಕರ್ಣನೂ ಎದುರುಪಕ್ಷದ ರಾಜಕುಮಾರರುಗಳೊಂದಿಗೂ 
ನಮ್ಮವರನ್ನು ಸೇರಿದ ಕೆಲವು ವೀರರುಗಳಿಂದಲೂ ಅಧಿಕ 
ವೇಗವಾಗಿ ಕೋರೇಹಲ್ಲುಗಳಿಂದ ವಿಕಾರವಾಗಿರುವ ಮತ್ತು 
ಭಯವನ್ನು ಉಂಟುಮಾಡುವ ನಿನ್ನ ಬಾಯಿನಲ್ಲಿ ನಾಶ 
ಹೊಂದುವವರಾಗಿ ನುಗುತ್ತಿದ್ದಾರೆ. ಅದರಲ್ಲಿ ಕೆಲವರ ತಲೆಗಳು 
ಪುಡಿಮಾಡಲ್ಪಟ್ಟು ಹಲ್ಲುಸಂಧಿಗಳಲ್ಲಿ ಸೇರುತ್ತಿವೆ. (5೬-೨೭) 
ಹೇಗೆ ನದಿಗಳ ಅಧಿಕ ನೀರಿನ ಪ್ರವಾಹಗಳು ವೇಗವಾಗಿ 
ಸಮುದ್ರವನ್ನು ಸೇರುವುದೋ ಹಾಗೆ ಈ ಮನುಷ್ಯ ಲೋಕದ 
ರಾಜರೇ ಮೊದಲಾದ ವೀರರುಗಳು ಸುತ್ತಲೂ ಉರಿಯುತ್ತಿರುವ 
ನಿನ್ನ ಬಾಯಿಯನ್ನು ನಾ4 ಹೊಂದುವದಕ್ಟೋಸ್ಯರ ಚತಿ 
ವೇಗದಿಂದ ಪ್ರವೇಶಿಸುತ್ತಿದ್ದಾರೆ. (೨೮) ಹೇಗೆ ಪತಂಗ 
ಹುಳುಗಳು ನಾಶ ಹೊಂದುವುದಕ್ಕೋಸ್ಫರ ಬಹಳ ವೇಗದಿಂಹ 
ಉರಿಯೆಜ೫ವೆ ಬೆಂಕಿಯನ್ನು ಪ್ರವೇಶಿಸುತ್ತನೆಯೋ ಹಾಗೆಯೇ 
ಈ ರಾಜರ ಮತ್ತು ವೀರರುಗಳ ಸಮೂಹಗಳೂಕೂಡ ಬಹಳ 
ವೇಗದಿಂದ ನಿನ್ನ ಬಾಯಿಗಳನ್ನು ಪ್ರನೇಶಿಸುತ್ತಾರೆ. (೨೯) 


ವಿಷ್ಣು ವೇ! ಒಟ್ಟಿಗೆ ಸೇರಿರುವ ರಾಜರನ್ನೂ ಮತ್ತು ವೀರೆರಂ 
ಗಳನ್ನೂ ನೀನು ನಿನ್ನ ಜ್ವಲಿಸುತ್ತಿ ರೊವೆ ಬಾಯಿಗಳಿಂದ 
ನುಂಗುತ್ತಾ ಎಲ್ಲಾ ಕಡೆಯಲ್ಲಿಯೂ ನಾಲಿಗೆಯಿಂದೆ 
ನೆಕ್ಕುತ್ತಿ ರುವೆ. ಘೋರವಾದ ನಿನ್ನ ಕೆರಣಗೆಳು ತಮ್ಮ 
ಪ್ರಕಾಶಗಳಿಂದ ರೋಕಗಳನ್ನೆಲ್ಲಾ ವ್ಯಾಸಿಸಿ ಅವೆಲ್ಲವನ್ನೂ 
ಸುಡುತ್ತವೆ; ತನ್ಮೂಲಕ ಪ್ರಾಣಿಗಳು ನಾಶವನ್ನು 
ಹೊಂದುತ್ತವೆ. (೩೦) ದೇವತೆಗಳಿಗೆಲ್ಲಾ ಶ್ರೀಷ್ಮನಾದವನೇ! 
ನಿನಗೆ ನಮಸ್ಕಾಂವು. ಘೋರ ರೂಪವುಳ್ಳ ನೀನು ಯಾವನು? 
ನಿನ್ನ ನಿರಂಕುಶವಾದ ಈಶ್ವರ ಸ್ವರೂಪವನ್ನು ತೋರಿಸಬೇಕೆಂದು 
ನಾನುಪ್ರಾರ್ಥಿಸಿದೆನು. ಆ ಪ್ರಕಾರ ಮೊದಲು ನಿನ್ನ 
ನಿರತಿಶಯರೂಪವನ್ನು ಶೋರಿಸಿದೆ; ಅನಂತರ ಈಗೆ ಈ 
ಘೋರವಾದ ರೂಸವನ್ನು ಧಠಿಸಿ ನನಗೆ ತೋರಿಸಿ ಭಯವನ್ನು 
ಉಂಟುಮಾಡುತ್ತೀಯೆ ಇದು ಯಾತಕ್ಕೋಸ್ಕೆರೆ ಎಂಬುದನ್ನು 
ನನಗೆ ವಿಷದವಾಗಿ ಹೇಳು ಈ ಘೋರ ರೂಪ ದರ್ಶನವು 
ಸಾಕು. ಇನ್ನು ನೀನು ನನಗೆ ನಿನ್ನ ಶಾಂತವಾದ ಆಕಾರವನ್ನು 
ಆಂಗೀಕರಿಸಿ ದರ್ಶನವನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. 
(೩೧) 

ಭಗವಂತನು ಅರ್ಜುನನ್ನು ಯುದ್ಧಮಾಡೆಂದು 
ಪ್ರೇರೇಪಿಸುತ್ತಾನೆ. (ಶ್ಲೋಕಗಳು ೩೨ ರಿಂದ ೩೪) 

ಅರ್ಜುನನ ಪ್ರಾರ್ಥನೆಯ ಪ್ರಕಾರ ಶ್ರೀ ಕೃಷ್ಣನು 
ಅರ್ಜುನನನ್ನು ಕುರಿತು ಹೀಗೆ ಹೇಳುತ್ತಾನೆ. “ ಅರ್ಜುನಾ ! 
ದುರ್ಯೋದನನೇ ಮುಂತಾದ ಸಕಲ ರಾಜರುಗಳ ಬಾಳಿನ 
ಕೊನೆಯನ್ನು ನಾನು ಅರಿತಿರುವುದರಿಂದ ಅವರುಗಳೆಲ್ಲರನ್ನೂ 
ನಾಶಮಾಡುವುದಕ್ಟೋಸ್ಕರ ಈ ಘೋರವಾದ ರೂಪಗಳಿಂದ 
ಬೆಳೆದು ಅನರುಗಳನ್ನು ನಾಶಮಾಡುವುದೇ 'ಪ್ರಯೋಜನವಾಗಿ 
ಈವಾಗ ಕಾರ್ಯವನ್ನು ಪ್ರಾರಂಭಿಸಿದ್ದೇನೆ ; ವಿಕೆಂದರ 
ಲೋಕವನ್ನು ಸಂಹರಿಸತಕ್ಕ ಮೃತ್ಯುವೂ ನಾನೇ ಆಗಿದ್ದೇನೆ. 
ನಿನ್ನ ಪ್ರಯತ್ನವಿಲ್ಲದೆಯೇ ಈ ದುರ್ಯೋದನಾದಿಗಳೂ, 
ಇನ್ನೂ ಬಾಕಿ ನಿನಗೆ ಶತ್ರುಗಳಾಗಿರುವ ಈ ವೀರರುಗಳೆಲ್ಲರೂ 
ನನ್ನ ಸಂಕಲ್ಪ ಮಾತ್ರದಿಂದಲೇ ನಾಶವನ್ನು ಹೊಂದುತ್ತಾ ಕ್ಕ 
ಆದ್ದರಿಂದ ಅವರುಗಳನ್ನು ಎದುರಿಸುವುದಕ್ಕಾಗಿ ನೀನು 
ಏಳುವವನಾಗು ; ಶತ್ರುಗಳಾದ ಅವರನ್ನು ಸುಲಭವಾಗಿ ಜೈಸಿ. 
ಕೀರ್ತಿಯನ್ನು ಹೊಂದಿ, ಧರ್ಮದಿಂದ ಲಭಿಸಿದ ಮತ್ತು 
ಸಂಪತ್ತಿನಿಂದ ಕೂಡಿದ ಈ ರಾಜ್ಯವನ್ನು ಆಳಿ ಅನುಭವಿಸು 
ವನಾಗು. ಈ ದುಷ್ಟರು ನಿನ್ನ ಪ್ರಯತ್ನಕ್ಕೆ ಮೊದಲೇ ನನ್ನ 
ದಿನ್ಯ ಸಂಕಲ್ಪ ದಲ್ಲಿಯೇ ಕೊಲ್ಲಲ್ಪಟ್ಟರುವುದರಿಂದ ಎರಡು 
ಕೈಗಳಿಂದಲೂ ಯುದ್ಧಮಾಡಲು ಶಕ್ತನಾದ ನೀನು ಅವರನ್ನು 
ಕೊಲ್ಲುವುದಕೆ, ನಿಮಿತ್ತ ಮಾತ್ರನಾಗಬೇಕು. ಅಂದರೇನು 


40 


ಫಿನ್ಲಿಂದ ಪ್ರಯೋಗಿಸಲ್ಪಟ್ಟ ಆಯುಧಗಳು ಹೇಗೆ ನಿನ್ನ 
ಸಂಕಲ್ಪಾಧೀನವಾಗಿ ನಿಮಿತ್ತ ಮಾತ್ರಗಳಾಗಿವೆಯೋ ಹಾಗೆಯೇ 
ನೀನೂಕೂಡ ಈ ನನ್ನ ದಿಸ್ಯಸಂಕಲ್ಪಕ್ಕೆ ಅಧೀನನಾಗಿ ಅವರನ್ನು 
ಕೊಲ್ಲಲು ನಾತು ಪ್ರಯೋಗಿಸುವ ಶಸ್ತ್ರದ ಸ್ಟಾ ನವನ್ನು ಹೊಂದಿ 
ನಿಮಿತ್ತ ಮಾತ್ರವಾಗಿ ಯಃಿದ್ಧಮಾಡುವನಾಗು ; ಅಷ್ಟೇ 
(೩೨-೨೩೩) ದ್ರೋಣನು, ಭೀಷ್ಮನು, ಕರ್ಣನು ಮುಂತಾದ 
ಇತರ ವೀರರುಗಳೂ ಕೂಡ ಅಪರಾಧಿಗಳಾದ್ದರಿಂದ ನನ 
ಸಂಕಲ್ಪದಿಂದಲೇ ಕೊಲ್ಲಲ್ಪಡುತ್ತಾರೆ. ಆದ್ದೆರಿಂದ ಅವರನ್ನು 
ಬಂಧುಗಳೆಂದೂ, ಆಚ್ಯಾರ್ಯರುಗಳು ಎಂದೂ, ಭೋಗದಲ್ಲಿ 
ಆತೆಯುಳ್ಳವರೆಂದ್ರೂ ಇವರನ್ನು ಹ್ಯಾಗೆ ಕೊಲ್ಲುವುದು ಎಂದು 
ಮನಸ್ಸಿನಲ್ಲಿ ಸ್ವಲ್ಪವೂ ವ್ಯಾಕುಲವಿಲ್ಲದೆ ಯುದ್ಧಮಾಡಿ 
ಜಯಿಸುನನಾಗು. ಇವರುಗಳನ್ನು ಕೊಲ್ಲುವುದರಲ್ಲಿ ನೀನು 
ಧರ್ಮಾಧರ್ಮೆ ಭಯವೇ ಆಗಲಿ, ಬಂಧು ಸ್ನೇಹ ವನ್ನಾಗಲಿ, 
ದಯೆಯನ್ನಾಗಲಿ ಹೊಂದಬೇಡ; ಏಕೆಂದರೆ ಅನರಾಧ 
ಮಾಡಿರುವ ಇವರುಗಳು ನನ್ನಿಂದಲೇ ನಿಸ್ಸಂಶಯವಾಗಿ 
ಕೊಲ್ಲಲ್ಪಡುವರು. ಆದುದರಿಂದ ಯಾವ ಶಂಖೆಯನ್ನೂ 
ಹೊಂದದೆ ಯುದ್ಧಮಾಡು; ಅದಕ್ಕಾಗಿ ದುಃಖವನ್ನು 


ಪಡಬೇಡ, ಇನ್ನು ಯುದ್ಧದಲ್ಲಿ ನೀನು ನಿನ್ನ ಶತ್ರುಗಳನ್ನು 


ಖಂಡಿತವಾಗಿಯೂ ಜಯಿಸುತ್ತ್ರೀಯೆ, (೩೪) 


ಸಂಜಯನು ಹೇಳುತ್ತಾನೆ. (ಶ್ಲೋಕ ೩ಜ) 


“ ದೃತಉಸ್ಟ್ರನೇ! ಆಶ್ರಿತ ವಾತ್ಸಲ್ಯ ಸಾಗರನಾದ 
ಶ್ರೀ ಕೃಷ್ಣನು ಹೀಗೆ ಹೇಳಿದ್ದನು. ಅರ್ಜುನನು ಕೇಳಿದ 
ಒಡನೆಯೇ ಅವನನನ್ನು ಕುರಿತು ನಮಸ್ಕರಿಸಿ, ಪುನಃ ಭಯದಿಂದ 
ನಡುಗಿ, ಪುನಃ ಬೀಳುತ್ತಾ ಏಳುತ್ತಾ ನಮಸ್ಕರಿಸಿ, ಎರಡು 
ಕೈಗಳನ್ನೂ ಜೋಡಿಸಿ ಕೈಮುಗಿದುಕೊಂಡು ತಡುಗುತ್ತಾ 
ಶ್ರೀ ಕೃಷ್ಣನನ್ನು ಕುರಿತು ಗದ್ಗದ ಸ್ವರದೊಡನೆ ಪುನಃ ಈ ರೀತಿ 
ಪ್ರಾರ್ಥಿಸಿದನು”, (೩೫) 


ಅರ್ಜುನನು ಪುನಃ ಶ್ರೀ ಕೃಷ್ಣನನ್ನು ಪ್ರಾರ್ಥಿಸುತ್ತಾನೆ. 
(ಶ್ಲೋಕಗಳು ೩೬ ರಿಂದ ೪೬) 

“ ೬ ಹೃಷೀಕೇಶ! ಈ ಯುದ್ಧವನ್ನು ನೋಡುವುದ 
ಕ್ಕೋಸ್ಕರ ಬಂದಿರುವಂಥಾ ದೇವತೆಗಳು, ಗನ್ಫರ್ವರು, ಯಕ್ಷರು 
ವಿದ್ಧ್ಯಾದರರು, ಕಿಫ್ರರರು, ಕಿಂಪುರುಷರು, ಖುಹಿಗಳು ಇವರೇ 
ಮುಂತಾದ ಸೆಕಲ ಲೋಕವೂ ನಿನ್ನ ಅನುಗ್ರಹದಿಂದಲೇ 
ಸರ್ರೇಶ್ವರನಾದ ನಿನ್ನನ್ನು ಸೇವಿಸಿ, ನಿನ್ನ ಸೇರ್ತಿಯನ್ನೂ 
ಮಹಿಮೆಯನ್ನೂ ಕಂಡು ಸಂತೋಷಿಸುತ್ತಿದ್ದಾರೆ- ಆದರೆ 
ಆಸುರಾದಿಗಳ್ಳಕೂ ನಿನ್ನನ್ನು ನೋಡಿ ಭಯಪಟ್ಟು ಗುಂಪು 


ಗುಂಪಾಗಿ ಓಡುತ್ತಾ ಮೂಲೆ ಮೂಲೆಗಳಲ್ಲಿರುವ ಹತ್ತು ದಿಕ್ಕು 
ಗಳನ್ನೂ ಹೊಕ್ಕು ಭಯದಿಂದ ನಡುಗುತ್ತಿದ್ದಾರೆ. ಸಮಸ್ತ 
ಸಿದ್ಧರೇ ಮೊದಲಾದ ನಿನಗೆ ಅನುಕೂಲವಾದ ನಡತೆಯುಳ್ಳ 
ವರುಗಳು ನಿನಗೆ ನಮುಸ್ಕಾರ ಮಾಡುತ್ತಿದ್ದಾರೆ, ನಿನ್ನ ಹಿರಿ 
ತನಕ್ಕೆ ಇವುಗಳೆಲ್ಲಾ ತಕ್ಕವುಗಳೇ ಆಗಿವೆ. (೩೬) ಹೇ ಅನಂತ 
ದೇವೇಶ ! ಜಗನ್ನಿವಾಸ ! ಹಿರಣ್ಯಗರ್ಭ ಬ್ರಹ್ಮನೆಗೇನೆ ಆದಿ 
ಕತೃವಾಗಿರುವಂಥಾ ನಿನ್ನನ್ನು ಆ ಬ್ರಹ್ಮಾದಿಗಳು ಏಕೆ ತಾನೇ 
ನಮಿಸದೆ ಇರುತ್ತಾರೆ, ನಾಶವಿಲ್ಲದ ಜೀವಸ್ವರೂಪವೂ ನೀನೇ ! 
ನಾಮ ರೂಪಗಳಿಂದ ವಿಂಗಡಿಸಿ ತಿಳಿಯಲ್ಲಡುವ « ಸತ್‌» 
ಎಂದು ಕರೆಯಲ್ಪಡುವ ಕಾರ್ಯಸ್ಥಿಕಿಯಲ್ಲಿರುವ ಪ್ರಕೃತಿಯೊ 
ನೀನೇ! ಹಾಗೆಯೇ ನಾಮರೂಪಗಳಿಂದ ವಿಂಗಡಿಸಿ ತಿಳಿಸಲ್ಪಡ 
ಲಾಗದ “ಅಸತ್‌” ಎಂದು ಕರೆಯಲ್ಪಡುವ ಕಾರಣಸ್ಥಿತಿ 
ಯಲ್ಲಿರುವ ಪ್ರಕೃತಿಯೂ ನೀನೇ! ಈ ವಿಧಗಳಾದ ಕಾರ್ಯ 
ಕಾರಣ ರೂಪವಾದ ಪ್ರಕೃತಿ ತತ್ವವೇನೂ, ಈ ಪ್ರಕೃತಿಯೊಡನೆ 
ಸೇರಿದ ಜೀವಾತ್ಮ ತತ್ವವೇನೂ ಎರಡೂ ನೀನೇ ಮತ್ತು ಈ 
ಎರಡಕ್ಕಿಂತ ಶ್ರೇಷ್ಠನೂ ನೀನೇ! ಅದರೆ ಇವೆರಡನ್ನೂ ದಾಟದ 
ಮುಕ್ತಸ್ವರೂಪನಾದ ಆತ್ಮ ತತ್ವವೇನುಂಟೋ ಅದೂ ನೀನೇ! 
(೩೭) ಹಳೆಬನಾದ ಪುರಾಣಪುರುಷನು ನೀನೇ! ಜಗತ್ತಿಗೆಲ್ಲಾ 
ಉಪಾದಾನ ಕಾರಣನಾದ ದೇವನೂ ನೀನೇ! ಈ ಲೋಕ 
ಗಳಿಗೆಲ್ಲಾ ಆತ್ಮನಾಗಿ ನಿಂತು ಅದನ್ನೆಲ್ಲಾ ಧರಿಸುವಂಥಾ 
ಆದಾರ ಪರತತ್ವವೂ ನೀನೇ! ಲೋಕದಲ್ಲಿ ಅರಿಯುವವು 
ಗಳಾಗಿಯೂ, ಅರಿಯಲ್ರಡುವವುಗಳಾಗಿಯೂ ಇರುವುವು 
ಗಳೆಲ್ಲವೂ ನೀನೇ! ಹೀಗೆ ನೀನು ಅಳತೆಯಿಲ್ಲದ ಆಕಾರವುಳ್ಳ 
ವೆನಾಗಿ ಸರ್ವಸ್ವ ರೂಸನಾಗಿರುವುದರಿಂದಲೇ ಎಲ್ಲರಿಂದಲೂ 
ಹೊಂದಲ್ಪಡಬೇಕಾದ ಉತ್ಳ್ರುಸ್ಮಸ್ಥಾನವೂ (ಅಂದರೆ 
ವೈಕುಂಠಶವೂ) ನೀನೇ! ಚೇತನಾಚೇತನರೂಸವಾದ ಈ 
ಲೋಕವೆಲ್ಲವೂ ಆತ್ಮನಾದ ನಿನ್ಸಿಂದಲೇ ವ್ಯಾಪಿಸಲ್ಪಟ್ಟಿ ರುತ್ತದೆ. 
(೩೮) ವಾಯು, ಯಮ, ಆಗ್ರ, ವರುಣ, ಚಂದ್ರನು, 
ಚತುರ್ಮುಖ ಬ್ರಹ್ಮನೂ ಇವೆರೆಲರೂ ನೀನೇ! ಸಕಲರಾದ 


ಪ್ರಜೆಗಳಿಗೂ, ಪಿತ್ಸಗಳಿಗೂ, ಪ್ರಜಾಪತಿಗಳಿಗೂ ಚತುರ್ಮುಖ 
ಬ್ರಹ್ಮನು ಪಿತನಾದ್ದರಿಂದ ಭಗವಂತನಾದ ನೀನು ಸಕಲ 
ಪ್ರಜೆಗಳಿಗೂ ನಿಶಾಮಹನು ! ನಿನ್ನನ್ನು ಸಾವಿರಸಲ 
ನವಶಸ್ಕರಿಸುತ್ತೇನೆ ; ತಿರಗಿಯೂ ಅನೇಕಸಲಗಳು ನಿನ್ನನ್ನು 
ನಮಸ್ಕರಿಸುತ್ತೇನೆ. (೩೯) ಹೇ ಸರ್ತಸ್ತರೂಸ! ನಿನಗೆ 
ಮುಂದುಗಡೆಯಲ್ಲಿ ನಮಸ್ಕಾರ | ಆಮೇಲೆ ನಿನಗೆ ಹಿಂದುಗಡೆ 
ಯಲ್ಲಿ ನಮಸ್ಕಾರ! ನಿನೆಗೆ ಎಲ್ಲಾ ಕಡೆಯಲ್ಲೂ ನಮಸ್ಕಾರ 
ವಿರಲಿ 1 ಅಳತೆಯಿಲ್ಲದ ಪರಾಕ್ರಮ ಉಳ್ಳವನೇ! ಅಳತೆ 
ಇಲ್ಲದಷ್ಟು ಶಕ್ತಿ ಉಳ್ಳವನೇ | 


(Re-printed from the Mysore Vysya 
Patrika, February 1962) 


M. ೫. P. PRESS, MYSORE. 


ಭಗವಧೀತಾ ಹನ್ನೊಂದನೆಯ ಅಧ್ಯಾಯ 


ನೀನು ಎಲ್ಲವನ್ನೂ ಆತ್ಮನಾಗಿ ವ್ಯಾಪಿಸಿರುತ್ತೀಯೆ; ಆದ 
ಕಾರಣದಿಂದ ನೀನು ಸರ್ವಶಬ್ದವಾಚ್ಯನಾಗಿರುತ್ತೀಯೆ. ಸರ್ವ 
ವನ್ನೂ ವ್ಯಾಪಿಸಿರುವುದರಿಂದ ಸರ್ವವೂ ನೀನೇ! (೪೦). ಹೇ 
ಅಚ್ಯುತಾ! ಅಪರಿಮಿತವಾದ ವೀರ್ಯವೂ, ಅಸರಿಮಿತವಾದ 
ಪರಾಕ್ರಮವೂ, ಸಕಲ ಪ್ರಾಣಿಗಳಿಗೂ ಆತ್ಮನಾಗಿರುವಿಕೆಯೂ, 
ಸಮಸ್ತದ ಸೃಷ್ಟಾ ದಿಗೆಳನ್ನು ಮಾಡುವಿಕೆಯೂ ಇನ್ನೂ ಹೀಗೆ 
ಯೇ ಅನೇಕ ಬಗೆಯಾಗಿರುವ ನಿನ್ನ ಮಹಿಮೆಯನ್ನು ತಿಳಿಯ 
ದವನಾಗಿ ನಾನು ಅಜ್ಞಾನದಿಂದಲೂ, ಚಿರಸಶರಿಚ ಯದಿಂದುಂ 
ಟಾದ ಅಧಿಕ ಸ್ವತಂತ್ರದಿಂದಲೂ ನಿನ್ನನ್ನು ಸ್ನೇಹಿತನೆಂದು ತಿಳಿ 
ದುಕೊಂಡು “ ಎಲೋ ಕೃಷ್ಣಾ | ಎಲೋ ಯಾದನೆ! ಎಲೋ 
ಸ್ನೇಹಿತನೇ! ಎಂದು ಸ್ವಲ್ಪವೂ ವಿನಯವಿಲ್ಲದೆ ನುಡಿಯುಕ್ತಿ 
ದ್ದನು ನನ್ನ ಸ್ವಾಮಿಯೇ! ಸರ್ವವಿಧದಿಂದಲೂ ಸತೃರಿಸಬೇ 
ಕಾದ ನಿನ್ನನ್ನು ಹೀಗೆ ತಿರಸ್ಕರಿಸಿ ಮಾತನಾಡಿದೆನಲ್ಲಾ ! ನಾಶ 
ವಿಲ್ಲದವನೇ | ಒಟ್ಟಿಗೆ ಆಡುವಾಗಲೂ, ಮಲಗುವಾಗಲೂ, 
ಕೂತಿರುವಾಗಲೂ, ಊಟಮಾಡುವಾಗಲೂ ಒಂಟಿಯಾಗಿ ಅಥ 
ವ ಜನಗಳ ಎದುರಿಗೆ ಹಾಸ್ಯಕ್ಕಾಗಿ ಅಥವ ಇತರ ಕಾರಣಗಳಿ 
ಗಾಗಿ ನನ್ನಿಂದ ಅನಮಾನಿಸಲ್ಪಟ ಶೈವನಾಗಿರುವುದನ್ನು ನೀನು 
ಸಹಿಸಿಕೊಂಡು ಆ ತಪ್ಪುಗಳೆಲ್ಲವನ್ನೂ ನಿನ್ನ ಅಳತೆ ಇಲ್ಲದಷ್ಟು 
ಇರುವ ದಯಾಗುಣದಿಂದ ನನ್ನನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿ 
ಸುತ್ತೇನೆ (೪೧-೪೨) ಸಮನಿಲ್ಲದ ದೊಡ್ಡಸ್ಮಿಕೆಯನ್ನು ಪಡೆದ 
ಭಗವಂತನೇ! ಈ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚಕ್ಕೆ 
ನೀನೇ ತಂದೆಯು ಮತ್ತು ಶ್ರೇಸ್ಮನಾದ ಗುರುವೂ ಕೂಡ ಆಗಿ 
ದ್ದೀಯೆ; ಆದುದರಿಂದ ಈ ಲೋಕದಲ್ಲಿ ಪೂಜಿಸಲು ಅತ್ಯಂತ 
ಯೋಗ್ಯನಾಗಿ ಸೂಜ್ಯತಮನಾಗಿದ್ದೀಯೆ, ಇನ್ನೇನು, ಈ ಮೂರು 
ಲೋಕಗಳಲ್ಲೂ ಕರುಣೆಯೇ ಮುಂತಾದ ಕಲ್ಯೂಣಗೆಳಲ್ಲೂ 
ಮತ್ತು ಜಗತ್ತಿನ ಸೃಷ್ಟಿ ಸ್ಥಿತಿಲಯ ಕಾರ್ಯಗಳಲ್ಲೂ ನಿನಗೆ 
ಸಮಾನರಾದವರು ಯಾರೂ ಸಿಕ್ಕಲಾರರು. ಹೀಗಿರುವಾಗ 
ನಿನಗಿಂತ ಅಧಿಕನಾದವನು ಯಾವನಾದರೂ ಇರೆಬಲ್ಲನೆ? 
ಇಲ್ಲ; ಈ ವಿಚಾರದಲ್ಲಿ ಸಂಡೇಹೆಕ್ಟೇ ಅವಕಾಶವೇ ಇಲ್ಲ (೪೩) 
ಈ ಕಾರಣದಿಂದ ನಾನು ಎಲ್ಲರಿಗೂ ಒಡೆಯನಾದ, ಎಲ್ಲರಿಂ 
ದಲೂ ಸ್ತೊ ತ್ರಕ್ಕೆ ಅರ್ಹನಾದ ನಿನ್ನನ್ನು ಕುರಿತು ನನ್ನ ಶರೀರ 


4] 


ವನ್ನು ಭೂಮಿಯಲ್ಲಿ ಮಲಗಿಸಿ ನಮಸ್ಕಾರಮಾಡಿ, ಅನುಗ್ರಹ 
ಮಾಡೆಬೇಕೆಂದು ಪ್ರಾರ್ಥಿಸುತ್ತೇನೆ. ತಪ್ಪುಮಾಡಿದವನಾದರೂ 
ಪುತ್ರನು ತಂದೆಯನ್ನು ಕುರಿತು ನಮಸ್ಕಾರಮಾಡಿ ಪ್ರಾ ರ್ಥಿಸಿದ 
ನಾದರೆ ಆ ತಂದೆಯೂ, ಹಾಗೆಯೇ ಪ್ರೀತಿಸಾತ್ರನಾದವನು 
ತನ್ನ ಸ್ನೇಹಿತನನ್ನು ನಮಸ್ಕರಿಸಿ ಬೇಡಿಕೊಂಡರೆ ಆ ಸ್ನೇಹಿತರೂ 
ಕನಿಕರಪಟ್ಟು ದಯೆಯನ್ನು ತೋರಿಸುವ ಹಾಗೆ ನನ್ನಲ್ಲಿ ವಿಶೇಷ 
ಕಟಾಕ್ಷವುಳ್ಳ ನೀನು ಪ್ರಿಯನಾದ ನನಗೋಸ್ಕರ ನನ್ನ ಸಕಲ 
ತಪ್ಪೆಗಳನ್ನೂ ಕ್ಷಮಿಸಬೇಕು (೪೪) ಜಗದಂತರ್ಯಾಮಿಯೇ! 
ಯಾವಾಗಲೂ ಯಾರಿಂದಲೂ ನೋಡಲ್ಪಡದೆ ನಿನ್ನ ವಿಶ್ವರೂಪ 
ವನ್ನು ಮೊದಲು ದರ್ಶನಮಾಡಿದಾಗೆ ನನ್ನ ಹೈದಯವು ಸಂ 
ತೋಷವನ್ನು ಹೊಂದಿತು. ಆದರೆ ನಿನ್ನ ಉಗ್ರವಾದ ರೂಪ 
ವನ್ನು ನೋಡಿದಾಗಿಂದ ನನ್ನ ಹೈದಯವು ಭಯದಿಂದ ನಡುಗಿ 
ಹೋಗಿ ಮನಸ್ಸು ದುಃಖಿಸುತ್ತದೆ. ಆದ್ದರಿಂದ ಸಕಲ ಲೋಕ 
ಕ್ಕೊ ವಾಸಸ್ಥಾನವಾಗಿರುವ ಮತ್ತು ಬ್ರಹ್ಮಾದಿಗಳಾದ ಸಕಲ 
ದೇವತೆಗಳಿಗೂ ಈಶನಾದ ನನ್ನಸ್ಮಾಮಿಯೇ ! ನನಗೆ ಮುಂದಿನ 
ಹಾಗೆಯೇ ನಿನ್ನ ಸುಪ್ರಸನ್ನವಾದ ದಿವ್ಯದೇಹದೊಂದಿಗೆ ದರ್ಶನ 
ವನ್ನು ಕೊಡಬೇಕು; ದಯವಿಟ್ಟು ಪ್ರಸನ್ನನಾಗು (೪೫). 
ವಿಶ್ವಮೂರ್ತಿಯೇ! ಹಿಂದಿನ ಹಾಗೆಯೇ ಕಿರೀಟವುಳ್ಳಂಥಾ, 
ಗದೆಯುಳ್ಳೆಂಥಾ, ಚಕ್ರವನ್ನು ಕೈಯಲ್ಲಿ ಉಳ್ಳಂಥಾ ನಿನ್ನನ್ನು 
ದರ್ಶನಮಾಡಲು ನಾನು ಇಷ್ಟಪಡುತ್ತೆ "ನೆ. ಆದ್ದ ರಿಂದ ಈಗ 
ಸಾವಿರಾರು ಕೈಗಳಿಂದ ಕೂಡಿ ವಿಶ್ವರೂಸಶರೀರಿಯಾಗಿರುವ 
ನೀನು ಕೃನೆಮಾಡಿ ಚತುರ್ಭುಜನಾಗಿ ಹಿಂದಿನ ನಿಷ್ಟೆ ದರ್ಶನ 
ವನ್ನೇ ಪ್ರಸಾದಿಸಬೇಕೆಂದು ಪ್ರಾರ್ಥಿಸುತ್ತೇನೆ (೪೬). 


ಭಗವಂತನ ವಿಶ್ವಕೂಪದಶ? ನನನ್ನು ಪಡೆಯಲು 
ಭಕ್ತಿಯೊಂದೇ ಉಪಾಯ 
(ಶ್ಲೋಕಗಳು ೪೭ರಿಂದ ೫೫) 


ಭಗವಂತನು ಹೇಳುತ್ತಾನೆ. “ ಆರ್ಜುನಾ! ತೇಜೋವಮ 
ಯವಾಗ್ಕಿ ಸಮಸ್ತ ಪ್ರಪಂಚಾತ್ಮಕವಾಗಿ ಅಂದರೆ ವಿಶ್ವರೂಪ 
ವಾಗಿ, ಆದಿಯೂ ಮಧ್ಯವೂ ಕೊನೆಯೂ ಇಲ್ಲದುದಾಗಿ, ಸಕಲ 
ಪದಾರ್ಥಗಳಿಗೂ ಮೊದಲನೆಯೆದದ್ದಾಗಿ ಇರುವ ಈ ನನ್ನ 


42 


ದಿವ್ಯರೂಪವನ್ನು ನಿನ್ನೊಬ್ಬನನ್ನು ಹೊರತು ಮತ್ತೊ ಬ್ಬರಿಗೂ 
ನಾನು ತೋರಿಸಿಲ್ಲ; ನೀನು ನನ್ನಲ್ಲಿ ನಿಶೇಷವಾಗಿ ಭಕ್ತಿಯಿಂದ 
ಕೂಡಿರುವನಾಗಿರುವುದರಿಂದೆ ನಾನು ಸಂತೋಷಗೊಂಡವನಾಗಿ 
ನನ್ನ ಸತ್ಯಸಂಕಲ್ಪಯೋಗದಿಂದ ನಿನಗೆ ಈ ದುರ್ಲಭವಾದ 
ದರ್ಶನವನ್ನು ದಯಪಾಲಿಸಿದೆನು (೪೭) ಕುರುಶ್ರೀಷ್ಮನೇ! 
ನೀನಲ್ಲದ ಇತರ ಮುಮೊಕ್ಷುಗಳು ಭಗವಂತನಾದ ನನ್ನನ್ನು ಈ 
ವಿಧವಾವ ಫಿಜಸ್ವರೂಪದಲ್ಲಿ ಸಾಕ್ಷಾತೃರಿಸಬೇಕಾದರೆ ಅವರು 
ಗಳಲ್ಲಿ ಅತ್ಯಂತ ಹೆಚ್ಚಾದ ಭಕ್ತಿಯು ಮಾತ್ರ ಉಂಟಾಗಬೇಕು ; 
ಆಗ ಆವರಿಗೆ ಈ ದಿವ್ಯ ದರ್ಶನವು ಉಂಟಾಗುತ್ತದೆ. ಮುಮುಕ್ಷು 
ಗಳಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದರೆ, ಅವರುಗಳು ಯಜ್ಞಗ 
ಳನ್ನು ಮಾಡಿದರೂ ದಾನಕೊಟ್ಟರೂ, ತಸಸ್ಸುಗಳನ್ನು ಮಾಡಿ 
ದರೂ ಮತ್ತು 6 ವಿಧವಾದ ಇತರ ಯಾನ ಕ್ರಿಯೆಗಳನ್ನು 
ಮಾಡಿದರೂ ಈ ದಿವ್ಯದರ್ಶನವನ್ನು ಸಡೆಯಲೂರರು ಆದಕಿ 
ಈ ವಿಶ್ವರೂಸದರ್ಶನವನ್ನು ಪಡೆಯುವುದಕ್ಕೆ ನಿರಕಿಶಯ 
ಮತ್ತು ಅನನ್ಯ ಭಕ್ತಿಯೊಂದೇ ಮಾರ್ಗ (೪೮) ಈ ವಿಧವಾದ 
ನನ್ನ ಈ ಘೋರರೂಪವನ್ನು ನೋಡಿ ಮೂರ್ಛೆಹೋಗಬಜೇಡ. 
ನನ್ನ್ನ 'ಭಯಂಕರ ರೂಪದ ದರ್ಶನದಿಂದ ನಿನಗೆ ಭಯವೂ, 
ದುಃಖವೂ ಉಂಟಾಗದಿರಲಿ | ಇನ್ನು ನೀನು ಭಯವಿಲ್ಲದವ 
ನಾಗಿ, ಪ್ರೀತಿಯಿಂದ ಕೂಡಿದ ಮನಸ್ಸುಳ್ಳ ವನಾಗಿ ಹಿಂದೆ 
ನೋಡಿದಂಥಾ ಈ ನನ್ನ ಸಹೆಜರೂಪವನ್ನು ತಿರುಗಿಯೂ 
ನೋಡು, ಅಂದರೆ ನಿನಗೆ ಅಭ್ಮಾಸವಾದ ಮೊದಲಿನ ಸೌಮ್ಯ 
ರೂಸವನ್ನೇ ತೋರಿಸುತ್ತೆ ನೆ; ಅದನ್ನೇ ದರ್ಶನ ಮಾಡು (೪೯). 


ಪಾಂಡುಕುಮಾರನಾದ ಅರ್ಜುನನನ್ನು ನೋಡಿ ಶ್ರೀ 
ಕೃಷ್ಣ ನು ಹೀಗೆ ಹೇಳಿ ತಿರಗಿಯೊ ತನ್ನ ಚತುರ್ಭುಜದಿಂದ 
ಹೂಡಿದ ಆಕಾರದಿಂದ ದರ್ಶನವನ್ನುಕೊಟ್ಟನು ; ಅದೂ ಅಲ್ಲದೆ 
ಅಭ್ಯಾಸವಿಲ್ಲದೆ ಸ್ವರೂಪವನ್ನು ನೋಡಿ ಭಯವನ್ನು ಹೊಂದಿದ 
ಅರ್ಜುನನನ್ನು ಅಭ್ಯಾಸವಾದ ಶಾಂತವಾದ ಆಕಾರದಿಂದ ಕೂಡಿ 
ದವನಾಗಿದ್ದು ಸಮಾಧಾನಮಾಡಿದನು (೫೦). ಒಡನೆಯೇ 
ಆರ್ಜುನನು ಹೀಗೆ ಹೇಳಿದನು * ಹೇ ಜನಾರ್ಧನಾ! ಅಪರಿ 
ಮಿತವಾದ ಅತಿಶಯವಾದ ಲಾವಣ್ಯ, ಸೌಂದರ್ಯ, ಸೌಕುಮಾರ 
ಮುಂತಾದವುಗಳಿಂದ ಕೂಡಿದ್ದಾಗಿ, ಅಧಿಕ ಸೌಮ್ಯವಾಗಿರು 
ವಂಥಾ ಮನುಷ್ಯಾಕಾರವಾದ ನಿನ್ನೊಬ್ಬನಿಗೇ ಸೃಂತವಾದ ನಿನ್ನ 
ಈ ದಿವ್ಯವಿಗ್ರ ಹವನ್ನು ಪುನಃ ಈಗ ನೋಡುತ್ತಿದೇನೆ. ಈಗ 
ಪ್ರಸನ್ನನಾದ ಮನಸ್ಸುಳ್ಳವನಾಗಿದ್ದೇನೆ; ಆದುದರಿಂದ ಪೂರ್ವದ 
ಸ್ವಭಾವವನ್ನೂ ಪ್ರಜ್ಞೆ ಯನ್ನೂ ಹೊಂದಿದ್ದೇನೆ ? (೫೧). 


ಭಗವಂತನು ಪುನಃ ಅರ್ಜುನನ್ನು ಕುರಿತು ಹೀಗೆ ಹೇಳಿ 
ದನು, * ಅರ್ಜುನಾ! ನಾನು ನಿನಗೆ ಈವಾಗ ಕೋರಿಸಿದ ಎಲ್ಲ 


ರನ್ನೂ ಆಳುವಂಥಾ ಈ ನನ್ನ ವಿಶ್ಷ ರೂಪವನ್ನು ನೋಡುವುದಕ್ಕೆ 
ಒಬ್ಬರಿಂದಲೂ ಆಗಲಾರದು. ದೇವತೆಗಳೆಲ್ಲರೂ ಈ ದಿವ್ಯರೂಸ 
ವನ್ನು ದರ್ಶನಮಾಡಬೇಕೆಂದ ಎಷ್ಟೋ ಕಾಲದಿಂದ ಎದುರು 
ನೋಡುತ್ತಿದ್ದಾರೆಯೇ ಹೊರತು ಒಬ್ಬರಾದರೂ ದರ್ಶನಮಾ 


ಡಿಲ್ಲ (೫.೨). ಹಾಗಾದರೆ ಈಗ ನೀನು ಯಾವ ಆಕಾರದಿಂದ 
ನನ್ನನ್ನು ನೋಡಿದ್ದೀಯೋ ಅಂಥಾ ಈ ದಿವ್ಯ ದರ್ಶನವು ಯಾವ 
ಉಪಾಯದಿಂದ ಉಂಟಾಗುತ್ತದೆ ಎಂಬುದನ್ನು ವಿಶದವಾಗಿ 
ತಿಳಿ. ವೇಗಗಳನ್ನು ಓದುವುದು, ಓದಿಸುವುದು ಮುಂತಾದವು 
ಗಳಿಂದಲಾಗಲೀ, ಯಾಗದಿಂದಲಾಗಲೀ, ಹೋಮದಿಂದಲಾ 
ಗಲೀ, ತಸಸ್ಸಿನಿಂದಾಗಲೀ, ದಾನದಿಂದಲಾಗಲೀ ಮತ್ತು ಭಕ್ತಿ 
ಇಲ್ಲದ ಇತರ ಯಾವ ಉಪಾಯಗೆಳಿಂದಲಾಗಲೀ ಯಾರೂ 
ನನ್ನನ್ನು ಈ ನನ್ನ ನಿಜಸ್ವರೂಪದಲ್ಲಿ ನೋಡುವುದಕ್ಕೆ ಅಗುವು 
ದಿಲ್ಲ (೫೩). ಆದರೆ ಯಾವ ಮಹಾತ್ಮರು ಭಗನೆಂತನಸ್ನೇ ಸೇರ 
ಬೇಕೆಂಬ ಹೆಚ್ಚಾದ ಭಕ್ತಿಯನ್ನು ಪಡೆಯುತ್ತಾರೆಯೋ ಅನರು 
ಮಾತ್ರವೇ ನನ್ನ ನಿಜಸ್ವರೂಪವನ್ನು ಮೊದಲು ಶಾಸ್ತ್ರವ್ಯಾಸಂಗ 
ದಿಂದ ಬುದ್ಧಿಯಲ್ಲಿ ತಿಳಿಯುತ್ತಾರೆ, ಕ್ರಮೇಣ ಪ್ರತ್ಯಕ್ಷವಾ 
ಗಿಯೂ ಭಗವಂತನನ್ನು ದರ್ಶನವರಾಡುತ್ತಾರೆ ಮತ್ತು ಜೊನೆ 
ಯಲ್ಲಿ ಅವರು ಶಾಶ್ವತವಾಗಿ ಅಂದರೆ ನಿಜವಾಗಿ ಭಗವಂತನಲ್ಲಿ 
ಪರಿಪೂರ್ಣವಾಗಿ ಸೇರಿಕೊಳ್ಳುತ್ತಾ ರೆ ಒಂದು ವಿಷಯವನ್ನು 
ಇಲ್ಲಿ ಗಮನಿಸಬೇಕು,” ಭಗವಂತನಲ್ಲಿರುವ ಅವಕ ಭಕ್ತಿಯು 
ಇತರ ದೇವತೆಗಳ ಮೇಲಿನ ಭಕ್ತಿಯಿಂದ ಮಿಶ್ರವಾಗಿ ಕಲ್ಮಷ 
ವಾಗಿರಕೂಡದು ಅಥವ ಅರ್ಥ, ಕಾಮ, ಧರ್ಮ, ಕೈವಲ್ಯ 
ಮುಕ್ತಿ ಎಂಬ ಇತರ ಪುರುಷಾರ್ಥಗಳನ್ನು ಹೊಂದುವುದಕ್ಕೆ 
ಸಹಾಯವಾಗಿರಕೂಡದು. ಭಗವಂತನನ್ನೇ ದರ್ಶನಮಾಡಿ ಅವ 
ನನ್ನೇ ಹೊಂದಬೇಕೆಂಬ ಉತ್ತಮಜ್ಞಾನಿಯ ಥ್ರೇಯದಿಂದ 
ಕೂಡಿರಬೇಕು (೫೪). ಇಂತಹ ಮಹಾತ್ಮರಾದ ಜ್ಞಾನಿಗಳಾದ 
ಉತ್ತಮರಾದ ಭಕ್ತರು ತಮ್ಮ ಕಾಲವನ್ನೆಲ್ಲಾ ಯಾವ ರೀತಿ 
ಯಲ್ಲಿ ಕಳೆಯುತ್ತಾರೆ ಎಂಬುದನ್ನು ತಿಳಿ ಅವರು ವೇದವನ್ನು 
ಅಧ್ಯಯನಮಾಡುವುದು ಮುಂತಾದ ಸಕಲ ಕರ್ಮಗಳನ್ನೂ ಭಗ 
ವಂತನ ಆರಾಧನವೆಂದೇ ಭಾವಿಸಿ ಮಾಡುತ್ತಾರೆ; ಅಂದರೆ 
ಯಾವ ಕೆಲಸಗಳನ್ನು ಮಾಡಿದರೂ ಎಲ್ಲವೂ ಭಗವಂತನಿಗೇ 
ಸೇರಿದ್ದು ಎಂದು ಅವನಿಗೆ ಅರ್ಸ್ನಣಮಾಡುತ್ತಾರೆ. (ಮತ್‌ಕರ್ಮ 
ಕೃತ್‌). ಭಗವಂತನೇ ಎಲ್ಲರಿಗಿಂತಲೂ ಮತ್ತು ಎಲ್ಲವುಗಳಿ 
ಗಿಂತಲೂ ಅತ್ಯಂತ ಮೇಲಾದವನು ಮತ್ತು ಶ್ರೇಸ್ಮನು ಎಂಬು 
ದನ್ನು ಶಾಸ್ತ್ರ ವ್ಯಾಸಂಗದಿಂದ ಬುದ್ಧಿಯಲ್ಲಿ ತಿಳಿಯುತ್ತಾ, ಅವನೇ 
ತಮಗೆ ಉತ್ತಮವಾದ ಪ್ರಯೋಜನವೆಂದು ನಂಬಿ ಅವನ 
ಸ್ವರೂಪ, ರೂಪ, ಗುಣ, ವಿಭವ ಮತ್ತು ಐಶ್ವರ್ಯಗಳನ್ನು ವಿಧ 
ವಿಧವಾಗಿ ಮನನಮಾಡುತ್ತಾರೆ. (ನುತ್‌ ಸರಮೋ). ಭಗವಂತ 


ಕ್ಷತ್ರಿ 


ನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಪೆಡೆದವರಾಗಿರುವುದೆರಿಂದೆ 
ಅವರು ಭಗವೆಂತನೆ ವಿಷಯವಾಗಿಯೇ ತಮ್ಮ ಕಾಲವನ್ನು ಕಳೆ 
ಯದೇ ಹೋದಕಿ ತಮ್ಮ ಜೀವನವನ್ನೇ ಧರಿಸಿರೆಲಾರರು ಮತ್ತು 
ಅವರು ಭಗವಂತನನ್ನು ಬಿಟ್ಟು ಮತ್ತೆ ಯಾರನ್ನೂ ಅಶ್ರಯಿಸದೆ 
ಅವನನ್ನೇ ಉಪಾಯವಾಗಿ ಸ್ವೀಕರಿಸಿರುವರು. ಆದುದರಿಂದ 
ಅವರು ತಮ್ಮ ವಿರಾಮಕಾಲಗಳಲ್ಲೆಲ್ಲಾ ಅವನ ಕೀರ್ತನೆಗಳನ್ನು 
ಹಾಡುತ್ತಾರೆ; ಅವನ ಸ್ವರೂಪ ರೂಪ ಕಲ್ಯಾಣಗುಣಗಳನ್ನು 
ಸ್ಮರಿಸುತ್ತಾರೆ; ಅವನ ವಿಶಿಷ್ಟಸ್ತರೂಪವಾದ ದಿವ್ಯಮಂಗಳ 
ವಿಗ್ರಹಗಳಿಗೆ ಅರ್ಚನೆಮಾಡುತ್ತಾರೆ; ಅವನು ಎಲ್ಲೆಲ್ಲಿಯೂ 
ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಇರುವನೆಂಬ ಭಾವನೆ 
ಯನ್ನು ಹೊಂದಿ ಸೂರ್ಯ, ಚಂದ್ರ » ನಕ್ಷತ್ರಗಳು, ಭೂಮಿ 
ಸಮುದ್ರ, ಪರ್ವತ, ಮೈದಾನ, ಕಾಡು, ನದಿ, ಸರೋವಕ 
ಮುಂತಾದ ಸೌಂದರ್ಯಯುತ ಇರುವಿಕೆಗಳಲ್ಲಿ ಅವು ಒಂದೊಂ 
ದೂ ಭಗವಂತನೇ ತಮ್ಮ ಎದುರಿಗೆ ಫಿಂತಿರುವನೆಂದು ತಿಳಿದು 
ಅವುಗಳನ್ನು ವಂದಿ ನಮಸ್ಕಾರಮಾಡುತ್ತಾರೆ ಮತ್ತು ಭಗವಂ 
ತನ ನಿರಾಕಾರ ಸಾಕಾರ ದಿವ್ಯರೂಪಗಳನ್ನು ಧ್ಯಾನ ನರಾಡು 
ತ್ತಾರೆ, (ಮದ್ಭುಕ್ತಃ). ಇಂಥಾ ಭಕ್ತರಿಗೆ ಮನಸ್ಸಿನಲ್ಲಿ ಭಗವಂ 
ತನ ವಿಷಯವಾದ ಚಿತ್ರವೃತ್ತಿಗಳು ಇಲ್ಲದಿದ್ದರೆ ಅವರ ಮನ 
ಸ್ಸಿನಲ್ಲಿ ದುಃಖವುಂಟಾಗುತ್ತದೆ; ಆ ಪವಿತ್ರ ಚಿತ್ತವೃತ್ತಿಗಳು 
ಇರುವ ಕಾಲದಲ್ಲೆಲ್ಲಾ ಅವರ ಮನಸ್ಸಿನಲ್ಲಿ ಸಂತೋಷ ಅಥವ 
ಆನಂದವ್ರೆಂಟಾಗುತ್ತದೆ, ಆದುದರಿಂದಲೇ ಅವರು ಇಂದ್ರಿಯ 
ಸುಖಗಳೇ ಮೊದಲಾದ ಇತರ ವಿಷಯಗಳಲ್ಲಿ ಸಂಗವನ್ನು 
ಅಂದರೆ ಅಭಿನತಾನವನ್ನು ಸಂಪೂರ್ಣವಾಗಿ ಬಿಡುವರು. (ಸಂಗೆ 


ವರ್ಜಿತಃ). ಇಸ್ಟೇ ಅಲ್ಲ; ಅವರು ತಮಗೆ ಏನಾದಸೂ ದುಃಖ 
ವು ಸಂಭವಿಸಿದಕೆ ಅದು ತಾವು ಮಾಡಿದ ಪಾಪಕೃತ್ಯಗಳ ಫಲ 
ವೆಂದು ತಿಳಿಯುತ್ತಾರೆ; ಅದು ಇತರ ಪ್ರಾಣಿಗಳ ಕಾರ್ಯಗಳಿಂದ 
ಉಂಟಾಯಿತೆಂದು ತಪ್ಪುತಿಳಿದು ಅದರಮೇಲೆ ಕೋಪಮಾಡಿ 
ಅವರನ್ನು ದ್ವೇಷಿಸುವುದಿಲ್ಲ. ಸೆಕಲ ಭೂತಗಳೂ ಭಗವಂತ 
ನನ್ನು ಅಂತರ್ಯಾಮಿಯಾಗಿ ಪಡೆದು, ಅವನ ಅಧೀನಕ್ಕೆ ಒಳ 
ಟ್ವವೆ ಎಂಬ ಜ್ಞಾನವನ್ನು ಪಡೆದಿರುವುದರಿಂದ, ಅವು ತಮಗೆ 
ಕೇಡನ್ನು ಮಾಡಿದರೂ ಭಗವಂತನೇ ತಮ್ಮ ಕರ್ಮಗಳಿಗೆ ಅನು 
ಗುಣವಾಗಿ ಅವುಗಳ ಮೊಲಕ ತಮಗೆ ದುಃಖನೆನ್ನು ಉಂಟು 
ಮಾಡುವ ಕಾರ್ಯಗಳನ್ನು ನಡೆಸಿರುವುನೆಂಬುದನ್ನು ತಿಳಿದು 
ಅವರು ಯಾನ ಪ್ರಾಣಿಗಳನ್ನೂ ಅವು ತನ್ಮು ವೈರಿಗಳೆಂದು ತಿಳಿ 
ಯುವುದಿಲ್ಲ. ಇನ್ನೇನು ಅವರು ಸಕಲ ಭೂತಗಳೂ ಭಗೆವೆಂತನ 
ವಿಶಿಷ್ಟಸ್ವ ರೂಪವೆಂಬ ಭಾವನೆಯನ್ನು ಹೈದಯದಲ್ಲಿ ವೃದ್ಧಿ 
ಪಡಿಸಿ ಜಗತ್ಫಲ್ಯಾಣಕ್ಕಾಗಿ ಮತ್ತು ಅವುಗಳ ಕ್ಷೇಮಕ್ಕಾಗಿ ಉಪ 
ಕಾರಕಾರ್ಯಗಳನ್ನು ಭಗವತ್ತೈಂಕರ್ಯವೆಂಬ ಭಾವನೆಯಿಂದ 
ಸದಾಕಾಲದಲ್ಲೂ ಮಾಡುತ್ತಲೇ ಇರುವರು, (ನಿರ್ವೈರಸ್ಸರ್ವ 
ಭೂತೇಷು)- ಇಂಥಾ ಜ್ಞಾನಿಗಳಾದ ಉತ್ತಮರಾದ ಭಕ್ತರು 
ಖಂಡಿತವಾಗಿಯೂ ಅವಿದ್ಯೆಯೇ ಮೊದಲಾದ ಎಲ್ಲಾ ದೋಷ 
ಗಳನ್ನೂ ಸಂಪೂರ್ಣವಾಗಿ ತೊಲಗಿಸಿಕೊಂಡು ಯಾವಾಗಲ್ಕೂ 
ಭಗವಂತನನ್ನು ಸಾಕ್ಷಾತೃರಿಸುತ್ತಾರೆ ; ಅವನನ್ನು ಅನುಭವಿಸು 
ತ್ತಾರೆ; ಮತ್ತು ಅವನನ್ನು ಹೊಂದಿ ಪ್ರವೇಶಿಸುತ್ತಾರೆ. (ಸಃ 
ಮಾಂ ನಿತಿ ಪಾಂಡನ)-(೫೫) 


ಭಗವಧೀತಾ ಹನ್ನಿರಡನಿಯ ಅಧ್ಯಾಯ 


ಭಕ್ತಿಯೋಗ 


ಅರ್ಜುನನ ಪ್ರಶ್ನೆ ಶ್ಲೋಕ-೧ 


ಅನಂತ ಕಲ್ಯಾಣಗುಣಗಳನ್ನು ಪಡೆದಿರುವ ಶ್ರೀಕೃಷ್ಣನು 
ತನ್ನ ಶಿಷ್ಯನಾದೆ ಅರ್ಜುನನಿಗೆ ಭಕ್ತಿಯೋಗನಿಸ್ಮರುಗಳಿಗೆ 
ಪ್ರಯೋಜನವಾಗಿ, ಪರಬ್ರಹ್ಮವಾಗ್ಕಿ ಪರಮಪುರುಷನಾಗಿರುವ 
ಭಗವಂತನ ಥಿರೆಂಕುಶವಾದ ಐಶ್ವರ್ಯದಿಂದ ಕೂಡಿದ ದಿವ್ಯವಾದ 
ವಿಶ್ವರೂಪದ ಸ್ವರೂಪವನ್ನು ವಿಸ್ತಾರವಾಗಿ ವರ್ಣಿಸಿ ಅದನ್ನೇ 
ಆವಶಿಗೆ ಸಾಕ್ಷಾತ್ಸಾರಮಾಡಿಸಿದನು. ಆಮೇಲೆ ಅವನಲ್ಲಿ ಅನ 
ನ್ಯಭಕ್ತಿ ಮಾಡುನವರು ಮಾತ್ರ ಹೀಗೆ ಅವನ ನಿಜಸ್ವರೂಪವನ್ನು 
ಶಾಶ್ವ್ರ ಮುಖದಿ ಅದ ಅರಿಯುವುದೂ, ಪ್ರತ್ಯಕ್ಷವಾಗಿ ನೋಡು 


ವುದೂ ಮೆತ್ತು ಯಾವಾಗಲೂ ಅವನ ಸನ್ಸಿಧಿಯಲ್ಲೇ ಇರು 
ವುದೂ ಎಂಬ ಉತ್ತಮಫಲಗಳನ್ನು ಹೊಂದುವರು ಎಂದು 
ಉಪದೇಶಮಾಡಿದನು. ಈಗ ಅರ್ಜುನಫ ಮನಸ್ಸಿನಲ್ಲಿ ಒಂದು 
ಸಂದೇಹವು ತಲೆದೋರಿತು. ಶ್ರೀಕೃಷ್ಣನು ಮೊದಲು ಆರು 
ಅಧ್ಯಾಯಗಳಲ್ಲಿ ತನಗೆ ಉಪದೇಶಮಾಡಿದ ಆತ್ಮಸಾಕ್ಷಾತ್ಠಾರ 
ವನ್ನು ಪಡೆಯುವುದಕ್ಕೆ ಸಹಕಾರಿಯಾದ ಜ್ಞಾನಯೋಗವು 
ಉತ್ತಮವಾದದ್ದೇ ಅಥವ ಏಳನೆಯ ಅಧ್ಯಾಯದಿಂದ ಹೆನ್ನೊಂದ 
ಕೆಯ ಅಧ್ಯಾಯದ ಕೊನೆಯವರಿಗೆ ಉಪದೇಶಮಾಡಿದ ಭಕ್ತಿ 
ಯೋಗವು ಉತ್ತಮವೆ ಎಂಬ ವಿಚಾರವನ್ನು ತಿಳಿಯಲು ಅಶೆ 
ಪಡುತ್ತಾನೆ. ಆದುದರಿಂದ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು 


44 


ಹೀಗೆ ಪ್ರಶ್ನೆಮಾಡುತ್ತಾನಿ. “ ಶ್ರ ಕೃ ನ್ಡ ನೇ! ನೀನು ಈಗ 
ತಾನೇ ಉಸ ಸಡೇಶಮಾಡಿದ ಪ ಪ್ರಕಾರ ಭಗವ ತನೆ ಶೀ ಯಾವಾ 


ಗೆಲೂ ಉತ್ತಮಫಲವಾಗಿ ತಿಳಿದು ಭಕ ರುಗಳಾಗಿ ಅವನನ್ನು 


ಸಕಲ ಐಶ್ವರ್ಯಗಳಿಂದ ಕೂಡಿರುವವನಾಗಿಯ್ಕೂ ಅಪರಿಮಿತ 
ಅತಿಶಯದಿಂದ ಕೂಡಿದೆ ಸೌಂದರ್ಯ, ಸೌಶೀಲ ಗ ಸರ್ವಜ್ಞ ತ, 


ಸತ ಸಂಕಲ್ಪ ತ್ವ ಮುಂತಾಜೆ ಸಂಖ್ಯೆ ಇಲ್ಲದ ಸುಣಸಮುಡ್ರ ನಾಗಿ 
ರುಪ್ರಿದಾಗಿಯಾ ಯಾರು ಭಗವಂತನನ್ನು ಉಪಾದಿಸುತ್ತಾ 
ಕೆಯೋ ಅವರುಗಳೂ ಮತ್ತು ಯಾರಾದಕಿ ಅಕ್ಷರವೆಂಬುವೆ 
ಪ್ರ ತ್ಯೈಗಾತ್ಮಸ್ತರೂಸಪವನ್ನು ಅಂದರೆ ಮುಕ್ತಸ _ರೂಪನಾದ 
ಜೀವಾತ, ನನ್ನು ಕಣ್ಣು ಮುಂತಾದ ಇಂದ್ರಿಯಗಳಿಂದ ತಿಳಿಯೆ 


ಲ್ಲಡಲಾರನೆಂಬದಾಗಿ. ಉಪಾಸಿಸುತ್ತಾರೆಯೋ ಅವರುಗಳೂ ಈ 
ಎರಡು ತೆರಹದ ಯೋಗಿಗಳಲ್ಲಿ ಯಾರು ಪಾ ಜ್ಞರಾದ ಯೋಗಿ 
ಗಳು ಎಂಬುದನ್ನು ನನಗೆ ಸಂಜೀಹೆರಹಿತವಾಗಿ ತಿಳಿಸಬೇಕು. 


'ಭಗೆನಂತೆನು ಆರ್ಜುನನ ಪ್ರಶ್ನೆಗೆ ಬದಲು 
ಹೇಳುತ್ತಾ ಕಿ 
(ಶ್ಲೋಕೆಗಳು ೨ರಿಂದ ೩ರ ವರಿಗೆ) 
ಯಾವ ಮುಮುಕ್ಷುಗಳು ಭಗವಂತನಲ್ಲಿ ಅತ್ಯ ಂತದ್ರಿ 
ಯಿಂದ ಮನಸ್ಸ ನ್ನು ಅವನಲ್ಲಿಯೇ ಇಟು ತ ಹ್‌ 
ಗೇನೇ ನಿರಂತರವಾಗಿ ಇರಬೇಕೆಂದು ಅತೆಸಟ್ಟು ಆ ಭಗವಂತ 
ನನ್ನೇ ಶ್ರ ಗೆ ಯಿಂದ ಉಪಾಸನೆ ಮಾಡುತ್ತಾ ನೋ ಅನರೀಗ 


ಅತ್ಯ 3 ಯುಕ್ತ ತಮರು ; ಅಂದರೆ ಶೀಘ್ರದಲ್ಲಿ ಭಗವಂತನನ್ನು 
ಹೊಂದುತ್ತಾ ಕೆ (೨) ' ಹಾಗಾದರೆ “ಕುದ್ಧ ಪ್ರ ತ್ಯ ಗಾತ್ಯೆ 


ಸ್ವರೂಪನ್ನು, Wg ಮಾಡುವವರ ಸಾಬ ಭ್ಯ 


ದ  ಪ್ರತ್ಯಗಾತ್ಮ ಸ್ವ ರೂಪವನ್ನು ಅಥವೆ ಮುಕ್ತ ಜೀವನನ್ನು 


ವಿಕಾರನಿಲ್ಲದುದಾ ಗಿಯೂ, ದೇವನೆಂದಾಗಲೀ ಮನುಷ್ಯ 


ನೆಂದಾಗಲೀ ಇನ್ನೂ ಯಾವ ವಿಧದಿಂದಲಾಗಲೀ ನಿರ್ದೇಶಿಸ 
ಲಾರದುದಾಗಿಯೂ. ಆದ್ದರಿಂದಲೇ ಕಣ್ಣು ಮುಂತಾದ 
ಇಂದ್ರಿಯಗಳಿಗೆ ಗೋಚರಿಸದೆ ಇರುವುದಾಗಿಯೂ, ದೇವತೆಗಳು 
ಮನುಷ್ಯರು ಮುಂತಾದ ಶರೀರಗಳಲ್ಲೆಲ್ಲಾ ಪ್ರವೇಶಿಸಿ ಆಯಾ 
ವಿಧವಾಗಿ ಕಿಳಿಯತಕ್ಕುಮುದಾಗಿಯೂ, ಆದ್ದರಿಂದಲೇ ಊಹಿ 
ಸು ಆಸಾಧ್ಯ ವಾಗಿ ಆಯಾದೇವಾದಿಗಳಿಗೆ ಸೇರಿದ್ರರೂಪಗಳಲ್ಲಿ 
ಕಟ್ಟುಪಡಡೆ ಒಕೆ ಪರಯ ತನ್ನ ನಿಜಸ್ವರ್ಯೂಆಕಾರದಲ್ಲಿ 
ಮತ ಹೊಂದನೆ ಶಾಶ್ವ ತವಾಗಿ ಇ $ ಗಿಯೂ, 
ಚಲನೆ ಇಲ್ಲದುದಾಗಿಯೂ, "ಒಟ್ಟಿ ನಲ್ಲಿ ನಿಜವಾಗಿ ಇರು 
ವುದಾಗಿಯೂ ಉನೌಾಸಿಸುತ್ತಾರೆ, | ಅಲ್ಲ; ಅವರು 
ಹೀಗೆ ಉಸುವಾಗ ಕಣ್ಣು. ಕಿನಿ ಮುಂತಾದ ಎಲ್ಲಾ 
ಇಂದ್ರಿಯಗಳನ್ನೂ ತಮ್ಮತಮ್ಮ ವ್ಯಾಪಾ ರಗಳಿಂದ ಅಡಗಿಸುವರು 
ಸಕಲ ಆತ್ಮರುಗೆಳಲ್ಲೂ ಸಮಬುದ್ಧಿಗಳಾಗಿರುವರು ಅಂದರೆ 
ಆತ್ಮನು ಜ್ಞಾನನೇ ಆಕಾರವಾಗಿ ಎಲ್ಲೆಲ್ಲಿಯೂ ಒಂದೇ 


ಶೀತಿಯಾಗಿ ಇರುತ್ತಾನೆಂದು ಕಿಳಿದಿರುವರು ಮುತ್ತು ತನ್ಮೂಲಕ 


ಸಕಲಭೂತಗಳಲ್ಲಿಯೂ ಅಧಿಕ ಪ್ರಿ ತಿಯನ್ನು ಇಟ್ಟಿರುವರು, 
ಇಂಥಾ ಅಕ್ಷರ ಉಪಾಸಕರು ಆವೆ ಕುದ್ದ ಸ ್ರತ್ಯಗಾತ 
ಉಪಾಸಕರು ಅಥವ ಮುಕ್ಕಾತ್ಮ ಸ್ವ ರೊಪೆ ಉಪ್ಪಾಸಕರೂಕೂಡ 
ಕೊನೆಯಲ್ಲಿ ಭಗವಂತನನ್ನು. ಸೇರುತ್ತಾ ರೆ; ಅಂದರೆ ಸಂಸಾರ 


ಬಾಚಿ ಬಿಡಲ್ಪಟ್ಟಿವರಾಗಿ ಭಗವಂತನಿಗೆ ಸ ಸಮನಾಗಿ 
ಪ್ರಕಾಶಿಸುವ ಮುಕ್ತ ಆತ್ಮಸ್ವ ರೂಪವನ್ನೇ ಹೊಂದಿ ಭಗನೆಂತ 


ಸನ್ನ ಸೇರುತ್ತಾರೆ. (೩-೪) ಮನುಷ್ಯರಿಗೆ ಅನಾದಿಕಾಲದಿಂದ 
ದೇಹಸಂಬಂಧವಿರುವುದರಿಂದ ಅವರೆ ಜಾ ನವು ಶುದ್ಧ ವಾಗಿ 
ವಿಬುವಾಗಿರುವುದಿಲ್ಲ ; ಕಲ್ಮನಗಳಿಂದ ಕೂಡಿರುವುದಾಗಿ 
ಸಂಕುಚಿತವಾಗಿರುತ್ತದೆ ; ಅವರು ದೇಹವನ್ನೇ ಆತ್ಮ ವೆಂದು 


ತಿಳಿಯುತ್ತಾ ರೆ, `ಅದುದಕಿಂದೆ ಅವರು “ಇಂದ್ರ ಯಗಳಿಗೆ 
ಗೋಚಕವೆಲ್ಪದ ಶುದ್ಧ ಪ್ರತ್ಯಗಾತ್ಮವನ್ನು ಉಪಾಸೆ ಮಾಡ್ದ 


ವುದರಲ್ಪಿ ಕ್ಷೆ ನಶ ಎಂದರೆ "ಕಷ್ಟ ವು "ಹೆಚ್ಚಾ ಗಿರುತ್ತ ದೆ. ಯಾರು 
ಬಹಳ” "ಅಧಿಕವಾಗಿ ಶ ಶ್ರಮಪಟ್ಟು ಬ ್ರತ್ಯಗಾತ್ಮಸ್ವ ಸ್ನರೂಪ 
ಸಾಕ್ಷಾತ್ಸಾರ ಯೋಗ ಅಥವ ಅ ಕ್ಷರೋಪಾಸನೆಯನ್ನು ನೊಡು 
ತ್ತಾ 34 ಅವರಿಗೆ ಮಾತ್ರ ಉತ್ತ ಮ ಫಲವು ದೊರೆಯುತ್ತದೆ 


ಬಹುಮಂದಿಯವರಿಗೆ ಈ ನವ್ಯ ಕ್ರ “ಉಪಾಸನೆಯನ್ನು ಕೈಗೊಳ್ಳು 


ವುದಕ್ಕೆ ಆಗುವುದಿಲ್ಲ ; ಹ "ಅವರು ಕೈಗೊಂಡರೂ ಅವರತ 
ಫಲವನ್ನು ಅನುಭವಿಸುವತನಕ ಅದನ್ನು ಮುಂದುವರೆಸು 


ವುದಕ್ಕೂ ಆಗುವುದಿಲ್ಲ. (೫) ಜಾತೆ ಬಹೆಕಮಂದಿ 
ಭಕ್ತ ರು ಅವ್ಯಕ್ತ ಅಕ್ಷರ ಉಪಾಸನೆ ಬದಲಾಗಿ ಭಗವಂತನ 


ಉಪಾಸನೆಯನ್ನು "ಮಾಡುವುದು ಒಳ್ಳೆ ಯದು; ಅವರು 
ಯುಕ್ತತಮರು; ಏಕೆಂದರೆ ಅವರು ಭಗವಂತನ ಸಹಾಯದಿಂದ 


ಸುಲಭವಾಗಿ ತನ್ನ ಧ್ಯೇಯವನ್ನು ಸಾಧಿಸಿಕೊಳ್ಳುವರು. 
ಯಾರನ್ನು ಭಗವಂತನು ಮರಣವೆಂಬ ಸೂಸಿ 
ಎತ್ತು ತಾನೆ? ಯಾವಮುಮುಕ್ಸುಗಳು ತಮ್ಮ ದೇಹವನ್ನು 
ಭರಿಸುವುದಕ್ಟೋಸ್ಕರ ಮಾಡಬೇಕಾದ ಲೌಕಿಕ ಕರ್ಮಗಳನ್ನೂ 
ಮತ್ತು ಯಜ್ಞ , ದಾನ. ತಸಸ್ಸು, ಹೋಮ ಮುಂತಾತ ವೈದಿಕ 
ಕರ್ಮಗಳನ್ನೂ, ಅವುಗಳ ಕಾರಣವಾದ ಪ್ರಯತ್ನ ಮನಸ್ಸಿನ 
ಉದೇಶ ಮತ್ತು ಅವುಗಳ ಫಲ ಎಲ್ಲವನ್ನೂ ಭಗವಂತನಲ್ಲಿ 
ಸಮರ್ಪಿಸುತ್ತಾರೋ, ಭಗವಂತನನ್ನೇ ನೊಡ್ಡ ಫಲವಾಗಿ 
ನೆನೆದು ಬೇಕೆ ಯಾವುದನ್ನೂ ಇಚ್ಛಿಸದೆ ಅವನನ್ನೂ ಧ್ಯಾನಮಾಡಿ 
ಉಪಾಸನೆ ಮಾಡುತ್ತಾರೋ, ಅಂದರೆ ಯಾರು ಭಗವಂತನ 
ಧ್ಯಾನ ಅರ್ಚನೆ, ಪ ಪ್ರಣಾಮ, ಸ್ತುತಿ, ಕೀರ್ತನೆ ಮುಂತಾದುವು. 
ಗಳನ್ನು ಮಾಡುವುದರಲ್ಲಿ ಸಂತೋಷನಡುತ್ತಾ ಕಿಯೋ, ಯಾರು 
ಈ ಅರ್ಜನಾಗಳನ್ನು ಮಾಡುತ್ತಿರುವುದೇ ಕೊನೆಯ ಫಲವೆಂದು 
ತಿಳಿದು ಆನಂದ “ಇಡುತ್ತಾ ಕೆಯೋ ಅವರಲ್ಲಿ ಭಗವಂತನು 
ವಿಶೇಷವಾದ ಕೃಪೆಯನ್ನು ತೋರುತ್ತಾನೆ. 

(Re-printed from the Mysore Vysya 
Patrika, March 1962 ) 


M. ೫. 2. PRESS, MYSORE. 


ಭಗವದ್ಗೀತಾ ಹನ್ನೆರಡನೆಯ ಅಧ್ಯಾಯ 


ಮುಮುಕುಗಳು ಭಗವಂತನೊಂದಿಗೆ ಸೇರಲು ಅಡ್ಡಿ 

ಮಾಡುತ್ತಿರುವ ಅವಕ ಸಂಸಾರ ಬಂಧವನ್ನು ಭಗವಂತನೇ ಅಕಿ 

ಶೀಘ್ರದಲ್ಲಿ ಕತ್ತರಿಸಿ, ಬಿಡುಗಡೆಯನ್ನು ಉಂಟುಮಾಡಿ, 

ಅವರನ್ನು ಜನನ ಮರಣ ವೆಂಬ ಸಾಗರದಿಂದ ಎತ್ತುತ್ತಾನೆ, 

ಹತ 

| | ಭಕ್ತಿಯೋಗದ ಅಭ್ಯಾಸಗಳು 
(ಅನರೋಹಣ ಕ್ರಮದಲ್ಲಿ) 

ಶ್ಲೋಕಗಳು ಳರಿಂದ೧೨ರ ವರಿಗೆ 


(1) ಭಕ್ತಿಯೋಗ ಅಭ್ಯಾಸದಲ್ಲಿ ಅತ್ಯಂತ ಮೇಲಾದದು 


ಯಾವಾಗಲೂ ಭಗವಂತನ ವಿಷಯವಾಗಿಯೇ ಮನಸ್ಸನ್ನು 


ಸ್ಥಿರವಾಗಿ ನಿಲ್ಲಿಸುವುದು ಮತ್ತು ಅವನಲ್ಲೇ ಬುದ್ಧಿ ಯನ್ನು ಅಥವ 
ಜ್ಞಾನವನ್ನು ಇಡುವುದು, ಭಗವಂತನೇ ತಾನು ಹೊಂದ 
ಬೇಕಾದ ಉತ್ತಮ ಪ್ರಯೋಜನವೆಂಬುವ ಬುದ್ಧಿಯಿಂದ 
ಕೂಡಿದವನಾಗಿ ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಟರೆ ಭಕ್ತನು 
ಭಗವಂತನಲ್ಲಿಯೇ ನಿತ್ಯವಾಗಿದ್ದು ಬಾಳುತ್ತಾನೆ ; ಇದರಲ್ಲಿ 
ಸಂದೇಹನೇ ಇಲ್ಲ. (೮) 


(2) ಶೀಘ್ರದಲ್ಲಿ ಭಗವಂತನಲ್ಲಿಯೇ ಚಲಿಸದಿಕಾನ 
ಮನಸ್ಸಿನಿಂದ ಕೂಡಿದವೆನಾಗಿರಲು ಭಕ್ತನಿಗೆ ಆಗದಿದ್ದಪಕ್ತದಲ್ಲಿ 
ಅನನು ಅಭ್ಯಾಸಯೋಗೆದಿಂದಲೇ ಭಗವಂತನನ್ನು ಹೊಂದಲು 
ಇಷ್ಟಪಡಬೇಕು. ಅಭ್ಯಾಸೆ ಯೋಗವೆಂ ಡರೇನು? ಸ್ವಭಾವ 
ವಾಗಿಯೇ, ಎಲ್ಲೆ ಇಲ್ಲದ, ಅತಿಶಯದಿಂದ ಕೂಡಿದ, ಸೌಂದರ್ಯ, 
ಸೌಕುಮಾರ್ಯ, ಸೌಹಾರ್ದೆ, ವಾತ್ಸಲ್ಯ, ಕಾರುಣ್ಯ, ಮಾಧುರ್ಯ, 
ಗಾಂಭೀರ್ಯ, ಔದಾರ್ಯ, ಶೌರ್ಯ, ವೀರ್ಯ, ಸರಾಕ್ರಮ, ಸರ್ವಜ್ಞತ್ವ, 
ಸಂತ್ಯಸಂ ಕಲ್ಪತ್ವ್ಯ ಸರ್ವೇಶ್ವರತ್ವ, ಸರ್ವಕಾರಣತ್ವ ಮುಂತಾದ 
ಕಲ್ಯಾಣ ಗುಣಗಳಿಗೆ ಆಧಾರವಾಗಿ, ಸಕಲ ಹೇಯಗಳಿಗೂ 
ಪ್ರತಿಭಟನಾಗಿರುನ ಭಗವಂತನಲ್ಲಿ, ಎಲ್ಲೆ ಇಲ್ಲದ ಪ್ರೀತಿಯಿಂದ 
ಕೂಡಿದ ಸ್ಮೃತಿರೂಸವಾದ ಮನಕ್ಸನ್ನು ನಿಲ್ಲಿಸಿ ಭಗವಂತನನ್ನು 
ಹೊಂದಲು ಪ್ರಯತ್ನಿಸುವುದು. (೯) 


(8) ಭಕ್ತನಿಗೆ ಈ ವಿಧವಾಗಿ ಅಭ್ಯಾಸ ಯೋಗವನ್ನು 
ಮಾಡುವುದರಲ್ಲೂ ಸಾಮರ್ಥ್ಯವಿಲ್ಲದ ಪಕ್ಷದಲ್ಲಿ ಅವನು, 


ಭಗವಂತನಿಗೆ, ಪ್ರೀತಿಯಿಂದ ಶ್ರೇಷ್ಠವಾದ ಕೈಂಕರ್ಯಗಳನು 
ಮಾಡಬೇಕು. ಯಾವನು ಭಗವಂತನನ್ನೇ ಉದ್ದೇಶಮಾಡಿ 
ಜೊಂಡು ಶ್ರೇಷ್ಠ ಕರ್ಮಗಳನ್ನು ಮಾಡುತ್ತಾನೆಯೋ ಅವನೂ 
ಕೂಡ ಸಿದ್ಧಿಯನ್ನು ಹೊಂದುತ್ತಾನೆ. ಹಾಗಾದರೆ ಭಗವಂತನೆ 
ಉದ್ದಿ ಶ್ಯವಾಗಿಯೇ ಮಾಡಬಹುದಾದ ಶ್ರೇಷ್ಠ ಕರ್ಮಗಳು 
ಯಾವುವು? ಊರಿನನರೆಲ್ಲರೂ ಸೇರಿ ದೇವರ ಪೂಜೆಯನ್ನು 
ಮಾಡಲು ಸಹಾಯವಾಗುವ ಗುಡಿಗಳನ್ನು ಕಟ್ಟಲು ಸಹಾಯ 
ಮಾಡುವುದು ; ರೋಗಗಳಲ್ಲಿ ನರಳುತ್ತಿ ರುವವರಿಗೆ ಔಷಧಿಗಳನ್ನು 
ಕೊಟ್ಟು, ಅವರಿಗೆ ಆರೋಗ್ಯವನ್ನುಂಟುಮಾಡಿ, ಅವರಲ್ಲಿ ಭಕ್ತಿ 
ಭಾವನೆಗಳನ್ನು ಉಂಟುಮಾಡಲು ಸಹಾಯಮಾಡುವ ಆಸ್ಪತ್ರೆ 
ಗಳನ್ನು ಏರ್ಬಡಿಸಲು ಸಹಾಯ ಮಾಡುವುದು ; ಬಡವರಾಗಿರುವ 
ಸನ್ಯಾಸಿಗಳಿಗೆ ಮತ್ತು ಭಗವದ್ಭಕ್ತರಿಗೆ ಊಟ ವಸತಿಗಳನ್ನು 
ಏರ್ಬಡಿಸಲು ಸಹಾಯ ಮಾಡುವುದು ; ಬಾಲಕಕೆಲ್ಲರೂ ಮುಂದೆ 
ಭಗವಂತನ ಭಕ್ತರಾಗುವಹಾಗೆ ವೇದಾದಿ ಶಾಸ್ತ್ರಗಳಲ್ಲಿ ಉತ್ತಮ 
ಶಿಕ್ಷಣವನ್ನು ನೊಡುವ ಪಾಠಶಾಲೆಗಳನ್ನು ಏರ್ಪೂಷು 
ಮಾಡುವುದು, ಅಥವ ಅವುಗಳಿಗೆ ಸಹಾಯ ಮಾಡುವುದು ; 
ದೇವರಿಗೆ ಹೂವುಗಳನ್ನು ಸಮರ್ಪಿಸುವುದಕ್ಕಾಗಿ ನಂಡನ 
ವನಗಳನ್ನು ಏರ್ಪಡಿಸುವುಡು ; ಗುಡಿಗಳಲ್ಲಿರುವ ಅರ್ಚ್‌ 
ವಿಗ್ರಹಗಳಿಗೆ ದೀಪಗಳನ್ನು ಸಮರ್ಪಿಸುವುದು ಮತ್ತು ಬೀಸಣಿಗೆ 
ಯಿಂದ ಬೀಸುವುದು ; ಈ ಪವಿತ್ರ ಸ್ಥ ಳಗಳನ್ನು ನೀರು ಹಾಕಿ 
ಶುದ್ಧಿ ಮಾಡುವುದು ; ಮನೆಗಳಲ್ಲಿ ಭಗವಂತನ ಆರಾಫಕಷನ್ನು 
ಮಾಡುವುದು ; ಆ ಸಂದರ್ಭದಲ್ಲಿ. ಹೊಮಾಲೆ ಕಟ್ಟುವುದು, 
ನಾಮಕೀರ್ತನೆ ಮಾಡುವುದು, ಪ್ರ ದಕ್ಷಿಣೆ ಮಾಡುವುದು, 
ಮಂಗಳ ಹಾಡುವುದು, ದಂಡ ಫೀಡುವುದು ಇವೇ ಮುಂತಾದ 
ಕೈಂಕರ್ಯಗಳನ್ನು ಅತ್ಯಂತ ಪ್ರೀತಿಯಿಂದ ಭಗವಂತನ ಕೈಂಕರ್ಯ 
ವೆಂಬ ಉದ್ದೇಶದಿಂದಲೇ ಮಾಡಬೇಕು. ಹೀಗೆ ಅತ್ಯಂತ 
ಪ್ರೀತಿಯಿಂದ ಭಗವಂತನ ಕೈಂಕರ್ಯಗಳನ್ನು ಭಕ್ತನು ಮಾಡುತ್ತ 
ಬಂದರೆ ಅನನು ಅತಿ ಶೀಘ್ರ ದಲ್ಲಿ ಅಭ್ಯಾಸಯೋಗವನ್ನು ಹೊಂದಿ 
ತನ್ಮೂಲಕ ಭಗವಂತನಲ್ಲಿ ನೆಲೆಸಿದ ಮನಸ್ಸಿನಿಂದ ಕೂಡಿ, 
ಆಮೇಲೆ ಭಗವಂತನನ್ನು ಹೊಂದುವುವೆಂಬುವ ಸಿದ್ಧಿಯನು 
ಹೊಂದುತ್ತಾನೆ. (೧೦) 


45 


46 


(4) ಒಂದುವೇಳೆ, ಭಕ್ತಥಿಗೆ ಭಗವಂತನನ್ನು ಪ್ರೀತಿ 
ಯಿಂದ ಚಿಂತಿಸುವ ಭಕ್ತಿಯೋಗವನ್ನು ಆರಂಭಿಸಲು, ಮೇಲೆ 
ಹೇಳಿದ ಭಗವಂತನ ಕೈಂಕರ್ಯಗಳನ್ನು ಮಾಡುವುದಕ್ಕೂ 
ಆಗದಿದ್ದ ಪಕ್ಷದಲ್ಲಿ ಆ ಮುಮುಕ್ಷುವೆ ಏನು ಮಾಡಬೇಕು? 
ಅವನು ಭಗವದ್ಗೀತೆಯ ಮೊದಲು ಆರುಅಧ್ಯಾಯಗಳಲ್ಲಿ ಬೋಧಿ 
ಸಿರುವಿನರಭಕ್ತಿಯನ್ನು ಹೃದಯದಲ್ಲಿ ಉಂಟು ಮಾಡುವ ಆತ 
ಅನುಸಂಧಾನರೂಪವಾದ ಅಕ್ಷರ ಯೋಗವನ್ನು ಕೈ ಹಿಡಿದು 
ಅದಕ್ಕೆ ಉಪಾಯವಾಗಿ ಕರ್ಮಯೋಗವನ್ನು ಆಚರಿಸಬೇಕು 


ಕರ್ಮಯೋಗವನ್ನು ಆಚರಿಸಲು, ಸಕಲ ಕರ್ತವ ಕ್ಮರಗಳನ್ನೂ 


ಮಾಡುತ್ತಾ, ಅವುಗಳ ಫಲಗಳಲ್ಲಿ ಅಭಿಮಾನವನ್ನೂ ಮತ್ತು 
ಆಶೆಯನ್ನೂ ಬಿಡಬೇಕು. ಹಾಗೆ ಫಲಾನೇಕ್ಷೆ ಇಲ್ಲದೆ, 
ಭಗವೆಂತನ ಆರಾಧನ ರೂಪವಾಗಿ, ಅನುಸ್ಟಿಸಲ್ಪಟ್ಟ ಕರ್ಮದಿಂದ 
ಆತ್ಮಧ್ಯಾನವು ಸಿದ್ಧಿಸುತ್ತ ದೆ. ಆತ್ಮಧ್ಯಾನದಿಂದ ಅವಿದೆ 
ಮುಂತಾದ ಎಲ್ಲಾ ತಡೆಗಳೂ ನೀಗುತ್ತವೆ. ಈ ತಡೆಗಳು 
ನಾಶವಾದಮೇಲೆ ತಾನಾಗಿಯೇ ಹೃದಯದಲ್ಲಿ ಉತ್ತಮವಾದ 


ಭಕ್ತಿಯುಂಟಬಾಗುತ್ತದೆ. (೧೧) 


(5) ಮೇಲೆ ಹೇಳಿರುವ ಭಕ್ತಿಯೋಗದ ಅಭ್ಯಾಸಗಳನ್ನು 


ಕೈಗೊಳ್ಳಲು ರುಚಿ ಇಲ್ಲದಿರುವವರಲ್ಲಿ, ಭಗವಂತನಲ್ಲಿ 
ಪರಭಕ್ತಿಯು ಅಂಕುರಿಸುವುದಕ್ಕೆ ನಿನು ಮಾಡಬೇಕು ಎಂಬು 
ದನ್ನು -ಈ ಶ್ಲೋಕದಲ್ಲಿ ಉಷದೇಶ ಮಾಡಿದೆ. ಒಬ್ಬನಿಗೆ 
ಭಗವಂತನಲ್ಲಿ ಪ್ರೀತಿ ಇಲ್ಲದಿದ್ದ ಕ್ಕಿ ಅವನಿಗೆ ಭಗವಂತನ ಸ್ಮರಣೆ 
ಮಾಡುವೆ ಅಭ್ಯಾಸವು ಬೇಜಾರನ್ನು ಉಂಟುಮಾಡುತ್ತದೆ: 
ಅಂಥಾವನಿಗೆ ದೃಢವಾದ ಭಕ್ತಿ ಇಲ್ಲಿದಿರುವುದರಿಂದ ಅವನು 
ಭಗವಂತನನ್ನು ಸ್ಮರಿಸುವುದು ಎಂಬ ಅಭ್ಯಾಸಯೋಗವನ್ನು 
ಆಚಕಿಸಲಾರನು:. 
ಚಿಂತಿಸುತ್ತ ಅದರಿಂದ ಆತಶ್ಮಸ ಸಸಾಹ್ಛಾತ್ಯಾರ ವಾಡಲು 
ಪ್ರಯತ್ನಿ ಸುವುದೇ Kye ತನ್ನ ಆತ್ಮನಿಗೆ se 
ಉತ್ತ ಮವಾದದ್ದು, ಸಿದ್ಧಿ ಯನ್ನು ಶಾಗೆ ದದ ಆತ್ಮ 
ಸಾಪ್ಟಾತ್ಸಾರ ಜಾ ಇ ನಕ್ಕ ಳೂ ಅದಕ್ಕೆ ಸ. ಅತ್ಮ 
ಸ್ವ 62 ಧಾ ನನೇ ಟೆ ನಿಗೆ ಒಳೆ ಕ|ಯದನ್ನು ಮಾಡುವುದರಲ್ಲಿ? 
ಆತ್ಮ ಕಲ್ಯಾ ಕ್ಸ ಉತ್ತ ಮೆನಾದದ್ದು. ಸಿದ್ಧಿ ಯಾಗದ ಆ ಆತ್ಮ 
ಸ್ವರೂಸ ಹ ಕ್ಸಿ ವ ಅದಕ್ಕೆ ಕಾಜ ೫8 ಫಲಾಸೇಕ್ಷೆ 
ಇಬ್ಬದೆ ಸತ್ರ ಕ ವನ್ನು ಅನುಷ್ಟಿಸುವುದೇ ಆತ್ಮನಿಗೆ ಶ್ರೇಯಸ ೈರವು, 
ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಕರ್ಮಗಳನ್ನು ಅನುಷ; ಸಿದರೆ 
ಸಕಲ ಪಾಪಗಳೂ ನಶಿಸುವುದರಿಂದ, ಮನಸ್ಸಿಗೆ ತಾನಾ:ಯೇ 
ಶಾಂಕಿಯುಂಟಾಗುತ್ತದೆ. ಹಾಗೆ ಮನಸ್ಸು ಶಾಂತಿಯನ್ನು 


ಶ್ರಿ ಸ್ಮರಣೆಯೆಂಬ 


ಆದುದರಿಂದ ಅವನು ಆತ್ಮನಿಶ್ಚಯವನ್ನು 


ಹೊಂದಿದರೆ, ಕ್ರಮೇಣ ಅತ ನವು ತಾನಾಗಿಯೇ ಕೈನೇರು 
ತ್ತದೆ ಹಾ ಆತ (pe ಶುದ್ಧ ಪ್ರತ್ಯಗಾತ್ಮ 
ಸಾಕ್ಷಾತ್ಕಾರವುಂಟಬಾಗುತ್ತದೆ. ಆತ್ಮ ಪ್ರತ್ಯಕ್ಷಜ್ಞಾನದಿಂದ 
ಭಗವಂತನಲ್ಲಿ ಪರಭಕ್ತಿ ಅಂಕುರಿಸುತ್ತದೆ. ಯಾವಾಗಲೂ 
ಭಗವಂತನಲ್ಲಿ ಪರಭಕ್ತಿ ಅಂಕುರಿಸುತ್ತದೆಯೋ ಆಗ ಭಕ್ತನು 
ಭಗವಂತನಿಗೆ ಕೈಂಕರ್ಯಗಳನ್ನು ಮಾಡುತ್ತಾನೆ ; ಭಗವಂತನ 

ಅಭ್ಯಾಸಯೋಗವನ್ನು ಕೈಗೊಳ್ಳುತ್ತಾ ನೆ; 
ಅಭ್ಯಾಸ ಯೋಗಬಲದಿಂದ * ಮಯ್ಯೇನ ಮನ ಆಧತ್ಸ್ವ- 
ಮಯಿಬುದ್ಧಿಂನಿವೇಶಯ ೫ ಎಂಬ ಸಿದ್ಧಿಯು ಅವನಲ್ಲಿ 
ಉಂಬಾಗಿ, ಅನಂತರದಲ್ಲಿ ಅವನು ಯಾವಾಗಲೂ ಭಗವೇತ 
ನಲ್ಲೇ ವಾಸಮಾಡುತ್ತಿರುವನು. (೧೨) ಒಟ್ಟಿನಲ್ಲಿ ಭಕ್ತಿ 
ಯೋಗದ ಅಭ್ಯಾ ಸೆಗಳನ್ನು ಕೈಗೊಳ್ಳಲು ಅಶಕ್ತನಾದ 
ಮುಮುಕ್ತುವಿಗೆ kh ನಿಷ್ಕ ಜಃ ಶ್ರೇಯಸ್ಫರವು. ಅಶಾಂತ 
ಮನಸ್ಕನಾದ ಆತ ನಿಷ್ಮನಿಗ ಭಕ್ತಿನಿಸ್ಕೆಯನ್ನು ಪಡೆಯಲು 
ಆತ್ಮಜ್ಞಾ ನವನ್ನು ಅಂತರ್ಗತವಾಗಿ ಹೊಂದಿ, ಫಲಾಭಿಸಂಧಿ 
ರಹಿತವಾಗಿ ಆಚರಿಸುವ ಕರ್ಮನಿಸ್ಮೆಯೇ ಶ್ರೇಷ್ಟವು ಎಂದು 
ಅಭಿಪ್ರಾಯವು 


ಪಲಾಭಿಸಂಧಿ ರಹಿತನಾಗಿ ಕರ್ಷುಮಾಡುವ ಭಕ್ತನ 
ಗುಣಗಳು? 


(ಶ್ಲೋಕಗಳು ೧೩ ರಿಂದ ೧೯ರ ವರಿಗೆ) 


ಭಗವಂತನನ್ನು ಸಾಕ್ಷಾತ್ಕರಿಸಿ ಅವನಲ್ಲಿಯೇ ವಾಸ 
ಮಾಡುವುದು ಎಂಬ ಕೊನೆಯ ಧ್ಯೇಯವನ್ನು ಹೊಂದಲು 
ಅಥವ ಸಾಧಾರಣ ಭಾಷೆಯಲ್ಲಿ ಪರಮಪದವೆಂಬ ಅನುಭವ 
ವನ್ನು ಪಡೆಯಲು ಸಾಧನವಾದ ಕರ್ಮ ಜ್ಞಾನ ಭಕ್ತಿ 
ಸೆಮುಚ್ಛಯೆಯೋಗದಲ್ಲಿ ಒಂದರಮೇಲೆ ಒಂದು ಎನ್ನುವಹಾಗೆ 
ಅನೇಕ ಮೆಟ್ಟಟುಗಳು ಇವೆ. ಎಂಬುದನ್ನು, ಇಲ್ಲಿಯವರಿಗೆ 
ಶ್ರೀ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದನು. ಅದರಲ್ಲಿ 
ಮೊದಲನೆಯ ಮೆಟ್ಟಲು ಫಲಾಸೇಕ್ಲೆ ಇಲ್ಲದ ಕರ್ಮಯೋಗವೇ 
ಎಂದು ಕೊನೆಯಲ್ಲಿ ಹೇಳಿದನು. ಇನ್ನು ಮುಂದಿನ ಏಳುಶ್ಲೊ ಕ 
ಗಳಲ್ಲಿ ಫಲಾಪೇಕ್ಷೆ ಇಲ್ಲದೆ ಕರ್ಮಯೋಗ ಮಾಡುವವನಿಗೆ 
ಇರಬೇಕಾದ ಗುಣಗಳು ಅಂದಕೆ ಅವನು ತನ್ನ ಸಮಾಜ 
ಜೀವನದಲ್ಲಿ ಆಚರಿಸಬೇಕಾದ ನೈತಿಕ ಧರ್ಮಗಳು ಯಾವುವು 
ಎಂಬುದನ್ನು ಒಂದೊಂದಾಗಿ ಉಸದೇತ ಮಾಡುತ್ತಾ ಕೆ. 
(೧೩-೧೯) 


]. ಅದ್ಬೇಷ್ಟಾ ಸರ್ವ ಭೊತಾನಾಂ:; -ಭಕ್ತನಾಗೆಲು, 
ಕರ್ಮಯೋಗವನ್ನು ತೆ ತನ್ನನ್ನು ದ್ವೇತಿಸುವ, ತನಗೆ 


47 


ಉಪಕಾರಮಾಡುವ ಅಥವ ಮಧ್ಯಸ್ಥ ನಾಗಿರುವ ಒಬ್ಬ ಮನುಷ 
ನನ್ನೂ ಅಥವ ಒಂದು ಪ್ರಾಣಿಯನ್ನೂ ಜ್ವೀಷಿಸಕೂಡದಃ ; 
ಏಕೆಂದರೆ * ತನ್ನ ಪೂರ್ವೆ ಕರ್ಮಕ್ಕೆ ಅನುಗುಣವಾಗಿ ಇತರ 
ಪ್ರಾಣಿಗಳು ಭಗೆನಂತನಿಂದಲೇ ಪ್ರೇಕೇಪಿಸಲ್ಪಟ್ಟು ತನ್ನ 
ವಿಚಾರದಲ್ಲಿ ವಿರೋಧಿಸುತ್ತವೆ, ಉಸಕಾರ ಮಾಡುತ್ತವೆ ಅಥವ 
ಮಧ್ಯಸ್ಥ ವಾಗಿ ಇನೆ ಎಂದು ತಿಳಿದುಕೂಳ್ಳ ಬೇಕು, ಹೀಗೆ 
ತಿಳಿದರೆ, ತನ್ನನ್ನು ಇನ್ನೊಬ್ಬನು ದ್ವೇಷಿಸಿ ಹಿಂಸೆ ಮಾಡುವುದು, 
ಅನನ ತಪ್ಪಲ್ಲ ಅದು, ತಾನೇ ಹಿಂಜಿ ಮಾಡಿದ ತಪ್ಪಿನ 
ಫಲವೆಂದು ತಿಳಿದು ಅವನನೇಲೆ ದ್ವೇಷ ಅಥವ ಕೋಪ 
ಮಾಡುವುದಿಲ್ಲ. 


2. ಮೈತ್ರಃ ಕರುಣ ಏವಚ :-ಇತರ ಪ್ರಾಣೆಗಳನ್ನು 
ದ್ರೇತಿಸದೆ ಇರುವುದು ಮಾತ್ರವೇ ಅಲ್ಲ; ಭಕ್ತನಾಗಲು ಕರ್ಮ 
ಯೋಗವನ್ನು ಆಚರಿಸುವನನು ತನಗೆ ಉವಕಾರ ಮಾಡುವ, 
ಮಧ್ಯಸ್ಥನಾಗಿರುವ ಮತ್ತು ತನ್ನನ್ನು ಜ್ವೀಷಿಸುವ ಎಲ್ಲಾ 
ಪ್ರಾಣಿಗಳಲ್ಲಿಯೂ  ಸ್ನೇಹೆಬುದ್ಧಿಯನ್ನು ಮಾಡುತ್ತಲೇ 
ಇರಬೇಕು ; ಅಪುಗಳಿಗೆ ದುಃಖವು ಸಂಭವಿಸಿದರೆ ಕನಟವಿಲ್ಲದ 
ಕರುಣೆಯಿಂದ ಕೂಡಿದನನಾಗಿ ಅವನು ತನ್ನ ಕೈಲಾಗುವಷು 

«1 
ಸಹಾಯ ಮಾಡಬೇಕು 


3. ನಿರ್ಮಮಾಃ:-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು ತನ್ನೆ ಶರೀರ, ಇಂದ್ರಿಯ, ಮನಸ್ಸು, 
ಬುದ್ಧಿಗಳಲ್ಲಿಯೂ ಮತ್ತು ಅವುಗಳಿಗೆ ಸಂಬಂಧಪಟ್ಟ ಪದಾರ್ಥ 
ಗಳಲ್ಲಿಯೂ “ ನೆನ್ನಮ * ಎಂಬ ಅಭಿಮಾನವನ್ನು ಬಿಡಬೇಕು. 


4 ನಿರಹಂಕಾರಃ :-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು, * ನಾನು ದೇಹವಲ್ಲ, ಇಂದ್ರಿಯಗಳಲ್ಲ, 
ಮನಸ್ಸಲ್ಲ, ಬುದ್ದಿಯಲ್ಲ; ಆದರೆ ನಾನು ದೇಹ ಅಥವ 
ಇಂದ್ರಿಯಗಳು ಅಥವ ಮನಸ್ಸು ಅಥವ ಬುದ್ಧಿಯು ಎಂದು 
ತಿಳಿಯುವುದು, ಅಹೆಂಕಾರ ತತ್ವ ಸಂಬಂಧದಿಂದ, ನನಗೆ 
ಉಂಬಾದ ಅಜ್ಞಾನವು > ಎಂಹು ದೃಢವಾಗಿ ತಿಳಿದು, ತಾನು 
ಚ್ಞಾನೆಸ್ವರೊಪನಾದ ಮತ್ತು ಜ್ಞಾನ ಗುಣವನ್ನು ಪಡೆದಿರುವ 
ಪರಿಶುದ್ಧ ಆತ್ಮನು ಎಂದು ನಿಸ್ಸಂದೇಹವಾಗಿ ನಂಬಿ, ಹಾಗೆಯೇ 
ಯಾವಾಗಲೂ ಮನನಮಾಡುತ್ತಾ ದೇಹಾತ್ಮಾಭಿಮಾನ 
ರಹಿತನಾಗಿರಬೇಕು 


5. ಸವಾದುಃಖಸ್ಸುಖಃ :--ಭೆಕ್ತನಾಗಲು ಕರ್ಮ 
ಯೋಗವನ್ನು ಆಜೆನಿಸುವವನು, ತನಗೆ , ಯಾವುದೊಂದು 
ತರಹದ ಇಂದ್ರಿಯ ಸುಖವು ಬರಬೇಕೆಂದು ಇಚ್ಛಿಸಕೂಪದು 


ಮತ್ತು ಯಾವುದೊಂದು ದುಃಖವು ಅಥವ ಇಂದ್ರಿಯಾದಿಗೆಳಿಗೆ 
ಕಷ್ಟವು ಬಂದಿತೆಂದು ಆದನ್ನು ದ್ವೇತಿಸಕೂಡದು ಇನ್ನೇನು 
ಅಂಥಾ ಕಷ್ಟವು ಬಂದರೆ ಮಃಖನಡೆಕೂಡೆದು ; ಸುಖ ಬಂದರೆ 
ಹರ್ಷ ಸಡಕೂಡದು. 


6. ಕ್ಲವಿತೀ ಹೀಗೆ ಸಮದುಃಖ ಸುಖನಾದರೆ, ಭಕ್ತ 
ನಾಗಲು ಕರ್ಮಯೋಗವನ್ನು ಆಚರಿಸುಷೆವನು, ತನ್ನಿಂದ 
ಹೋಗಲಾಡಿಸಿಕೊಳ್ಳಲಾರದ ಮತ್ತು ತಾವಾಗಿಯೇ 
ಉಂಟಾಗುವ ಶೀತೋಷ್ಣಾ ದಿಗಳನ್ನು *ಅಹಮಾತ್ಮಾ- ನಶರೀರಃ” 
ಎಂಬ ಸ್ಮರಣೆಯ ಬಲದಿಂದ ಸಹಿಸಿಕೊಳ್ಳಬೇಕು ; ಅಂದರೇನು, 
ಸ್ಪರ್ಶದಿಂದ ಉಂಟಾಗುವ ಅನಿವಾರ್ಯವಾದ ಆ ಸುಖದುಃಖ 
ಗಳಿಂದ ವಿಕಾಕರಹಿತನಾಗಬೇಕು. 


7. ಸಂತುಷ್ಪಃ ಭಕ್ತನಾಗಲು ಕರ್ಮಯೋಗವನ್ನು 
ಅಚರಿಸುವನನು ಸಮಾಜದ ಕಟ್ಟಳೆಯ ಪ್ರಕಾರವಾಗಿ, ಸನ್ನೆ 
ಅವಸ್ಥೆಗೆ ಅಮಗುಣವಾಗಿ, ತಾನಾಗಿಯೇ ಸಿಕ್ಕುವ, ವಸ್ತು 
ಗಳನ್ನೂ, ಅದರಲ್ಲಿಯೂ ಧಾರಕ-ಪೋಷಕೆ ಪಸ್ತುಗಳನ್ನಮಾತ್ರ 
ಉಪೆಯೋಗಿಸಿಕೊಳ್ಳುತ್ತಾ, ತಾನು ಆತ್ಮನೆಂಬ ಭಾವನೆಯಿಂದ 
ಕೂಡಿದವನಾಗಿ ಯಾವಾಗಲೂ ಸೆಂತೋಷದಿಂದ ಇರುವ 


8. ಸತತಂಯೋಗಿ :-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವನನು ಕುಳಿತಿರುನಾಗಲೂ, ನಿಂತಿರುವಾಗಲೂ, 
ಮೆಲಗಿರುವಾಗೆಲೂ, ಕಾರ್ಯಗಳನ್ನು ಮಾಡುವಾಗಲೂ, ವ್ಯಾಸಂಗೆ 
ಮಾಡುವಾಗಲೂ, ವಿನೋದೆಗಳಲ್ಲಿ ಕಾಲ ಕಳೆಯುವಾಗಲೂ, 
ಪೂಜಾದಿಗಳನ್ನು ಮಾಡುವಾಗಲೂ, ಉಪನ್ಯಾಸಗಳನ್ನು ಕೇಳು 
ವಾಗಲೂ-ಯಾವಾಗಲೂ ಶಾನು ಪ್ರಕೃತಿಯಿಂದ`ಬೀರೆಯಾದ 
ಜ್ಞಾನಸ್ತರೂಪನಾದ ಅತ್ಮಸ್ತರೂಪನು ಎಂದೂ ಮತ್ತು ಈಗ 
ಪ್ರಕೃತಿಬಂಧನಕ್ಕೆ ಒಳಸಟ್ಟು ದೇಹೇಂದ್ರಿಯ ಮನ ಪ್ರಾಣ 
ಬುನ್ಧಿ ಗಳಮೂಲಕ ಕಾರ್ಯಗಳನ್ನು ಮಾಡುತ್ತಾ ಇರುವನೆೇದೂ 
ಸ್ಮರಿಸುತ್ತಿ ರುವನು, 


9, ಯತಾತ್ಮಾ :-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು ತನ್ನ ಮನಸ್ಸನ್ನು ಸ್ಟೇಜೈಯಾಗಿ ವಿಧ ವಿಧ 
ಗಳಾದ ಚಿತ್ತ ವೃತ್ತಿಗಳನ್ನು ಪಡೆದು ಓಡುತ್ತಿರುವುಥಕ್ಕೆ ಬಿಡದೆ 
ತಡೆಯುವ ಅಭ್ಯಾಸವನ್ನು ಮಾಡುತ್ತಾ ಇರಬೇಕು. 


101 ದೃಢನಿಶ್ಚಯಃ ;__-ಭಕ್ತನಾಗಲು ಕರ್ಮ 
ಯೋಗವನ್ನು ಆಚರಿಸುವವನು ವಿಜ್ಞಾನಶಾಸ್ತ್ರ, ಸಮಾಜಶಾಸ್ತ್ರ 
ಸಾಹಿತ್ಯಶಾಸ್ತ್ರ, ತತ್ವಶಾಸ್ತ್ರ ಇವುಗಳ ತೀರ್ಮಾನಗಳನ್ನು ತಿಳಿದು 
ಅವನ್ನು ಪ್ರಸ್ಥಾನತ್ರಯಿಯ ಅಂದರೆ ಉಪನಿಷತ್ತು ಸ 


48 


ಭಗವದ್ಗೀತಾ ಮತ್ತು ದರ್ಶನಗಳನ್ನು ಒಳಗೋಡ ಬ ಬ್ರ ಹಸೂತ್ರ 
ಮತ್ತು "ಭಕ್ತ ರ ಗಾನಗಳು ಎಂಟ ಅಧ್ಯಾತ್ಮ ಶಾಸ್ತ್ರ ಗಳ ತೀರ್ಮಾಃ ಸ 
ಗಳೊಡಕೆ ಹೋಲಿಸಿ, ಕೊನೆಗೆ ಅಧ್ಯಾ ತ್ಮ ಶಾಸ್ತ್ರದಲ್ಲಿ ಹೇಳಿರುವ 
ಅರ್ಥಗಳಲ್ಲಿ ಯಾವ ಸಂದೇಶವನ್ನೂ ಹೊಂದಜಿ ದೃಢನಿಶ್ಚಯ 
ದೊಂದಿಗೆ ಇರುವುದು. 


11. ಮಯ್ಯೂರ್ಸಿತ ವಾನೋಬುದ್ಧಿಃ:- ಭಕ್ತ 
ನಾಗೆಲು ಕರ್ಮಯೋಗವನ್ನು ಅಚರಿಸುವವನು ತನ್ನ ಮನಸ್ಸನ್ನೂ 
ಬುದ್ದಿ ಯನ್ನೂ ಯಾವಾಗಲೂ ಭಗವಂತನಲ್ಲಿ NE 
ಜು ನಾನು ಫಲಾಪೇಕ್ಷೆ ಇಲ್ಲದೆ ಅನುಸ್ಮಿಸುನಂಥಾ ಸತ್ಯರ್ಮಗಳಿಂದ 
ಭಗವಂತನೇ ಆರಾಧಿಸಲ್ಪಡುತ್ತಾನೆ; ಹೀಗೆ ಆರಾಧಿಸಲ್ಪಟ್ಟ 
ಭಗವಂತನು ನನ್ನನ್ನು ಪ್ರೀತಿಸಿ ತಾನಾಗಿಯೇ ನನಗೆ ಆತ್ಮ 
ಸಾಕ್ಷಾತ್ಥಾರವನ್ನು ಉಂಟುಮಾಡಿಕೊಡುತ್ತಾನೆ, * ಎಂದು 
ಅವನು. ಮನಸ್ಸಿನಲ್ಲಿ ದೃಢವಾಗಿ ನಂಬಿ, ಬುದ್ಧಿ ಯಲ್ಲಿ 
ಪ್ಯೂ ವಿಚಾರವನ್ನೇ ಯಾವಾಗಲೂ ಯೋಚಿಸುತ್ತಿರಬೇಕು 


12. ಯ್ಲೆಸ್ಮಾನ್ನೋದ್ವಿ ಜತೇ ಲೋಕೋ :-ಭಕ್ತ 
ಸಾಗಲು ಕರ್ಮಯೋಗವನ್ನು ಆಚರಿಸುವವನು ತನ್ನ ಕುಟುಂಬದ, 
ಹಳ್ಳಿಯ ಅಥವ ಪಟ್ಟ ಣದ, ದೇಶದ ಅಥವ ಜನಾಂಗದ, 
ಮನುಷ್ಯ ಸಮಾಜದ ಜನರಲ್ಲ ಯಾರಿಗೂ ಸ ಕ್ರಲೃವೂಪ್ರ ಪ.ತಿಕೂಲ 
A ನಡೆಯ ಕೂಡದು ; ಅಂದರೆ ಅವರ "ಕ್ಷೇಮಕ್ಕೆ 
ಅಕನ ಸಂತೋಷಕ್ಕೆ ವಿರೋಧವಾಗುವಹಾಗೆ ಅಥವ ಅವಂಗೆ 
ಕಪ್ಪವನ್ನು ಕೊಡುವ ಯಾನ ಕಾರೆ ಗಳನ್ನೂ ಮಾಡಕೂಡದು, 


13. ಲೋಕಾನ್ನೋದ್ರಿ ಜತೇಚಯಃ : ಭಕ್ತ 
ಸಾಗಲು ಕಕ್ಕೆಯೋಗವನ್ನು ಆಚರಿಸುವನನು ದಿವ ತೇಜಸ್ಸ ನ್ನು 
ಪಡೆಡಿರುವನು ; ಆ ತೇಜಸ್ಸಿನ ಪ್ರಭಾವದಿಂದ ಅವನನ್ನು 
ಕುರಿತು ಯಾವುದೊಂದುಪ್ರಾಣಿಯೂ ಮತ್ತು ಸಮಾಜದಲ್ಲಿರುವ 
ಯಾವನೊಬ್ಬನೂ ಅನನಿಗೆ ನಿರೋಧವನ್ನು ಅಥವ ಪ್ರತಿಕೂಲ 
ವನ್ನು ಮಾಡಲಾರನು. ಅವನೂಕೂಡ ಇತರ ಪ್ರಾಣಿಗಳೂ 
ಮತ್ತು ಮನುಷ್ಯರು ಅವನ ವಿಚಾರದಲ್ಲಿ ಮಾಡುವ ಕಾರ್ಯ 
ಗಳನ್ನು ಅವು ತನಗೆ ನಿರೋಧಗಳೆದು ಭಾವಿಕುವುದೆ ಇಲ್ಲ. 


14, ಹರ್ಷಾಮರ್ಹಭಯೋದ್ಯೆಗೈಃ ಮುಕ್ತಃ; 
ಭಕ್ತನಾಗಲು ಕರ್ಮಯೋಗವನ್ನು ee ಒಂದು 
ವಸ್ತು, ಪ್ರಾಣಿ, ಮನುಷ್ಯ ಅಥದ ದೇವತೆಯನ್ನು ಕುರಿತು 
ಸಂತೋಹವನ್ನಾಗಲ್ಲ್ಬಿ, ಅಸೂಯೆಯನ್ನಾಗಲ್ಬ ಭಯ 
ವನ್ನಾಗಲೀ, ಕೋನವನ್ನಾ ಗಲೀ ಹೊಂದುವುದಿಲ್ಲ. ಇನ್ನೇನು, 
EE ಅನರಿಗೆ ಅಲ್ಪ ಸಂತೋಷಗಳನ್ನೂ, ಕೋಸ 


ವನ್ನೂ ಭಯವನ್ನೂ ಅಥವ ಉಜ್ಜಿ ಓೀಗವನ್ನೂ ಉಂಟುಮಾಡುವ 
ಕಾಶ್ಯಗಳನ್ನು ಮಾಡುವುದಿಲ್ಲ 


15. ಅನಸೇಶ್ಲೇ :-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು, ಆತ್ಮನನ್ನು ಹೊರತು ಮಿಕೃವುಗಳಲ್ಲಿ 
ಯಾವುವನ್ನೂ ಹೊಂದಲು ಆಶೆಗಳನ್ನು ಪಡೆದಿರಕೂಡದು 


16. ಶೊಚಿಃ :—ಭಕ್ಕನಾಗಲು ಕರ್ಮಯೋಗವನ್ನು 
ಆಚರಿಸುವವನು ಶಾಸ್ತ್ರ ನಿಹಿತವಾದ ದ್ರ ವ್ಯದಿಂದ ಶರೀರವನ್ನು 


ಶುಚಿಯಾಗಿ ಇಟ್ಟುಕೊಂಡು ಪೋಕ್ಷಣೆ ಮಾಡಬೇಕು; 
ಅಂದರೇನು, ಅವನು ತನ್ನ ಶರೀರವನ್ನೂ, ಬಟ್ಟೆಗಳನ್ನೂ, 


ಮನೆಯನ್ನೂ, ಸುತ್ತಲಿನ ಆವರಣಗಳನ್ನೂ ಕೊಳೆಗಳಿಂದ 
ಅಡಿಗಡಿಗೆ ಶುದ್ಧಿ ಮಾಡುತ್ತಾ ಶುಚಿಯಾಗಿ ಇಟ್ಟುಕೊಳ್ಳಬೇಕು. 
ಮತ್ತು ಸಾತ್ವಿಕವಾದ ಆಹಾರಗಳನ್ನೇ ಸೇವನೆ ಮಾಡುತ್ತಾ 
ಅನೇಕ ವರುಷಗಳು ಬದಕುವಹಾಗೆ ತನ್ನ ಶರೀರವನು 
ಆರೋಗ್ಯವಾಗಿ ಇಟ್ಟುಕೊಳ್ಳಬೇಕು. 


17. ದಕ್ಷಃ :-ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು ತನ್ನ ಸಮಾಜದ ಚ ಅನುಗುಣವಾಗಿ 
ರುವ, ಶಾಸ್ತ್ರೊ ಕ್ರ ಇ ಪ್ರಸಂಚ ವಾ  ಪಾರಗಳನ್ನು 
ವಿಚಾರಿಸಿ, ತಿಳಿದ್ದು ಜೆನ್ನಾ ಗಿ ಅನುಷ್ಮಿಸ ವುದರಲ್ಲಿ ಸಮು 
ನಾಗಿರಚೇಕ:, 


18. ಉದಾಸೀನಃ :-ಭಕ್ತನಾಗಲು ಕರ್ಮಯೋಗ 
ವನ್ನು ಆಚರಿಸುವನನು ಶಾಸ್ರ್ರೋಕ್ಷವಲ್ಲದ ಬಾಕಿ ಪ್ರಪಂಚ 
ವ್ಯಾಪಾರಗಳಲ್ಲಿ ಸಂಪರ್ಕವಿಲ್ಲದವನಾಗಿರುತ್ತಾನೆ 5 ಅಂದರೆ 
ಆ ವ್ಯಾಪಾಕಗಳಲ್ಲಿ ಅವನು ಸೇರದೆ ಉದಾಸೀನನಾಗಿರುತ್ತಾ ನೆ, 


19 ಗತೆವ a: -ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಸುವವನು ಶಾ ಶ್ರ್ರೀಕೃ ವಾ ಪಾರಗಳನ್ನು ಮಾಡುವಾಗ 
ಅವನಿಗೆ ER ಶೀತೋಷ್ನ. ಜಗ್‌ ಉಂಬಾಗುವ 
ಸಂದರ್ಭದಲ್ಲಿ ಅವನು ಜುಗುಪ್ಸೆಯನ್ನೂ, ದುಃಖವನೂ 
ಪಡೆಯುವುದಿಲ್ಲ. s 


29. ಸರ್ವಾ ರಂಭಸರಿತ್ಯಾ ಗೀ ಭಕ್ತ ನಾಗೆಲು ಕರ್ಮ 
ಯೋಗವನ್ನು ಆಚಂಸುವವನು ಸ್ರ್ರದಲ್ಲಿ ನಿಧಿಸಿರುವ 
ವ್ಯಾಪಾರಗಳನ್ನು ಹೊರತು ಮತ್ಯಾವ ಆ ಮಾಡಲು 
ಆರಂಭಿಸುವುದಿಲ್ಲ 


47 


21. ಯೇನಹೃಷ್ಯತಿ ನದ್ಬೇಸ್ಟಿ :-- ಭಕ್ತನಾಗಲು 
ಕರ್ಮಯೋಗವನ್ನು ಆಚರಿಸುವವನು ಲೋಕದಲ್ಲಿರುವ 
ಮನುಷ್ಯರುಗಳಿಗೆ ಸಂತೋಷ ಹೇತುವಾಗಿರುವ ಸಂದರ್ಭ 
ಗಳನ್ನೂ ಮತ್ತು ಪದಾರ್ಥಗಳನ್ನೂ ಹೊಂದಿದಾಗ ತಾನು 
ಸಂತೋಷಿಸುವುದಿಲ್ಲ; ಹಾಗೆ ಒಂದುವೇಳೆ ತನಗೆ ದ್ವೇಷ 
ಹೇತುವಾಗಿರುವ ವ್ಯಾಪಾರಗಳು ಮತ್ತು ಸಂದರ್ಭಗಳೂ 
ಉಂಟಾದರೆ ಆಗೆ ಅವನ್ನು ದ್ವೇಷಿಸದೆಯೂ ಇರುವನು 


22. ನಶೋಚತಿ:--ಭಕ್ತನಾಗಲು ಕರ್ಮಯೋಗ 
ವನ್ನು ಆಚರಿಸುವವನು ಮನುಷ್ಯರ ಶೋಕಕ್ಕೆ ಕಾರಣರಾದ 
ಹೆಂಡತಿ, ಮಕ್ಕಳು, ಬಂಧುಗಳು, ಐಶ್ವರ್ಯಗಳು ಇವೇ ಮುಂತಾದ 
ವುಗಳು ನಾಶವಾಗುವುದು ಅಥವ ಅವರಿಗೆ ಕಪ್ಪವುಂಟಾಗುವುದು 
ಎಂಬ ಸಂದರ್ಭಗಳಲ್ಲಿ ಅವುಗಳನ್ನು ಧರ್ಮದಿಂದ ಹೋಗಲಾ 
ಡಿಸಲು ಅಥವ ಕಮ್ಮಿಮಾಡಲು ಪ್ರಯತ್ನಿಸುತ್ತಾನೆ, ಆದರೆ 
ಅವು ಕಮ್ಮಿಯಾಗದಿದ್ದಪಕ್ಷದಲ್ಲಿ ಅವನು ಅದಕ್ಕಾಗಿ ದುಃಖ 
ಪಡುವುದಿಲ್ಲ. 


23. ನಕಾಂಕ್ಷತಿ:_-ಭಕ್ತನಾಗಲು ಕರ್ಮಯೋಗ 
ವನ್ನು ಆಚೆರಿಸುವನನು ಮನುಷ್ಯರಿಗೆ ಹರ್ಷವನ್ನುಂಟುಮಾ 
ಡುವ ಹೆಂಡತಿ, ಮಕ್ಕಳು, ಐಶ್ವರ್ಯಾದಿಗಳನ್ನು ತಾನು ಹೊಂದದೆ 
ಇದ್ದ ಪಕ್ಷದಲ್ಲಿ ಅವು ತನಗೆ ಬೇಕೆಂದು ಆಶೆಸಡುವುದಿಲ್ಲ. 


24. ಶುಭಾಶುಭ ಪಠಿತ್ಯಾಗಿ :--ಪಾಪಕಾರ್ಯಗಳ 
ಹಾಗೆ ಫಲಾಪೇಕ್ಷೆಯಿಂದ ಕೂಡಿದ ಪುಣ್ಯ ಕಾರ್ಯಗಳೂ ಕೂಡ 
ಸಂಸಾರವನ್ನು ಅಂದರೆ ಕರ್ಮರೂಪವಾಡ ಬೇಹೆಸಂಬಂಧವನ್ನು 
ವೃದ್ಧಿ ಪಡಿಸುವುದರಿಂದ, ಭಕ್ತನಾಗಲು ಕರ್ಮಯೋಗವನ್ನು 
ಆಚರಿಶುವವನು ಅಶುಭ ಅಥವ ಪಾಪಕಾರ್ಯಗಳನ್ನು ಬಿಡುವ 
ಹಾಗೆ ಶುಭ ಅಥವ ಪ್ರಸಂಚಸುಖ ಮತ್ತು ಸ್ವರ್ಗಾದಿಗಳ ಫಲ 
ಗಳನ್ನು ಕೊಡುವ ಪುಣ್ಯ ಕರ್ಮಗಳನ್ನೂ ಮಾಡುವುದಿಲ್ಲ 


25. ಶತ್ರೌಚ ಮಿಶ್ರೇಚ ಸಮಃ: ಭಕ್ತನಾಗಲು 
ಕರ್ಮಯೋಗವನ್ನು ಆಚಠಿಸುವವನು ಸಮಾಜದ ಕಟ್ಟಳೆಯ 
ಪ್ರಕಾರ ಅಂದರೆ ಧರ್ಮದಿಂದ ಶತ್ರುಗಳನ್ನು ಎದುರಿಸಬೇಕಾ 
ದರೂ ಮತ್ತು ಮಿತ್ರರೊಡನೆ ಸಹಕರಿಸಬೇಕಾದರೂ ಕೂಡ, 
ತನ್ನ ಮನಸ್ಸಿನಲ್ಲಿ ಮಾತ್ರ ಶತ್ರುಗಳನ್ನು ದ್ವೇಷಿಸಜಿ ಮತ್ತು 
ಮಿತ್ರರನ್ನು ಪ್ರೀತಿಸದೆ ಇಬ್ಬರಲ್ಲಿಯೂ ಒಂದೇ ಸಮನಾದ ಭಾವ 
ನೆಯನ್ನು ನಡೆಯಬೇಕು. 


26. ಮಾನಾಸಮಾನಯೋಃ ಸಮಃ: ಭಕ್ತನಾ 
ಗಲು ಕರ್ಮಯೋಗವನ್ನು ಆಚರಿಸುವವನು ಸಮಾಜದ ಕಟ್ಟ 


ಳೆಯ ಪ್ರ ಕಾರ ಅಂದರೆ ಧರ್ಮದಿಂದ ತನ್ನ ಕರ್ತವ್ಯಕರ್ಮ 
ಗಳನ್ನು ಧೈರ್ಯವಾಗಿ ನಡೆಸಬೇಕು; ಇತರರು ತನ್ನನ್ನ ಹೊಗ 
ಳಬೇಕೆಂದು ಮನಸ್ಸನ್ನು ಸೋಲಬಾರದಃ ; ಇತರರು ತನ್ನನ್ನು 
ಬೈಯತ್ಯ ತ್ತಾರೆಂದು ಮನಸ್ಸಿನಲ್ಲಿ ಹೆದರಿ ದಾಕ್ಷಿಣ್ಯಕ್ಕಾಗಿ ತನ್ನ 
ಕರ್ತವ್ಯಕರ್ಮಗಳನ್ನು ಮಾಡದೆ ಬಿಡಬಾರದು, ಅಂದರೇನು, 
ತನ್ನ ಕರ್ತವ್ಯಕರ್ಮಗಳನ್ನುನಡೆಸುವಾಗ ಮರ್ಯಾದೆಯು ಬಂದರೂ 
ಸರಿಯೇ ಅಥವ ಅಪಮಾನವು ಉಂಬಾದರೂ ಸರಿಯೇ ಅವನು 
ತನ್ನ ಮನಸ್ಸನ್ನು ಶಾಂತವಾಗಿ ಒಂದೇ ಸಮನಾಗಿ ಇಟ್ಟು 
ಕೊಳ್ಳೆ ಬೇಕು, 


27. ಶೀತೋಷ್ಣ ಸಂಖದುಃಖೇಷು ಸಮಃಃ:-- 
ಭಕ್ತನಾಗಲು ಕರ್ಮಯೋಗವನ್ನು ಆಚರಿಸುವವನು ತನಗೆ ಛಳಿ 
ಕಾಲದಲ್ಲಿ ಶೀತದಿಂದ ಕಷ್ಟವಾದರೂ ಉಷ್ಣದಿಂದ ಸುಖವಾ 
ದರೂ ಅಥವ ಬೇಸಿಗೆ ಕಾಲದಲ್ಲಿ ಉಸ್ಕೃದಿಂದ ಕಷ್ಟವಾದರೂ, 
ತಂಪಾದ ಗಾಳಿಯಿಂದ ಸುಖವಾದರೂ ಅದನ್ನು ಗಮನಿಸದೆ 
ಮನಸ್ಸನ್ನು ಒಂದೇ ಸಮನಾಗಿ ಇಟ್ಟುಕೊಳ್ಳಬೇಕು. ಒಬ್ಬಿವಲ್ಲಿ 
ಪ್ರಕೃತಿಯ ಕಟ್ಟಳೆಯಿಂದ ತಾನಾಗಿಯೇ ಸುಖಬಂದರೂ 
ಸರಿಯೇ ಅಥನ ಕಷ್ಟದುಃಖಗಳು ಬಂದರೂ ಸರಿಯೇ ಅವನು 
ತನ್ನ ಮನಸ್ಸನ್ನು ಒಂದೇಶಾಂತಿ ಸ್ಥಿತಿಯಲ್ಲಿ ಇಟ್ಟು ಕೊಳ್ಳ ಬೇಕು. 


28. ಸಮೆವರ್ಜಿತಃ :-ಸುಖದುಃಖಗಳು ಬಂದಾಗ 
ಮನಸ್ಸನ್ನು ಒಂದೇ ಸಮನಾಗಿ ಶಾಂತವಾಗಿ ಇಟ್ಟುಕೊಳ್ಳ 
ಬಹುದು; ಆಡರೆ ಮುಂದೆ ಸುಖಗಳೇ ಉಂಟಾಗಬೇಕೆಂದೂ 
ಮತ್ತು ಮುಂದೆ ಕಷ್ಟಗಳು ಬರಕೂಡದೆಂದೂ ಮನಸ್ಸಿನಲ್ಲಿ 
ಚಿತ್ತವೃತ್ತಿ ಕೂಪವಾದ ಅಲೆಗಳು ಇದ್ದೇ ಇರುತ್ತವೆ, ಆದುದ 
ರಿಂದ ಭಕ್ತನಾಗಲು ಕರ್ಮ ಯೋಗವನ್ನು ಆಚಶಠಿಸುವವನು ಸುಖ 
ದುಃಖಗಳನ್ನು ಟುಮಾಡುವ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದ 
ಮನಸ್ಸುಳ್ಳವನಾಗಿರಬೇಕು; ಅಂದರೆ ಅವುಗಳಲ್ಲಿ ಸಂಗವನ್ನು 
ಬಿಡಬೇಕು, 


29. ತುಲ್ಕನಿಂದಾಸ್ತುತಿಃ:--ಭಕ್ತನಾಗಲು ಕರ್ಮ 
ಯೋಗವನ್ನು ಆಚರಿಸುವವನು ಇತರರು ತನ್ನ ವಿಚಾರದಲ್ಲಿ 
ಮಾಡಬಹುದಾದ ನಿಂದಿ-ಸ್ಮುತಿ ಎರಡನ್ನೂ ಸಮನಾಗಿ ಭಾವಿ 
ಸುವನು; ಅಂದರೆ ಅವುಗಳಿಗೆ ತನ್ನ ಗಮನವನ್ನೇ ಕೊಡುವು 
ದಿಲ್ಲ. ಇನ್ನೇನು ತಾನೂ ಕೂಡ ಯಾರನ್ನೂ ಅನವಶ್ಯಕವಾಗಿ 
ಸ್ಕೊ ತ್ರಮಾಡುವುದೂ ಇಲ್ಲ ಮತ್ತು ನಿಂಡೆಯನ್ನೂ ಮಾಡು 
ವುದಿಲ್ಲ. 


30. ಮೌನಿ: ಭಕ್ಷನಾಗಲು ಕರ್ಮಯೋಗವನ್ನು 
ಆಚರಿಸುವವವು ಕಾಲಕಳೆಯುವದಕ್ಕಾಗಿ ಅಥವ ತನ್ನ ಪಾಂಡಿ 


48 


ತ್ಯವನ್ನು ಇತರರಿಗೆ ತೋರಿಸಿಕೊಳ್ಳುವುಡಕ್ಕಾಗಿ ಅನವಶ್ಯಕವಾಗಿ 
ತತ್ವಹಿತ-ಪುರುಷಾರ್ಥಗಳ ವಿಚಾರದಲ್ಲಿ ಚರ್ಜೆ ಅಥವ ವಾದ 
ಮಾಡುವುದಿಲ್ಲ. ಇತರರೊಡನೆ ಕೆಲಸಕ್ಕೆ ಬಾರದ ವರಾತುಗ 
ಳನ್ನು ಆಡುತ್ತಾ ಕಾಲಕಳೆಯುವುದಿಲ್ಲ. ತಾನು ಮಾಡಬೇಕಾದ 
ಶರ್ತವ್ಯ ಕರ್ಮಗಳಿಗೆ ಅವಶ್ಯ ಕವಾದಷ್ಟು ಮಾತ್ರ ಮಾತನಾ 
ಡುವನು; ಕೆಲಸಕ್ಕೆ ಬಾರದ ಹರಟಿಗಳಲ್ಲಿ ಅನ್ವಯಿಸುವುದಿಲ್ಲ. 
ಇತರರ ಮನಸ್ಸಿಗೆ ನೋವನ್ನು ಉಂಬುಮಾಡುವ ಹಾಸ್ಯದ 
ಮಾತುಗಳನ್ನೂ ಆಡುವುದಿಲ್ಲ. 


31. ಸನ್ನುಷ್ಟೋ ಏನಕೇನಚಿತ್‌:ಭಕ್ತನಾಗಲು 
ಕರ್ಮಯೋಗವನ್ನು ಆಚರಿಸುವವನು ಶಾನು ಜೀವಿಸಿರುವುದ 
ಸಾಗಿ ಭಗವಂತನ ಕೃಸೆಯಿಂದ]ಅಂದರೆ ಸಮಾಜದ ಕಟ್ಟಳೆಯ 
ಪ್ರಕಾರ--ತನಗೆ ಎಷ್ಟು ಸಿಕ್ಕುತ್ತದಯೋ ಅಸ್ಟೇ ಸಾಕೆಂದು 
ಅದನ್ನು ಸಂತೋಷದಿಂದ ಉಪಯೋಗಿಸಿ ತೃಪ್ತನಾಗಿರುವನು. 


52. ಅನಸಿಕೇತಃ ಭಕ್ತನಾಗಲು ಕರ್ಮಯೋಗವನ್ನು 
ಆಚದಿಸುವವನು ಆತ್ಮನಲ್ಲಿಯೇ ಸ್ಥಿರಬುದ್ದಿ ಯನ್ನು ಇಟ್ಟರುವು 
ದರಿಂದ ಗೃ ಹಾದಿಗಳಲ್ಲಿ ಆಸಕ್ತಿಯನ್ನು ಹೊಂದುವುದಿಲ್ಲ. 
ಒಂದು ಮನೆಯು ತನ್ನದು ಎಂಬ ಮಮಕಾರಭಾವನೆಯನ್ನು 
ಇಟ್ಟು ಕೊಳ್ಳುವುದಿಲ್ಲ ಮತ್ತು ಮನೆ ಇಲ್ಲದಿದ್ದರೆ ತನಗೆ ಮನೆ 
ಯಾಗಭೇಕೆಂದು ಆಶೆಪಡುವುದಿಲ್ಲ. ಅವನು ಸ್ವಗೃಹರಹಿತನಾ 
ಗಿರುವನು; ಅಂದರೆ, ಇಂಥಾಬ್ದೇ ತನ್ನ `ವಾಸಸ್ಥಳವು ಎಂಬ 
ನಿಯಮವನ್ನು ಅವನು ಇಟ್ಟುಕೊಳ್ಳುವುದಿಲ್ಲ. ಅಂದರೇನು, 
ಯಾವ ಮನೆಯಲ್ಲಿದ್ದರೂ ಅಲ್ಲಿರುವ ನೆಂಟರು ಅಥವ ಸ್ನೇಹಿತರ 
ಮೇಲೆ ಅಭಿಮಾನವನ್ನಿಡದೆ, ಆ ಮನೆಯಲ್ಲಿ ತಾನು ಒಬ್ಬಅತಿಥಿ 
ಎಂಬ ಭಾವನೆಯನ್ನು ಪಡೆಯಬೇಕು: 


33. ಸ್ಥಿರ ಮತಿ; -ಭಕ್ತನಾಗಲು ಕರ್ಮಹೋಗೆ 
ವನ್ನು ಆಚರಿಸುವವನು ಆಧ್ಯಾತ್ಮಿಕ ತತ್ವಹಿತ ಪುರುಷಾರ್ಥಗಳ 


' ವಿಷಯಗಳನ್ನು ತಿಳಿಯುವುದರಲ್ಲೂ ಆಚರಿಸುವುದರಲ್ಲೂ ತನ್ನ 


ಬುದ್ಧಿ ಯನ್ನು ಸ್ಥಿರವಾಗಿ ಇಟ್ಟು ಕೊಳ್ಳಬೇಕು. 


ಮೇಲೆ ವಿವರಿಸಿರುವ ಮೂವತ್ತುಮೂರು ಗುಣಗಳನ್ನೂ 
ನಡೆದಿರುವ ಶ್ರೇಷ್ಠನಾದ ಕರ್ಮಯೋಗಿಯು ಭಗವಂತನ 
ಭಕ್ತನು; ಅವನ ಪ್ರೀತಿಗೆ ಪಾತ್ರನು; ಅವನಿಗೆ ಇಷ್ಟನು; 
ಅವನ ಅನುಗ್ರಹವನ್ನು ಪಡೆಯುವುದಕ್ಕೆ ಯೋಗ್ಯನು; ಅವನಿಗೆ 
ಅತ್ಯಂತ ಪ್ರಿಯನಾಗಿರುವನು. ಅಂದರೇನು, ಇಂಥಾ ಭಕ್ತ 
ನಾದ ಕರ್ಮಯೋಗಿಯನ್ನು ಭಗವಂತನು ಪ್ರೀತಿಯಿಂದ ಅನು 
ಗ್ರಹಿಸಿ, ಕ್ರಮೇಣ ಅವನಿಗೆ ಪರಮಶ್ರೇಷ್ಠವಾದ, ಶಾಶ್ವತ 
ವಾದ, ಮೋಕ್ಷಾನಂದವಾದ ಉತ್ತಮ ಫಲವನ್ನುಕೊಡುತ್ತಾನೆ. 


ಕೊನೆಯ ಶ್ಲೋಕದ ಉಪದೇಶೆ 
(ಶ್ಲೋಕ-೨೦) 


ಭಕ್ತಿಯೋಗವು ಧರ್ಮದಿಂದ ಕೂಡಿದ ಉಪಾಯವು; 
ಅದು ಅಮೃತ ಅಥವ ಆನಂದ ಸ್ವರೂಪವಾದ ಫಲನನ್ನುಕೊಡು 
ತ್ತದೆ. ಅದುದರಿಂದ ಭಗವಂತನ ಪರಮ ಭಕ್ತರು ಈ ಭಕ್ತಿ 
ಯೋಗವೆಂಬ ಸಾಧನವನ್ನು ಕೈಗೊಂಡು ಈ ಅಧ್ಯಾಯದ ಆರ 
ನೆಯ ಶ್ಲೋಕದಿಂದ ಆರಂಭಿಸಿ ಹತ್ತೊಂಭತ್ತನೆಯ ಶ್ಲೋಕ 
ದಲ್ಲಿ ಮುಗಿಸಿರುವ ಅಂದರೆ ಹದಿನಾಲ್ಕು ಶ್ಲೋಕಗಳಲ್ಲಿ ಉಪ 
ದೇಶಮಾಡಿರುವ ರೀತಿಯಲ್ಲಿ, ಶ್ರದ್ಧೆಯಿಂದ ಕೂಡಿದವರಾಗಿ, 
ಚೆನ್ನಾಗಿ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಅಂತಹ 
ಭಗವದುಪಾಸಕರು ಭಗವಂತನಿಗೆ ತುಂಬಾ ಫ್ರಿಯರು ಅಥವ 
ಅವನಿಗೆ ಅತ್ಯಂತ ಇಷ್ಟರುಗಳಾಗಿ ಇರುತ್ತಾರೆ. (೨೦) 


(Re-printed from the 
2೩೭೭1೬೩, May 1962) 


Mysore Vysya 


M. V. P. PRESS, MYSORE. 


ಭಗವಧೀತಾ ಅಧ್ಯಾಯ-೧೩ ಪಾಠ-೧ಣ 


ಕ್ಷೇತ್ರ ಮತ್ತು ಕ್ಷೇತ್ರಜ್ಞ-(ಶ್ಲೋಕಗಳು ೧ ರಿಂದ ೪) 


ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೇ | 
ಏತದ್ಯೋವೇತ್ರಿತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ದಿದಃ | ೧॥ 
ಕ್ಷೇತ್ರಜ್ಞಂ ಚಾಸಿ-ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ | 


ಕ್ಲೇತ್ರಕ್ಷೇತ್ರಜ್ಞಯೋ ರ್ಜ್ಲಾನಂ ಯತ್ತಜ್ಞಾನೇ ಮತಂ ತ 
೨ 


ಈ ಶ್ಲೋಕಗಳಲ್ಲಿರುವ ವಾಕ್ಯಗಳ ಅರ್ಥ 


1. ಹೇ ಕೌಂತೇಯ ! ಇದಂ ಶರೀರಂ ಕ್ಷೇತ್ರಮಿತಿ ಅಭಿ 
ಧೀಯತೇ | ಎ ಎಲ್ಕೆ ಕುಂತಿಯ ಮಗನೇ! ಈ ತರೀರವು 
« ಕ್ಷೇತ್ರ' ಎಂದು ಹೇಳಲ್ಪಡುತ್ತದೆ. 


2. ವತತೆಯಃ ವೇತ್ತಿ ತಂ ಕ್ಷೇತ್ರಜ್ಞ ಇತಿ ಈ ಕ್ಷೇತ್ರ 
ವನ್ನು ಯಾವನು ಅರಿಯುತ್ತಾನೆಯೋ ಅವನನ್ನು | ಕ್ಷೇತಜ್ಞ, 3 
ಎಂದು. ’ 


3. ತದ್ವಿದಃ ಪ್ರಾಹುಃ ಇ ಅದನ್ನು ತಿಳಿದವರು ಹೇಳು 
ತಾರೆ. 


4. ಭಾರತ! ಸರ್ವಕ್ಷೇತ್ರೇಷು ಮಾಮಪಿಚ ಕ್ರೇತ್ರಜ್ಞಂ 
ವಿದ್ಧಿ ಎ ಭಾರತನೆ ! ಸರ್ವಕ್ಷೇತ್ರಗಳಲ್ಲಿಯೂ ಇರುವ ನನ್ನನ್ನೂ 
ಕೂಡ ಕ್ಷೇತ್ರಜ್ಞ ನನ್ನಾಗಿ ತಿಳಿದುಕೋ--ಅಥವಾ 

ಸರ್ವಕ್ಷೇತ್ರೇಷು ಜಾಪಿ ಮಾಂ ಕ್ಷೇತ್ರಜ್ಞ ವಿದ್ಧಿ ಎ ಎಲ್ಲಾ 
ಕ್ಷೇತ್ರಗಳಲ್ಲೂ ನನ್ನನ್ನೇ ಕ್ಷೇತ್ರಜ್ಞ, ನೆಂಬುದಾಗಿ ತಿ೪-.-ಅಥವಾ 

ಚ ಸರ್ವಕ್ಷೇತ್ರೇಷು ಕ್ಷೇತ್ರಜ್ಞಂ ಅಪಿ ಮಾಂ ವಿದ್ಧಿ ಎ 
ಮತ್ತು ಏಲ್ಲಾ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನನ್ನೂ 
ಕೂಡ ನನ್ನನ್ನೇ ಎಂದು ತಿಳಿ ಅಥವಾ 

ಸರ್ವಕ್ಷೇತ್ರೇಷು ಅಪಿ ಕ್ಷೇತ್ರಜ್ಞ ಮಾಂ ಚ ವಿದ್ಧಿ - ಎಲ್ಲಾ 
ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನನ್ನು ನನ್ನನ್ನೇಯಾಗಿ ತಿಳಿ 
ಅಥವಾ 


ಸರ್ವಕ್ಷೇತ್ರೇಷು ಮಾಂ ಸ್ಲೇತ್ರೆಜ್ಞಂ ಚಾಪಿ ವಿದ್ಧಿ ಎ ಸರ್ವ 
ಕ್ಷೇತ್ರಗಳಲ್ಲಿ ನನ್ನನ್ನೂ ಕ್ಷೇತ್ರಜ್ಞನನ್ನಾಗಿಯೇ ತಿಳಿ. 


5. ಸ್ಟೇತ್ರಕ್ಷೇತ್ರಜ್ಞಯೋ ಜ್ಞಾನಂ ಯತ್‌ ತತ್‌ ಜ್ಞಾನಂ 


ಮಮ ಮತಂ = ಕ್ಷೇತ್ರಕ್ಷೇತ್ರಜ್ಞರ ಜ್ಞಾನವು ಯಾವುದೋ ಅದು 


NN 
ಜ್ಞಾನವು ಎಂದು ನನ್ನ ಅಭಿಪ್ರಾಯ--ಅಥವಾ 
ಕ್ಷೇತ್ರ ಕ್ಲೇತ್ರಜ್ಞಯೋ ಜ್ಞಾನೇ ಯಶ್‌ ತತ್‌ ಮಮ 
ಜ್ಞಾನಂ-ಸ್ಟೇತ್ರಕ್ಷೇತ್ರಜ್ಞರ ಜ್ಞಾನ ಎಂಬುದು ಯಾವುದುಂಟೋ 
ಅದು ನನ್ನ ಜ್ಞಾ ನವು ಎಂಬುದು ಸಮ್ಮತವಾಗಿರುವುದು. 


ಕೆಲವು ಪದಗಳ ವಿವಿಧ ಅರ್ಥ. 


1. *ಶರೀರಂ*” ಎಂಬ ಪದಕ್ಕೆ ನೆಲವ ವ್ಯಾಖ್ಯಾನಕಾರರು 
“ ಮನುಷ್ಯನ ಶರೀರ * ಎಂದು ಅರ್ಥಮಾಡಿರುವರು; ಇನ್ನು 
ಕೆಲವರು ಜೀವದಿಂದ ಕೂಡಿರುವ ಒಬ್ಬ ಮನುಷ್ಯ ಆಹವ 
ಒಂದು ಪ್ರಾಣಿ ಅಥವ “ ಒಂದು ಸಜೀವ ವ್ಯಕ್ತಿ *ಯೇ "ಶರೀರ 
ಎಂದು ಅರ್ಥಮಾಡಿರುವರು; ಮತ್ತೆ" ಕೆಲನರು « ಶರೀರ?” 
ಎಂಬ ಪದಕ್ಕೆ ಹ ಪ್ರಕೃತಿಮಹದಹಂಕಾರಮನ ಜ್ಞಾನೇಂದ್ರಿಯ 
ಕರ್ಮೇಂದ್ರಿಯ, ಸಂಚತನ್ಮಾತ್ರೆ, ಪಂಚಮಹಾಭೂತ ? ಇವು 
ಗಳ ಸಂಯೋಗದಿಂದುಂಬಾಗಿರುವ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ 
ಸಿದ್ಧ ವಾಗಿರುಷ * ಜಗತ್ತು ” ಎಂದಂ ಅರ್ಥಮಾಡಿರುವರು. 


9. 4 ಕ್ಷೇತ್ರ ೫ ವೆಂದರೇನು? « ಕ್ಷೇತ್ರ > ವೆಂದರೆ 
“ ಉಳುವ ಭೂಮಿ * ಎಂಬುದು ಒಂದು ಅರ್ಥ; * ಕ್ಷತ?” 
ಪೆಟ್ಟಿ ನಿಂದ ಕಾಪಾಡುವುದು “ ಕ್ಷೇತ್ರ * ಎಂದು ಇನ್ನೊಂದು 
ಅರ್ಥ ; ಯಾವುದು ಕ್ರಮೇಣ ಕ್ಷಯಿಸುತ್ತಾ ಕೊನೆಯಲ್ಲಿ 
ನಾಶವಾಗುತ್ತದೆಯೋ ಅದು *ಕ್ಷೇತ್ರ* ಎಂಬುದು ಮತ್ತೊಂದ 
ಆರ್ಥ. . ಯಾವುದನ್ನು ನಾವು ತಿಳಿದು, ಅದರಲ್ಲಿ ಕೆಲಸಮಾಡಿ, 
ತನ್ಮೂಲಕ ಸುಖದುಃಖಗಳನ್ನು ಕೆಲವು ಕಾಲ ಅನುಭವಿಸುತ್ತೇ 
ವೆಯೋ ಅದು ನಮಗೆ “ ನೇತ್ರ ೫ ಎಂಬುದು ವಿಶಾಲವಾದ 
ಅರ್ಥ. 


3. * ಕ್ಷೇತ್ರಜ್ಞ” ಎಂದರೇನು? ಯಾವ ತತ್ವವು 
ಅಥವ ಯಾವನು “ ಕ್ಷೇತ್ರವನ್ನು ” ತಿಳಿಯುತ್ತಾ ನೆಯೋ 
ಅವನು “ ಕ್ಷೇತ್ರಜ್ಞನು ” ಎಂಬುದು ಸಂಕುಚಿತವಾದ ಅರ್ಥ, 
ಯಾವನು “ ಕ್ಷೇತ್ರವನ್ನು > ತಿಳಿವು, ಅದರಲ್ಲಿ ಕೆಲಸಮಾಡಿ 


ಹಾರ ರಾಗಾ 


ತನ್ಮೂಲಕ ಸಕಿಖದುಃಖಗಳನ್ನು ಕೆಲವು ಕಾಲ ಅನುಭವಿಸು 
ತ್ತಾನೆಯೋ ಅವನು * ಕ್ಷೇತ್ರಜ್ಞನು” ಎಂಬುದು ವಿಶಾಲ 
ವಾದ ಅರ್ಥ. 


4 ತದ್ವಿದೆಃ ೫ ಎಂದರೇನು? ಅದನ್ನು ಅಂದರೆ 
ಕ ಕ್ಷೇತ್ರಜ್ಞ ನ ವಿಚಾರವನ್ನು ತಿಳಿದವರು ” ಎಂದು ಕೆಲವರು 
ಅರ್ಥಮಾಡಿಬಾ ರೆ; ಕ್ಷೇತ್ರ ಕೇತ ಜ್ಞರ ವಿಚಾರವನ್ನು ತಿಳಿದವರು 
ಎಂದು ಇನ್ನು ಕೆಲವರು ಅರ್ಥಮಾಡಿದ್ದಾರೆ; ಈ ಕ್ಷೇತ್ರ ಕ್ಷೇತ, 
ಜ್ಞರ ವಿಚಾರಗಳನ್ನೂ ಮತ್ತು ಅವೆರಡರ ವ್ಯತ್ಯಾಸ ಸಂಯೋಗ 
ಗಳ ವಿಚಾರವನ್ನೂ ತಿಳಿದವರು ಎಂದು ಮತ್ತೆ ಕೆಲವರು ಅರ್ಥ 
ಮಾಡಿದ್ದಾ ಕ. * ವಿದೂ? ಅಥವ * ತಿಳಿಯುವುದು * ಎಂಬ 
ವಿಚಾರದಲ್ಲೂ ಕೂಡ ಸ SS ಚಕ ಬುದ್ಧಿ ಯೆಲ್ಲಿ ಅನುಮಾನ 
ದಿಂದ ತಿಳಿಯುವುದು, ಶಾಸ್ತ್ರಜ್ಞಾ ಸನದಿಂದ ತಿಳಿಯುವುದು ಮತ್ತು 
ಸ್ವಂತಯೋಗಾಭ್ಯಾಸ ಸೆದಿಂದ' ಶುದ್ಧ ಮಾಡಲ್ಪ ಟ್ಟ ಮನಸ್ಸಿನಿಂದ 
ಸಾಕ್ಷಾತೃರಿಸುವುದು ಎಂಬ ಭೇದಗಳಿವೆ. 


5.. * ಸರ್ವಕ್ಷೇತ್ರೇಷು” ಎಂಬ ಪದಗಳಿಗೆ ಪ ಪ್ರತ್ಯೆ ಕೇಕವಾದ 
ಅಥವ * ಬೇಕೆ 'ನೇಕಿಯಾದ ಕ್ಷೇತ್ರ ಗಳು” ಚ] ಒಂದು 
ಅರ್ಥ; ಮಹದಹಂಕಾರ ಸಂಚಮಹಾಭೂತಾದಿಗಳ ಸಂಯೋಗ 
ದಿಂದಉಂಬಾಗಿರುವ * ಒಟ್ಟುಜಗತ್ತು >» ಎಂಬುದು ಇನ್ನೊಂದು 


ಅರ್ಥ. 


68 ಜ್ಞಾನಂ ಎಂಬ ಪದಕ್ಕೆ | ಸಾಮಾನ್ಯವಾದ 
ಜ್ಞಾನ” ಎಂದು ಒಂದು ಅರ್ಥ; “ಬ್ರಹ್ಮ” ಎಂದು ಇನ್ನೊಂದು 
ಅರ್ಥ ; * ಪರಮಾತ್ಮ ” ಎಂದು ಮತ್ತೊಂದು ಅರ್ಥ. 


7. ಚ ಅಪಿ” ಎಂಬ ಎರಡು ಪದಗಳನ್ನು ಬೇರೆ 
ಬೇಕಿ ವ್ಯಾಖ್ಯಾ ನಕಾರರು ತಮ್ಮ ತಮ್ಮ ಸಿದಾ ಂತಗಳನ್ನು 
ಚಾತಕ ಟೆ ಬಡು ಶ್ಲೋಕದ 4 ಕ್ಷೇತ್ರಜ್ಞ 
ಚಾಪಿಮಾಂ ವಿದ್ಧಿ ಸ ರಶ್ಲೇತ್ರೇಷು ಭಾರತ > ಎಂಬ ವಾಕ್ಯದ 
ಎರಡು ಬೇಕೆ ಬೇರೆ 14 ಹಿಂದೆ ಮತ್ತು ಮುಂದೆ ಸೇರಿಸಿ 
ಆ ವಾಕ್ಯ ಕ್ರೈ ಬೇಕಿ ಬೇರೆ ಅರ್ಥಗಳನ್ನು ಮಾಡಿದ್ದಾ ಕಿ. ಆದುದ 
ಡಡ ವಾಕ್ಯಕ್ಕೆ ಮೇಲೆ ಐದು" ಅರ್ಥಗಳನ್ನು ಸೂಚೆಸಿ 
ಡ್ವೇವೆ. ಹೀಗೆ ಈ ನೆದಗಳಿಗೆಲ್ಲಾ ವಿನಿಧಅರ್ಥಗಳನ್ನು ಮಾಡಿ 
ರುವುದರಿಂದ ಈ ಎರಡು ಗೀತಾಶ್ಲೋಕಗಳ ತಾತ್ಪ್ಯದಲ್ಲಿ ಮೆತ 
ಅಥವಾ ಅಭಿಪ್ರಾಯಗಳ ಭೇಧಗಳಿನೆ. 


ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ನಮಗೆ ಪ್ರತ್ಯಕ್ಷ ವಾಗಿಕಾಣುವ ಮನುಷ್ಯನ ಈ ಶರೀರವು 
“ ಕ್ಷೇತ್ರ ” ನೆಂದು ಕರೆಯಲ್ಪಡುತ್ತದೆ ; ಏಕೆಂದಕ್ಕೆ ಅದು ಪ್ರತಿ 


ಎ 


ದಿವಸ, ಪ್ರತಿ ತಿಂಗಳು ಮತ್ತು ಪ್ರತಿ ವರುಷ ಕ್ರ ಮೇಣ ನಯಾ 
ಸುತ್ತಾ ಬೇಕೆ ಬೇರೆ ಕ ನಾಮಾರ್ಗ ಯೌವನ, "ಜರಾ, Se 
ಎಂಬ ಪರಿಣಾವಂಗಳನ್ನು ಹೊಂದುತ್ತದೆ. ಮತ್ತು ಉಳುವ 
ಭೂಮಿಯಲ್ಲಿ ಧಾನ್ಯಾದಿ ಫಲಗಳು ಉಂಟಾಗುವಂತೆ ಅದರಲ್ಲಿ 
ನಿನಿಧ ಕರ್ಮಗಳ p ಫಲಗಳು ಉಂಟಾಗುತ್ತವೆ. ಈ 
ಮನುಷ್ಯ ಶರೀರಡಲ್ಲಿ” ಯಾವುದೋ ಒಂದು “ ಉಸಾಧಿಕಹಿತ 
ವಾದ, ಪಾರಮಾರ್ಥಿಕವಾದ ಶಾಶ್ವತ ಇರುವಿಕೆಯು * ಅಥವ 
ಸಾಧಾರಣ ಭಾಷೆಯಲ್ಲಿ “ ಭಗವಂತನು ? ಈ ಶರೀರವನ್ನು 
ಸಂಪೂರ್ಣವಾಗಿ ಅಂದರೆ ಅದರ ಎಲ್ಲಾ ಅಂಗಗಳನ್ನೂ ಮತ್ತು 
ಅವುಗಳೊಳಗೆ ನಡೆಯುತ್ತಿರುವ ಕಾರ್ಕ ಗಳನ್ನೂ ಪ್ರತ್ಯ ಸದಿಂದಾ 
ಗಲಿ ಅನುಮಾನದಿಂದಾಗಲ್ಲೀ MN ತಿಳಿ 
ಯುತ್ತದೆ ಅಥವ ತಿಳಿಯುತ್ತಾನೆ. ಹೀಗೆ ದೇಹ ಮತ್ತಾ 
ಮನಸ್ಸಿನಿಂದ ಕೂಡಿದ ಶಠೀರವನ್ನು ತಿಳಿಯುವ ಜ್ಞಾನಸ್ಪರೂಪ 
ಮಾದ ಇರುವಿಕೆಯನ್ನೆ ೯ ಅಥವ ಅರಿಯುವನನ್ನೇ is ಕ್ಷೇತ್ರ ಯ ಸಮು” 
ಎಂದು ಆ ಕ್ಷೇತ್ರ ಕ್ಷೇತ್ರಜ್ಞರ ಸ್ವ ಕೊಪವನ್ನು ಯಾಜ ತಿಳಿದರು 
ವರೋ ಆ ತದ್ವಿಡರುು ಕರೆಯುತ್ತಾಶೆ. 


ಹಾಗಾದರೆ ಬೇಕಿ ಜೀರೆ ಮನುಷ್ಯರ ಅಥವ ಪ್ರಾಣಿಗಳಲ್ಲಿ 
ಒಬ್ಬನೇ ಕ್ಷೇತ್ರಜ್ಞನು ಇರುವನೇ? ಅಥವ ಅನೇಕ ಕ್ಷೇತ್ರಜ್ಞರು 
ಇರುವರೆ ? ಜಗತ್ತಿನ ಸರ್ವಕ್ಷೇತ್ರಗಳಲ್ಲಿಯೂ ಒಬ್ಬನೇ ಕ್ಷೇತ್ರ 
ಜ್ಞನು ಇರುವನು; ಅನೇಕ ಕ್ಷೇತ್ರಜ್ಞರು ನಿಜವಾಗಿ ಇಲ್ಲ ಆ 
ಒಬ್ಬನೇ ಆದ “ ಕ್ಷೇತ್ರಜ್ಞ ” ನನ್ನು ಪರಬ್ರಹ್ಮ ಅಥವ ಸಾಧಾರಣ 
ಭಾವನೆಯಲ್ಲಿ ಪರಮೇಶ್ವ ರನೆಂದು ತಿಳಿಯಬೇಕು ಈ “ಅದ್ದಿ 
ತಿಯ ಸರಬ್ರ ಹ ಅಥವ "ರಮೇಶ, ರನು ಚತುರ್ಮುಖ ಬ ಹ 
ನನ್ನು ತೊರಡು ಇರುವ ನೇವತೆಗಳು, ಮನುಷ್ಯ ರು, 
ತಿರೆ ್ಳುಗಳು, ಲತಾವೃಕ್ಷಗಳು, ಕ್ರಿಮಿಕೀಟಗಳು ಮತ್ತು ಸ್ಥಾವರ 
ಜಂಗಮಗಳೂ ಎಂಬ ಸ ಜೀಕಿ ಬೇರೆ ಶರೀರಗಳಲ್ಲಿ ಪ್ರತ್ಯೇಕ 
ಪ್ರತ್ಯೇಕವಾಗಿ ವಿಭಾಗವಾಗಿರುವಂತೆ ತೋರುವನು; ಆದರೆ 
ಸರಬ್ರಹ್ಮನು ಅಥವ ಪರಮೇಶ್ವರನು ನಿಜವಾಗಿ ವಿಭಾಗವಾಗಿಲ್ಲ. 
ಪ್ರಪಂಚದಲ್ಲಿ ಬೇರೆಯಾಗಿ ಕಾಣುವ ಕ್ಷೇತ್ರಗಳನ್ನೂ ಮತ್ತು 
ಪ್ರತ್ಯೇಕವಾಗಿ ವ್ಯವಹಾರ ಮಾಡುತ್ತಿರುವ ಕ್ಷೇತ್ರಜ್ಞರನ್ನೂ 
ನಿಜವಾದ, ಸತ್ಯವಾದ ಅಥವ ಶುದ್ಧವಾದ ಜ್ಞಾ ನದಲ್ಲಿ ವಿಷಯೀ 
ತರಿಸಿದರೆ ಅವು "ನಿಜವಾಗಿ ಬ್ರ ಬೃಹ ವೇ ಆಗಿರುತ್ತ ನೆಯೇ pe 
ಬೇರೆಯಲ್ಲ. ಈ ಪ್ರಕಾರದಲ್ಲಿ ಕ್ಷೇತ್ರಕ್ಷೇತ್ರಜ್ಞನ ಸ್ವ 
ವನ್ನು ನಿಶ್ಚಯವಾಗಿ ತಿಳಿದುಕೊಳ್ಳು ವ ಜ್ಞಾ ನವೇ ಸತ್ಯ sl 
ಜ್ಞಾನವು. ಮೇಲೆ ವಿವರಿಸಿರುವ ಅಭಿಪ್ರಾಯವು ಚಾರಣ 
ಮನುಷ್ಯರ ಅಭಿಪ್ರಾಯ ಮಾತ್ರ ಎಂದು ತಿಳಿಯಕೂಡದು ; 
ಅದು ಗೀತಾಚಾರ್ಯನಾದ ಶ್ರೀ ಕೃಷ್ಣನ ಅಭಿಪ್ರಾಯ, 





ಎರಡನೆಯ ಅಭಿಪ್ರಾಯದ. ಪ್ರಕಾರ-ತಾತ್ಪರ್ಯ 


ಮನುಷ್ಯನ ಅಥವ ಜೀವಿಯ ಶರೀರವು ಕ್ಷೇತ್ರವೆಂದು ಸರೆ 
ಯಲ್ಪಡುತ್ತಜಿ. ಅವನಲ್ಲಿರುವ ಶರೀರವಲ್ಲದ ಇನ್ನೊಂದು 
ತತ್ವವು ಕ್ಷೇತ್ರವಾದ ಶರೀರವನ್ನೂ ಮತ್ತು ಆದೆರ ಮೂಲಕ 
ಪ್ರಪಂಚವನ್ನೂ ತಿಳಿಯತ್ತಡೆ. ಈ ತತ್ವವನ್ನೇ ಜ್ಞಾನಿಗಳು 
ಅಂದರೆ ಆತ್ಮಸ್ಪರೂಪವನ್ನು ತಿಳಿದವರು * ಕ್ಷೇತ್ರಜ್ಞ ೫ ಎಂದು 
ಕರೆದಿರುವರು. “ ಕ್ಷೇತ್ರಜ್ಞನೆಂದರೆ ಕ್ಷೇತ್ರವಾದ ಶರೀರವನು 
ತಿಳಿಯುವವನು, ಅದರ ಮೂಲಕ ಕೆಲಸ ಮಾಡಿಸುವವನ್ನ 
ಮತ್ತು ಅದನ್ನೂ ಪ್ರಸಂಚದ ಸುಖದುಃಖಗಳನ್ನೂ ಅನುಭವಿ 
ವವನು ಎಂದು ಅರ್ಥ. ಅಂದರೇನು, ದೇವ ಮನುಷ್ಯಾದಿ 
ರೂಪಗಳಲ್ಲಿರುವ ಮತ್ತು ದಪ್ಪನಾಗಿ ಅಥವ ಸಣ್ಣನಾಗಿರುವ 
ಶರೀರವೇ ಕ್ಷೇತ್ರವು; ಇದನ್ನು ತಿಳಿದು ತನ್ನ ಸ್ವಾರ್ಥ ಅಥವೆ 
ಪರಾರ್ಥಗಳಿಗಾಗಿ ಉಪಯೋಗಿಸುವ ಆತ್ಮನೇಶ್ಲೇತ್ರಜ್ಞನು. ಮೃತ 
ಶರೀರದಲ್ಲಿ ಕ್ಷೇತ್ರಜ್ಞನು ಕಂಡು ಬರುವುದಿಲ್ಲವಷ್ಟೆ, ಆದರೆ ಶರೀರ 
ವನು ಏಕೆ * ಕ್ಷೇತ್ರ” ಎಂಬುದಾಗಿ ಕರೆದರು? ಸಾಧಾರಣವಾಗಿ 
“ ಕ್ಷೇತ್ರ * ಎಂಬ ಪದಕ್ಕೆ “ ಉಳುವ ಭೂಮಿ * ಎಂದು ಅರ್ಥ. 
ರೈತನು ತಾನು ಉಳುವ ಭೂಮಿಯನ್ನು ತಿಳಿದೆ, ಅದರಲ್ಲಿ 
ಕೆಲಸಮಾಡಿ, ತನ್ಮೂಲಕ ಬರುವ ಧಾನ್ಯಗಳೇ ಮೊದಲಾದ 
ಫಲಗಳನ್ನು ಅನುಭವಿಸುನನು. ಹಾಗೆಯೇ ಕ್ಷೇತ್ರಜ್ಞನಾದ 
ಆತ್ಮನೂ ಕೂಡೆ ತನ್ನ ಕ್ಷೇತ್ರವಾದ ಶರೀರವನ್ನು ತಿಳಿದ್ಕು ಅದ 
ರಿಂದ ಕೆಲಸ ಮಾಡಿಸಿ, ಸುಖದುಃಖಗಳೆಂಬ ಕರ್ಮಫಲಗಳನ್ನು 
ಅನುಭವಿಸುವನು. ಈ ಆತ್ಮನನ್ನೇ ಜೀವಾತ್ಮನೆಂದೂ, 
ಪುರುಸನೆಂದೂ, ಕರೆಯುತ್ತಾರೆ. 


ಹಾಗಾದರೆ ಮನುಷ್ಯನಲ್ಲಿ ಕ್ಷೇತ್ರ 'ಮತ್ತು ಕ್ಷೇತ್ರಜ್ಞ ಎಂಬ 
ಎರಡು ತತ್ವಗಳು ಮಾತ್ರ ಇವೆಯೇ? ಈ ಪ್ರಶ್ನೆಗೆ ಉತ್ತರವಾಗಿ 
ಶ್ರೀಕೃಷ್ಣನು ಎರಡನೆಯ ಶ್ಲೋಕದಲ್ಲಿ “ ಅರ್ಜುನಾ | ಪರಮಾ 
ತ್ಮನಾದ ನನ್ನನ್ನೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇರುವ 
ಕ್ಷೇತ್ರಜ್ಞ > ನೆಂದು ತಿಳಿ” ಎಂದು ಹೇಳಿದನು. ಅಂದರೇನು, 
ಮನುಷ್ಯನಲ್ಲಿ ಮತ್ತೂ ಇತರ ಜೀವಿಗಳಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ 
ಅಥವ ಶರೀರ ಮತ್ತು ಜೀವಾತ್ಮ ಎಂಬ ಎರಡು ತತ್ವಗಳು 
ಮಾತ್ರವಲ್ಲದೆ ಮೂರನೆಯದಾದ ಪರಮಾತ್ಮ ತತ್ವವೂ ಕೂಡ 
ಅಂತರ್ಯಾಮಿಯಾಗಿರುವುದು ಎಂದು ತಿಳಿಯಬೇಕು. ಆದುದ 
ರಿಂದ. ಒಟ್ಟಿನಲ್ಲಿ ಕ್ಷೇತ್ರ ಅಥವ ಶರೀರ, ವೈಯಕ್ತಿಕ ಕ್ಷೇತ್ರಜ್ಞ 
ಅಥವ ಆತ್ಮ ಮತ್ತು ಸಾರ್ವತ್ರಿಕ ಕ್ಷೇತ್ರಜ್ಞ ಅಥವ ಪರಮಾತ 
ಎಂದು ಮೂರು ತತ್ವಗಳಾಯಿೀತು. ಎಲ್ಲಾ ಕ್ಷೇತ್ರಗಳಲ್ಲಿಯೂ 
ಒಬ್ಬನೇ ಕ್ಷೇತ್ರಜ್ಞ ನಿರುಪನೆ ? ಅಥವ ಅನೇಕ ಕ್ಷೇತ್ರಜ್ಞರು 
ಇರುವರೆ? ಅನೇಕರೂ ಇರುವರು ಮತ್ತು ಒಬ್ಬನೇ ಇರುವನು! 


ವೈಯಕ್ತಿಕ ಕ್ಷೇತ್ರಜ್ಞರು ಬೇಕಿ ಬೇಕೆ ಶರೀರಗಳಲ್ಲಿ ಪ್ರತ್ಯೇಕವಾಗಿ 
ಅನೇಕರು ಇರುವರು ; ಆದರೆ ಅದ್ದಿ ತೀಯನಾದ ಪರಮಾತ್ಮನು 
ಮಾತ್ರ ಎಲ್ಲಾ ಕ್ಷೇತ್ರ ಗಳಲ್ಲಿಯೂ ಅಂಶರ್ಯಾಮಿಯಾಗಿವ್ದು 
ಒಬ್ಬನೇ ಆಗಿರುವನು. ವೈಯಕ್ತಿಕ ಕ್ಷೇತ್ರಜ್ಞನು ವೈಯಕ್ತಿಕ 
ಕ್ಷೇತ್ರವನ್ನು ತಿಳಿದು, ಅದರಲ್ಲಿ ಕೆಲಸಮಾಡಿಸಿ, ಅದನ್ನು ಅನು 
ಭವಿಸುವ ಹಾಗೆ ಪರಮಾತ್ಮ ಕ್ಲೇತ್ರಜ್ಞನು ಜಗತ್ತಿನಲ್ಲಿರುವ 
ಕೋಟ್ಯಾನುಕೋಟಿ ಎಲ್ಲಾ ಕ್ಷೇತ್ರ ಗಳಲ್ಲಿಯೂ ಅಂತರ್ಯಾವಿ$ 
ಯಾಗಿದ್ದು, ಅವುಗಳೆಲ್ಲವನ್ನೂಕಿಳಿದು, ಲೀಲೆಯಿಂದ ಅವುಗಳಿಂದ 
ಕೆಲಸವನ್ನು ಮಾಡಿಸಿ ಆನಂದದಿಂದ ಇರುವನು. ಕೆಳವು ಕಡೆ 
ಗಳಲ್ಲಿ ಉಳುವ ಭೂಮಿಯನ್ನು ರೈತನು ಮಾತ್ರ ಅನುಭವಿಸುವು 
ದಲ್ಲಜಿ, ಆ ಕೈತಸಿಗೆ ಯಜಮಾನನಾದ ಜಮೀನುದಾರನೂ 
ಕೂಡ ಅದನ್ನು ಅನುಭವಿಸುವನಲ್ಲವೆ? ಹಾಗೆಯೇ ಕ್ಷೇತ್ರವೆಂಬ 
ಒಂದು ಶರೀರವನ್ನು ಜೀವಾತ್ಮನು ಮಾತ್ರ ಅನುಭವಿಸುವುದಲ್ಲದೆ. 
ಸರ್ವಕ್ಷೇತ್ರಗಳಿಗೂ ಕ್ಷೇತ್ರಜ್ಞರಿಗೂ ಕ್ಷೇತ್ರ ಜ್ಞನಾಗಿ ಯಜಮಾನ 
ನಾಗಿರುವ ಪರಮಾತ್ಮನೂ ಕಣಡ ಆ ಶರೀರವನ್ನು ತಿಳಿದು 
ಲೀಲೆಯಿಂದ ಉಪಯೋಗಿಸುವನು. ಒಟ್ಟು ತಾತ್ಪರ್ಯನೇನು? 
ಸರ್ವಶ್ಲೇತ್ರಜ್ಞರನ್ನೂ ಈ ಮದಾತ್ಮಕಂ” ಎಂದರ ಹೇಳಿರುವುದರಿಂದ 
ಪ್ರತಿಯೊಂದು ವ್ಯಕ್ತಿ ಯಲ್ಲಿಯೂ ಸ _ತಂತ್ರನಾದ “ಸತ್ಯಸ್ಯಸತ್ಯಂ” 
ಅಥವ ಪ್ರಾಮುಖ್ಯವಾಷ. ಸತ್ಯಸ ಓಠೂಸಮು ಪರೆ ನೇ ಆಗಿ 
ರುವನು ಮತ್ತು ಪೈಯಕ್ತಿಕ ಕ್ಷೇತ್ರವೂ ವೈಯಕ್ತಿಕ ಕ್ಷೇತ್ರ 
ಜ್ಞನೂ ಪರಮಾತ್ಮನ ಆದಾರದ ಮೇಲೆ ನಿಂತು, ಅವನ ಅಧೀ 
ನಕ್ಕೆ ಒಳಪಟ್ಟು, ಅವನ ಲೀಲಾಭೋಗಕ್ಕೆ ಸಾಧೆಕಗಳಾಗಿರು 
ವ್ರದರಿಂದ ಅವೆರಡೂ “ ಸತ್ಯ ಮಾತ್ರವೇ ಹೊರತು“ ಸತ್ಯಸ್ಯ 
ಸತ್ಯ? ವಲ್ಲ. ಶರೀರ ಮತ್ತು ಜೀವಾತ್ಮ ಇವೆರಡೂ ಗೌಣ 
ವಾದ ತತ್ವಗಳೇ ವಿನಹ ಬರಿಯ ತೋರಿಕೆ ಮಾತ್ರವಲ್ಲ. 
ಯಾವನು ಕ್ಷೇತ್ರ ಕ್ಷೇತ್ರಜ್ಞರೆಂಬ ತತ್ತ್ವಗಳ ಸ್ಪ ಕ ರೂಪಾವಿ 
ಗಳನ್ನು ಚೆನ್ನಾಗಿ ತಿಳಿಯುತ್ತಾನೆಯೋ ಅವನೇ ನಿಜವಾದ 
ಜ್ಞಾನವನ್ನು ಪಡೆದಿರುವನು ಎಂಬುದು ಶ್ರೀಕೃಷ್ಣ ನ ಅಭಿಪ್ರಾಯ. 
ಕ್ಷೇತ್ರಗಳ ಸ್ವರೂಪ, ವೈಯಕ್ತಿಕ ಕ್ಷೇತ್ರಜ್ಞನ ಸ್ವರೂಪ, "ಅದ್ದಿ 
ತೀಯ ಸಾರ್ವತ್ರಿಕ ಪರಮಾತ್ಮಕ್ಟೇತ್ರಜ್ಞನ ಸ್ವರೂಪ, ಇವುಗಳ 
ವ್ಯತ್ಯಾಸಗಳು, ಇವುಗಳಿಗಿರುವಅನ್ಯೋನ್ಯಸಂಬಂಧ ಇವೆಲ್ಲವನ್ನೂ 
ತಿಳಿದರೆ ನಾವು “ ಸಂಪೂರ್ಣ ಜ್ಞಾನವನ್ನು ”:ಸಡೆಯುತ್ತೇವೆ. 
ಅಂದರೆ ಅದ್ವಿತೀಯನಾದ ಭಗವಂತನ ವಿಶಿಷ್ಟ ಸ್ವರೂಪದ 
ಜ್ಞಾನವನ್ನು ನಡೆಯುತ್ತೆ (ವೆ. “ಇದನ್ನು ನಾನು ತಿಳಿಯುತ್ತೇನೆ? 
ಎಂಬ ಅನುಭವವನ್ನು ಪರೀಕ್ಷಿಸಿ ಆತ್ಮನ ನಿಶ್ಚಯವನ್ನು ತಿಳಿದ 
ವರೂ ಹೀಗೆ ಹೇಳುತ್ತಾರೆ. ಅರಿಯುವನಾದ ಆತ್ಮನು 
ಅರಿಯಲ್ಪಡುವ ತನ್ನ ಶರೀರಕ್ಸಿಂತ ಬೇರೇವಸ್ತು. 
ಆದಾಗ್ಯೂ ಕೆಲವು ವೇಳೆ ತನ್ನನ್ನೂ ತನ್ನ ಶರೀರವನ್ನೂ 


4 ಕಿರಾತ: 


ಒಟ್ಟುಗೂಡಿಸಿ ವ್ಯವಹಾರ ಮಾಡುತ್ತಾನೆ. ಇನ್ನು ಕೆಲವು 
ವೇಳೆ ತನ್ನನ್ನೂ ಶರೀರವನ್ನೂ ವಿಂಗಡಿಸಿಯೂ ವ್ಯವಹಾರ 
ಮಾಡುತ್ತಾನೆ. ಬಹುಮಂದಿ ಮನುಷ್ಯರು ತಮ್ಮ ಶಕ್ಕ್ಯ್ಯಾನು 
ಸಾರ ಕ್ಷೇತ್ರಗಳಲ್ಲಿ ಕೆಲವನ್ನು ಮಾತ್ರ ತಿಳಿಯುವ ಸಾಧಾರಣ 
ಶಕ್ತಿಯನ್ನು ಸಡೆದಿರುವಕ್ಕು ಆದರೆ ವೈಯಕ್ತಿಕ ಕ್ಷೇತ್ರ 
ಜ್ಞನ ನಿಜಸ್ವರೂಪವನ್ನು ತಿಳಿದಿಲ್ಲ. ಕೆಲವು ಯೋಗಿಗಳು 
ಕ್ಷೇತ್ರ ಮತ್ತು ವೈಯುಕ್ತಿಕ ಕ್ಷೇತ್ರಜ್ಞನ ನಿಜವಾದ 
ಸ್ವರೂಪಗಳನ್ನು ತಿಳಿದಿರುವರೇ ಹೊರತು ಸಾರ್ವತ್ರಿಕ ಅದ್ದಿ 
ತೀಯರಿ ಕ್ಷೇತ್ರಜ್ಞನಾದ ಷರಮಾತ್ಮನ ಸ್ವರೂಪವನ್ನು ತಿಳಿ 
ದಿರೊವುದಿಲ್ಲ. ಇವರು “ ಸಮಾಧಿ ಎಂಬ ವೈಯಕ್ತಿಕ ಕ್ಷೇತ್ರ 
ಜ್ಞನ ಅಥವ ಆತ್ಮನ ಸಾಕ್ಷಾತ್ಕಾರವನ್ನು ಪಡೆದು ಅದೇ 
ಕೊನೆಯ ಸತ್ಯವೆಂದು ಭಾವಿಸಿ ಕ್ಷೇತ್ರಗಳಿಗೂ, ಇಂದ್ರಿಯಗಳಿಗೆ 
ಗೋಚರವಾಗುವ ಪ್ರಪಂಚಕ್ಕೂ, ಈ ಪ್ರಪಂಚದ ಸೃಷಹ್ಟಿಸ್ಥಿತಿ 
ಲಯಗಳಿಗೂ ಕಾರಣನಾದ ಪರಮಾತ್ಮನಿಗೂ ಗೌಣಸ್ಥಾನ 
ವನ್ನು ಅಂದಕೆ ಕೀಳುದರ್ಜಿಯ ಸ್ಥಾನವನ್ನು ಕೊಡುತ್ತಾ ರೆ 
ಆದರೆ ಭಕ್ತರಾದ ಖುಹಿಗಳು ಮಾತ್ರ ಕ್ಷೇತ್ರಗಳ ಸ್ವರೂಪ, 
ವೈಯಕ್ತಿಳ ಕ್ಷೇತ್ರಜ್ಞನ ಸ್ವರೂಪ ಮತ್ತು ಅದ್ವಿತೀಯ ಸಾರ್ವ 
ತ್ರಿಕ ಪರಮಾತ್ಮ ಕ್ಷೇತ್ರಜ್ಞನ ಸ್ವರೂಪ ಇವೆಲ್ಲವನ್ನೂ ಒಟ್ಟಾಗಿ 
ಸಾಕ್ಷಾತೃರಿಸಿ ಸಂಪೂರ್ಣ ಅಥವ ಪರಿಪೂರ್ಣ ಜ್ಞಾನವನ್ನು 
ಪಡೆಯುವರು, 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಎರಡು ಶ್ಲೋಕಗಳಲ್ಲಿ ಸರಮಾತ್ಮನ ಮತ್ತು ಮಹದ 
ಹೆಂಕಾರಾದಿಗಳಿಂದ ಕೂಡಿದ ಜಗತ್ತಿನ ವಿಷಯಗಳು ಇವೆಯೇ 
ವಿನಹ, ನೈಯಕ್ತಿಕ ಜೀವಾತ್ಮನ ವಿಷಯವನ್ನು ಇಲ್ಲಿ ಪ್ರಸ್ತಾಪ 
ಮಾಡಿಲ್ಲ ಎಂಬುದನ್ನು ನಾವು ಮೊದಲು ತಿಳಿಯಬೇಕು. ಇಲ್ಲಿ 
* ಶರೀರ” ಎಂಬ ಪದಕ್ಕೆ ಒಬ್ಬ ವ್ಯಕ್ತಿಯಶರೀರ ಎಂದು ಅರ್ಥ 
ಮಾಡಕೂಡದು. “ ಶರೀರ” ವೆಂದರೆ ಪ್ರಕೃತಿ, ಮಹತ್ತು 
ಅಹೆಕ8ಕಾರ, ಮೆನ, ಜ್ಞಾನೇಂದ್ರಿಯಗಳು, ಕರ್ಮೆಂದ್ರಿಯರಿಗಳು, 
ಪಂಚತನ್ಮಾತ್ರೈೆಗಳು, ಪಂಚಮಹಾಭೂತಗಳು ಇವುಗಳ 
ಸಂಯೋಗಗಳಿಂದ ಉಂಟಾಗಿರುವ ಜಗತ್ತಿ ನಲ್ಲಿರುವ ಸಮಸ್ತ 
ಪದಾರ್ಥಗಳ ಸಮೂಹ ಎಂಹು ಅರ್ಥ. ಈ ಪದಾರ್ಥಗಳ 
ಸಮೂಹವೇ “ ಕ್ಷೇತ್ರ” ವೆನಿಸಿಕೊಳ್ಳುತ್ತದೆ. ಈ ವಿಶಾಲವಾದ 
ಅನಂತವಾದ ಕ್ಷೇತ್ರವನ್ನು ತಿಳಿದು, ಲೀಲೆಯಿಂದ ಅದರಿಂದ 
ತೆಲಸಮಾಡಿಸಿ, ಪವನ್ನು ಆನಂದದಿಂದ ಅನುಭವಿಸುವನನೇ 
“ ನ್ಲೇತ್ರಜ್ಞನು” ; ಅನನೇ “ ಅದ್ವಿತೀಯ ಪರಮಾತ್ಮನು ” 
ಎಂದು ಶಾಸ್ತ್ರಜ್ಞಾನವನ್ನು ಅಂದರೆ ಪರಮಾತ್ಮನ ಜ್ಞಾನನನು 
ಪಡೆದನರು ಉಪದೇಶಮಾಡುತ್ತಾರೆ. ವೈಯಕ್ತಿ ತ ಜೀವಾತ್ಮನು 


1 he 
ಉತ ಅಕಕ ಬಜ ಪ ಇ 
ಕ್ಷೇತ್ರಜ್ಞ ” ನಾಹ ಪರಮಾತ್ಮನು ಎಂದು ಅರ್ಥ. ಪಂಚ 
ಮೆಹಾಭೂತಾದಿಗಳಿಂದ ಮತ್ತು ಮಹದಹೇಳಾರಗಳಿಂದ 
ಕೂಡಿದ ಜಗೆದ್ರೂಸವಾದ ಕ್ಷೇತ್ರವು ಮತ್ತು ಆ ಕ್ಷೇತ್ರವನ್ನು 
ತಿಳಿಯುವ ಪರಮಾತ್ಮನು ಇವೆರಡು ತತ್ವಗಳ ಸಮನ್ವಯ 
ಜ್ಞಾನವು ಅತ್ಯುತ್ತಮವಾದ ಜ್ಞಾನ ಎಂಬುದು ಶ್ರೀಕೃಷ್ಣನ 
ಅಭಿಪ್ರಾಯ ; ಏಕೆೊದರೆ ಈ ಜ್ಞಾನನನ್ನು ಪಡೆಯುವ ಮನು 
ಷ್ಯನು ಮೋಕ್ಷವನ್ನು ಪಡೆಯುತ್ತಾನೆ. 


ಮೇಲಿನ ಅಭಿಪ್ರಾಯಗಳ ಅಧುನಿಕ ಸಮನ್ವಯ 


" ಇದಂ ಶರೀರಂ ಕೌಂತೇಯ ಕ್ಷೇತ್ರ ಮಿತ್ಯ ಭಿಧೀಯತೇ ಪ 
ಮತ್ತು “ನಎಿತದ್ಯೋ ವೇತ್ತಿತಂ ಪ್ರಾಹುಃ ಕ್ಷೇತ್ರಜ್ಞಇತಿ ತದ್ವಿದಃ” 
ಎಂಬ ಮೊದಲನೆಯ ಶ್ಲೋಕದ ಎರಡು ವಾಕ್ಯಗಳ ಅರ್ಥದ 
ಪ್ರಕಾರ ( ಕ್ಷೇತ್ರವೇ ೫ ಬೇರಿ, (( ಕ್ಷೇತ್ರಜ್ಞ ೫ ನೇ ಬೇರೆ. 
ಆದರೆ ಪಶ್ಚಿಮ ದೇಶದ ತತ ಶಾಸ್ತ್ರಜ್ಞರು ಮನುಷ್ಯನಲ್ಲಿ ಕೈಕಾಲು 
ಕಣ್ಣು ಕೆವಿ ಮೂಗು, ಹೃದಯ ರಕ್ತನಾಳಗಳು ಮುಂತಾದ 
ಅಂಗಗಳಿಂದ ಕೂಡಿದ * ಸ್ಥೂಲಶರೀರ (Physical body) 
ಮತ್ತು ಸಂಕಲ್ಪ, ಉದ್ವೇಗ, ಬುದ್ಧಿ ಮುಂತಾದ ಜ್ಞಾನವನ್ನು 
ಉಟುಮಾಡುವ ಅಲೆಗಳಿಗೆ ಆಶ್ರಯವಾದ “ ಮನುಸ್ಸು * 
(Mind) ಎಂಬ ಎರಡು ತತ್ವಗಳು ಮಾತ್ರ ಇವೆ ಎಂಧು 
ವಾದಿಸುತ್ತಾರೆ. ಗೀತೆಯ ಹೆದಿಮೂರನೆಯ ಅಧ್ಯಾಯದ 
ಮೊದಲನೆಯ ಶ್ಲೋಕದ ಅಭಿಪ್ರಾಯದ ಪ್ರಕಾರ ಮನುಷ್ಯನಲ್ಲಿ 
ಸ್ಥೂ ಲಶರೀರ, ಸೂಕ್ಷ ಒನುನುಸ್ಸು ಮತ್ತು “ ಜಸ್ವಾನಸ್ನ ನನಾ 
ಕ್ಷೇತ್ರಜ್ಞ * ಎಂಬ ಮೂರು ತತ್ವಗಳಿವೆ. ಇವುಗಳಲ್ಲಿ ಸ್ಥೂಲ 
ಶರೀರ ಮತ್ತು ಸೂಕ್ಷ್ಮ ಮನಸ್ಸುಗಳಿಗೆ ಜ್ಞಾನವಿಲ್ಲ ಮತ್ತು 
ಇವೆರಡೂ ಸೇರಿದರೆ * ಕ್ಷೇತ್ರ” ವೆಂದು ಕರೆಯಲ್ಪಡುತ್ತವೆ. 
ಕೇತ್ರಜ್ಞನಿಗೂ ಕ್ಷೇತ್ರಕ್ಕೂ ಸಂಯೋಗವಾದಾಗ ಮಾತ್ರ ಶರೀರ 
ದಲ್ಲಿ ಜೀವವಿರುತ್ತದೆ ಮತ್ತು ಮನಸ್ಸಿನಲ್ಲಿ ಜ್ಞಾನವನ್ನುಂಟು 
ಮಾಡುವ ಅಲೆಗಳು ಪ್ರವಾಹವಾಗಿ ಹುಟ್ಟುತ್ತ ಲೇ ಇವೆ. 
ಮೃತಶರೀರಪಲ್ಲಿ | ಕ್ಷೇತ್ರಜ್ಞನ ೫ ಅಥವ ಆತ್ಮನ ವಿಯೋಗ 
ವಾಗುವುದರಿಂದ ಅದರಲ್ಲಿ ಜ್ಞಾನದ ಚಿಹ್ನೆಗಳು ಕಂಡುಬರುವು 
ವುದಿಲ್ಲ. ಆದರಿದರಿಂದ ಸೂಕ್ಷ್ಮ ವಾನಸ್ಸೂ ಕೂಡ ಜ್ಞಾನವನ್ನು 
ಸಡೆಯದಿರುವ ಕ್ಷೇತ್ರ ದ ಭಾಗವೇ ಹೊರತು ಜ್ಞಾನಸ್ವರೂಪ 
ನಾದ ಕ್ಷೇತ್ರಜ್ಞ ನಲ್ಲ 


[Re-printed from Mysore Vysya Patrika] 
(October 1958) 


M.V.P. Press, Mysore. 


ಭಗವಧೀತಾ ಅಧ್ಯಾಯ-೧೩. ಪಾಠ ೧ *೬.೨ 


ಎರಡನೆಯ ಶ್ಲೋಕದಲ್ಲಿ “ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ 
ಸರ್ವಕ್ಷೇತ್ರೇಷು ಭಾರತ” ಎಂಬ ವಾಕ್ಯವಿದೆ. ಇಲ್ಲಿ “ಮಾಂ 
ಎಂಬ ಪದಕ್ಕೆ ಒಂದು ಅಭಿಪ್ರಾಯದಲ್ಲಿ “ ನಿರ್ಗುಣ ಬ್ರಹ್ಮ” 
ನೆಂದೂ ಇನ್ನೊಂದು ಅಭಿಪ್ರಾಯದಲ್ಲಿ ಟಿ ಸಗುಣಬ್ರಹ್ಮ” 
ನೇದ ಮತ್ತೊಂದು ಅಭಿವ್ರಾಯದಲ್ಲಿ ಅವತಾರಪುರುಷನಾದ 
ಡೆ ಶ್ರೀಕೃಷ್ಣ ಪರಮಾತ್ಮ” ನೇ ಎಂದೂ ಅರ್ಥಮಾಡಿದ್ದಾರೆ- 
ಆಯಾ ಅರ್ಥಗಳ ಪ್ರಕಾರ ಅವರವರು ಆ ವಾಕ್ಯಕ್ಕೆ ತಾತ್ಪರ್ಯ 
ವನ್ನು ವಿವರಿಸಿದ್ದಾರೆ... ಆದರೆ ಎಲ್ಲರೊ ಒಪ್ಪಬಹುದಾದ 
ತಾತ್ಸರ್ಯವೇನು ? ಬಹುಮಂದಿ ಮನುಷ್ಯರಿಗೆ ಜೀವಾತ್ಮ ಪರ 
ಮಾತ್ಮರ ಸಾಕ್ಟಾತ್ವಾರಗಳು ಇಡುವುದಿಲ್ಲ; ಪ್ರತ್ಯಕ್ಷ ಅನುಮಾನ 
ಗಳಿಗೆ ಮಾತ್ರ ಗೋಚರವಾಗುವ ಜಗತ್ತಿನ ಅನುಭನ ಮಾತ್ರ 
ವಿಜೆ. ಅವರಿಗೆ ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರು ಹೇಳುವಹಾಗೆ 
4 ಸ್ಥೂಲ ಶರೀರ * ಮತ್ತು ಜ್ಞಾನದ ಅಲೆಗಳಿಂದ ಕೂಡಿದ 
ಫೆ ಸೂಕ್ಷ್ಮಮನಸ್ಸು ೫ ಇವೆರಡು ತತ್ವಗಳ ತಿಳುವಳಿಕೆಮಾತ್ರ 
ನೆಲವು ಜ್ಞಾನಿಗಳು 4 ನಿರ್ಗುಣಬ್ರಹ್ಮ? ಅಥವ “ ವೈಯಕ್ತಿಕ 
ಆತ್ಮನ ” ಜ್ಞಾನವನ್ನು ಯೋಗಸಮಾಧಿ ಕಾಲದಲ್ಲಿ ಪಡೆದಿರು 
ವಾಗ ಅವರಿಗೆ ಆಗ “ ಕ್ಷೇತ್ರ ” ಮತ್ತು ಅದನ್ನು ತಿಳಿಯುತ್ತಿರುವ 
“ ವೈಯಕ್ತಿಕ ಕ್ಷೇತ್ರಜ್ಞ” ಇವೆರಡರ ಅನುಭವವೇ ಇರುವುದಿಲ್ಲ 
ಇನ್ನು ಕೆಲವು ಭಕ್ತರು “ ಸಗುಣಬ್ರ ಹ್ಮನ ಗ ಪರವ್ಯೂಹ ಅಂತ್ಯ 
ರ್ಯಾವಿಕಿ ವಿಭನ ಅರ್ಜಾ ವಿಶ್ವರೂಪ ಸ್ವರೂಪಗಳನ್ನು ಸಾಕ್ಷಾತ 


ಕ 
ರಿಸಿ ಕ್ಷೇತ್ರಗಳು, ವೈಯಕ್ತಿಕ ಕ್ಷೇತ್ರಜ್ಞರು ಮತ್ತು ಅದ್ವಿತೀಯ 
ಸಾರ್ವತ್ರಿಕ ಪರಮಾತ್ಮ ಕ್ಷೇತ್ರಜ್ಞ ಇವರುಗಳ ಸಂಯೋಗದ 
ತಿಳುವಳಿಕೆಯನ್ನು ಪಡೆಯುತ್ತಾರೆ, ಈ ಮೂರು ಅಭಿಪ್ರಾಯ 
ಗಳಲ್ಲೂ ಪರಮಾತ್ಮನೇ ನಿಜವಾದ ಅಥವ ಮುಖ್ಯವಾದ ತತ್ವ ; 
ಕ್ಷೇತ್ರ ಮತ್ತು ವೈಯಕ್ರಿಕ ಕ್ಷೇತ್ರಜ್ಞ ಎಂಬ ಮಿಕ್ಳೆರಡು ತತ್ವ 
ಗಳೂ ಅಸಪ್ರಧಾನವಾದವು ಮತ್ತು ಗೌಣವಾದವು. 


ಶ್ಲೋಕಗಳು 


ತತ್‌ಕ್ಲೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್‌ | 
ಸಚ ಯೋ ಯತ್ರ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು ೩ 
ಯಸಿಭಿ ರ್ಬಹುಧಾ ಗೀತಂಛಂ ದೋಭಿ ರ್ವಿವಿಧೈಃ ಪೃಥಕ್‌ | 
ಬ್ರಹ್ಮಸೂತ್ರ ಫದೈೆಶ್ಚೈವ ಹೇತುಮುದ್ದಿರ್ವಿನಿಶ್ಚಿತ್ಸೆಃ: 1೪ 


ಈ ಶ್ಲೋಕಗಳಲ್ಲಿರುವ ವಾಕ್ಯಗಳ ಅರ್ಥ 


(1) ತತ್‌ಕ್ಷೇತ್ರಂ ಯಚ್ಚ, ಯಾದೃಕ್ಸ್ರ, ಯದ್ವಿಕಾರಿ 
ಯತಶ್ಚ ಯತ್‌ ತತ್‌ ಸಮಾನೇನ ಮೇ ಶೃಣು ಆ ಕ್ಲೇತವು 
ಯಾವುದೋ (ಯಾವ ದ್ರವ್ಯವೋ), ಎಂತಹೆ ಗುಣವುಳ್ಳದ್ದೋ 
(ಯಾವ ಬಗೆಯಾಗಿ ಅಥವ ಹೇಗೆ ಇರುವುದೊ), ಯಾವ 
ವಿಕಾರ ಅಥನ ಸರಿಣಾಮವುಳ್ಳದ್ದೋ, ಯಾವ ಕಾರಣದಿಂದ 
ಉಂಬಾಗಿಡೆಯೋ ಅಥವ ಯಾವ ಪ್ರಯೋಜನಕ್ಕಾಗಿ ಹುಟ್ಟಿ 
ದೆಯೋ ಮತ್ತು ಯಾನ ಸ್ವರೂಪವುಳ್ಳದ್ದೋ ಅಆಥನ ಯಾವ 
ಕಾರ್ಯಗಳನ್ನು ಫಡೆಸುತ್ತಡಿಯೋ ಈ ವಿಚಾರಗಳನ್ನೆಲ್ಲಾ ಸಂಗ್ರಹ 
ವಾಗಿ ನನ್ನಿಂದ ಕೇಳು, 


(8) ಸಚ ಯಃ ಯತ್ಚಭಾವಃ (ತತ್‌ಸಮಾಸೇನ ಮೇ 
ಶೃಣು) ಎ ಅವನೂ (ಕ್ಷೇತ್ರಜ್ಞನೂ) ಕೂಡೆ ಯಾರು (ಎಂತಹೆ 
ಸ್ವರೂಸವುಳ್ಳವನು) ಮತ್ತು ಯಾವೆ ಪ್ರಭಾವವುಳ್ಳವನು 
(ಎಂತಹ ಮಹಿಮೆಯಂಳ್ಳನನು ಅಥವ ಸಾಮರ್ಥವ್ಯವುಳ್ಳವನು) 
ಎಂಬೀ ವಿಚಾರಗಳನ್ನೂ ಸೂಗ್ರಹವಾಗಿ. ನನ್ಸಿಂದ ಚೇಳು. 


(8) ಖುಹಿಭಿಃ ಬಹುದಾ ಗೀತಂ- (ಈ ವಿಚಾರಗಳು) 
ಖಯಷಿಗಳಿಂದ ಅನೇಕ ವಿಧವಾಗಿ ಹಾಡಲ್ಪಟ್ಟಿರುವುದು. (ವರ್ಣಿ 
ಸಲ್ಪಟ್ಟಿದೆ.) 


(4) ಪೃಥಕ್‌ ವಿವಿಧೈಃ ಛಂದೋಭಿಃ (ಗೀತಂ) ವ 
ಪ್ರತ್ಯೇಕವಾಗಿ ನಾನಾವಿಧಗಳಾದ ವೇದದ ವಿರುಕ್ಳುಗಳಿಂದ 
ಹಾಡಲ್ಪ ಟ್ಟಿರುವುದು (ಹೇಳಲ್ಪಟ್ಟಿವೆ). 

(5) ಹೇತುಮದ್ಧಿಃ ವಿರಿಶ್ಚಿತ್ರೆಃ ಬ್ರಹ್ಮಸೂತ್ರೆ ಪದೆಶ್ಟ್ರೈವ 
(ಗೀತಂ) ಇ ಕಾರ್ಯಕಾರಣ ಯುಕ್ತಿಗಳಿಂದ ಕೂಡಿರುವ ನಿಶ್ಚ 
ಯಗಳಿಂದ ಕೂಡಿಕವ ನಿಶ್ಚಯವಾದ ತಿರ್ಮಾನಗಳಿಂದ 
ಕೂಡಿದ ಬ್ರಹ್ಮಸೂತ್ರವೆಂಬ ಹೆಸರುಳ್ಳ ಷದಗಳಿಂದ ಹೇಳಲ್ಪಟ್ಟ 
ರುವುದು. | 


(ಯಾವ ವಿಚಾರಗಳನ್ನು ಅನೇಕ ಖುಹಿಗಳು ಪೃಥಿಕ್‌ 
ಪೃಥಕ್ಕಾಗಿ ವಿಧವಿಧವಾದ ಛಂದಸ್ಸುಗಳಿಂದ ಹಾಡಿರುವರೋ 


6 


ಮತ್ತು ಯುಕ್ತಿಯಿಂದ ಸ್ಥಾಪಿಸಲ್ಪಟ್ಟ ಟಿ ಬ್ರ ಹ್ಮಸೂತ್ರ ಪದೆಗಳಿಂದ 
ವರ್ಣಿಸಿರುವರೋ ಅವೆಲ್ಲವನ್ನೂ ಸೇಗ್ರ ಹವಾಗಿ ನನ್ನಿ ಇದ ಕೇಳು). 


(6) “ಸಚ ಯೋಗ ಎಂಬ ಪದಗಳಲ್ಲಿ “ಸ” ಎಂಬ 
ಪದಕ್ಕೆ ಮೊದಲನೆಯ ಅಭಿಪ್ರಾಯದ ಪ್ರಕಾರ “ ಥಿರ್ಗುಣಬ್ರಹ್ಮ 
ನೆಂದೂ ”, ಎರಡನೆಯ ಅಭಿಪ್ರಾಯದ ಪ್ರಕಾರ “ ವೈಯಕ್ತಿಕ 
ಕ್ಷೇತ್ರಜ್ಞ ಅಥವ ಆತ್ಮ” ನೆಂದೂ, ಮೂರನೆಯ ಅಭಿಪ್ರಾಯದ 
ಪ್ರಕಾರ “ ಸಗುಣಬ್ರಹ್ಮ ಅಥವ ಪರಮಾತ್ಮ? ನೆಂದೂ ಬೇರೆ 
ಬೇಕಿ ಅರ್ಥವಕಾಡಿದ್ದಾರೆ. 


ಈ ಶ್ಲೋಕಗಳ ತಾತ್ಸರ್ಯ' 


ಈ ಕ್ಷೇತ್ರವು ಯಾವ ದ್ರ ವ್ಯವೋ, ಯಾವ ಗುಣವುಳ್ಳದ್ದೋ 
ಯಾವ ನ re ತ್ತದೆಯೋ, ಯಾವ ಕಾರಣ 
ಗಳಿಂದ ಯಾವ ಪ್ರಯೋಜನಕ್ಕಾಗಿ ಹುಟ್ಟ ದೆಯೋ ಮತ್ತು 
ಯಾವ ವ್ಯಾಪಾರಗಳನ್ನು ನಡೆಸುತ್ತದೆಯೋ“ ಆ ಸ್ಲೇತ್ರಜ್ಞನು 
ಯಾರು ಮತ್ತು ಅವನ ಮಹಿಮೆಯೇನು? ಎಂಬ ಈ ವಿಚಾರ 
ಗಳೆಲ್ಲವನ್ನೂ ಪೂರ್ವಕಾಲದ ಮಹಾತ್ಮ: ರಾದ ಭಾರತೀಯ ಖುಷಿ 
ಗಳು ಕಸ್ಟ ಪ್ರಕಾರದಲ್ಲಿ ಕನನ ಡಿಕ, ಖುಕ್‌ಯಜು 
ಸ್ಸಾಮ ಸಾತ ಚಥುರ್ವೇದಗಳು ವಿಧವಿಧವಾದ 
ಬೇರೆ ಬೇರೆ ಛಂದಸ್ಸುಗಳಲ್ಲಿ ಗಾನರೂಪದಲ್ಲಿ ವರ್ಣಿಸಿರುವುವು 
ಮತ್ತು ಸರಾ ಕೂಡ ಈ ತತ್ವಗಳನ್ನೇ ಬ್ರ ಬೃಹೆ ಸೂತ್ರ 
ಗಳಲ್ಲಿ ಅಂದರೆ ಬ್ರಹ ನನ್ನೇ ಗುರಿಯನ್ನಾಗಿ ಸಜಿದಿರುವ ವಾಕ್ಯ 
ಗಳಲ್ಲಿ ಕಾರ್ಯಾಕಾರಣದಿಂದ. ಕೂಡಿರುವ ಯುಕ್ತಿಗಳಿಂದ ಸಂದೇಹ 
ರಚಿತವಾಗಿ ತೀರ್ಮಾನಿಸಿದ್ದಾರೆ. ಅದೇ ವಿಚಾರಗಳನ್ನು 
ನಾನು ಈಗ ನಿನಗೆ ನೀನು ತಿಳಿದುಕೊಳ್ಳುವಹಾಗೆ ಉಪದೇಶ 
ಮಾಡುತ್ತೆನೆ ಕೇಳು. 


ಭಗವಧೀತಾ ಅಧ್ಯಾ 


ಗಮನಿಸಬೇಕಾದ ಅಂಶಗಳು 


(1) ಪರಮಾತ್ಮನಾದ ಶಿ ಶ್ರೀಕೃ ಪ್ಲನೂ ಕೂಡ ವೇದಗಳು, 
ಬ್ರಹ್ಮಸೂತ್ರ ಗಳು ಮತ್ತು ಕ್ಯ ಗ್ರಂಥಗಳು ಇವೇ ಮೊದ 
ಲಾದ ಶಾಸ್ತ್ರಗಳ ಸಹಾಯವನ್ನು ಪಡೆದು ಅರ್ಜುನನಿಗೆ ಉಪ 
ದೇಶನೆನ್ನು ಸ Ky ಶಾಸ್ತ್ರಗಳಿಗೆ ಗೌರವವನ್ನು 
ಕೊಟ್ಟಿ ರುನನು. ಆದುದರಿಂದ ಮನುಷ್ಯರಾದ ನಾವು ವಿಜ್ಞಾನ 
ಶಾಸ್ತ್ರೆಗಳನ್ನೂ ಮತ್ತು ಪಶ್ಚಿಮ ದೇಶಗಳ ತತ್ವಶಾಸ್ತ್ರಗಳನ್ನೂ 
ಓದಿ ಎಷ್ಟು ಬುದ್ಧಿನಂತರಾದಾಗ್ಯೂ ನಮ್ಮ ಪೂರ್ವಕಾಲದ 
ಖಯಹಷಿಗಳ ಗ್ರಂಥಗಳಿಗೂ ಮತ್ತು ಪ್ರಸ್ತಾನತ್ರಯಿ ಎಂಬ ಉಪ 
ನಿಷತ್ತು. ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಿಗೆ ಹೆಚ್ಚಾದ 
ಗೌರವನ್ನೂ ಕೊಟ್ಟು, ಅವುಗಳಲ್ಲಿ ಬೋಧಿಸಿರುವ ವಿಷಯ 
ಗಳನ್ನೂ ತಿಳಿದುಕೊಂಡು, ಈಗಿನಕಾಲದ ತಿರ್ಮಾನಗಳಿಗೂ 
ಮತ್ತು ನಾಗರೀಕತೆಗೂ ಅವನ್ನು ಸಮನ್ವಯಮಾಡಬೇಕು. 


(2) ನಾಲ್ಕನೆಯ ಶ್ಲೋಕದಲ್ಲಿ “ಬ್ರಹ್ಮಸೂತ್ರಪದಕ್ಟ್ಟೈವ” 
ಎಂದು ಹೇಳಿದೆ. ಇದರಿಂದ ಕೆಲವು ತಜ್ಞರಿಗೆ “ ಭಗವದ್ಗೀತೆಯು 
ಮೊದಲು ಹುಟ್ಟಿತೆ ಅಧವ ಶ್ರೀವ್ಯಾಸರ “ಬ್ರಹ್ಮಸೂತ್ರ” ಗ್ರಂಥ 
ಮೊದಲು ಹುಟ್ಟಿತೆ ? ಎಂಬ ಸಂದೇಹವುಂಬಾಗಿದೆ. ಈ 
ಸಂದೇಹಕ್ಕೆ ಅವಕಾಶವಿಲ್ಲ; ಏಕೆಂದರೆ ಆಕಾಲದಲ್ಲಿ ಶ್ರೀವ್ಯಾಸರ 

ಬ್ರ ಹ್ಮಸೂತ್ರ ” ಗ್ರಂಥವಲ್ಲದೆ ಬೇರೆ ಬ್ರಹ್ಮಸೂತ್ರ ಗ್ರಂಧಗಳಿ 
ದ್ಹುವು ಆದುದರಿಂದ ಈ ಶ್ಲೋಕದ “ ಬ್ರಹ್ಮಸೂತ್ರಪದಕ್ಚ್ಟೈವ” 
ಎಂಬ ಪದಗಳಿಗೆ ವ್ಯಾಸರ “ ವೇದಾಂತ ಸೂತ್ರಗಳು .ಅಥವ 


ಬ್ರಹ್ಮಸೂತ್ರ ಗಳು” ಅರ್ಥವನ್ನು ಮಾಡಬೇಕಾದ ಅವಶ್ಯಕತೆ 
ಇರುವುದಿಲ್ಲ. ಬ್ರ ಹ್ಮನನ್ನೇ ಗುರಿಯನ್ನಾಗಿ ಪಡೆದಿರುವ ಯುಕ್ತಿ 


ಯಿಂದ ಸಿದ್ಧಾಂತ ಮಾಡಲ್ಪಟ್ಟ ಸೂತ್ರಗಳಿಗೆ “ 
ಎಂದು ಅರ್ಥ; ಅಷ್ಟೆ. 


ಪಿ » 
ಬ್ರಹ್ಮಸೂತ್ರ 


ಯ ೧೩. ಪಾಠ ೨ 


ಶ್ಷೇತ್ರದಲ್ಲಿರುವ ದ್ರವ್ಯಗಳು ಮತ್ತು ವಿಕಾರಗಳು (ಶ್ಲೋಕಗಳು ೫-೬) 


ಮಹಾಭೂತಾನ್ಯ ಹಂಕಾರೋ ಬುದ್ಧಿ ರವೃಕ್ಕಯೇವ ಚ | 


ಇಂದ್ರಿ ಯಾಣಿ ದತ ಕಂ ಚ ಪಂಚಚೇಂದ್ರಿ ಕ್‌ೆ ಗೋಚರಾಃ 
Il ೫ || 


ಇಚ್ಛಾ 1 ಸ್ಸುಖಂ ದುಃಖಂ ಸಂಘಾತಶ್ಚೆ (ತನಾ ಧೃತಿಃ | 
ಏತತ್‌ ಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹ್ಟ್‌ ತಂ ೬ 


ಈ ಶ್ಲೋಕಗೆಳಲ್ಲಿರುವ ವಾಕ್ಯಗಳ ಅರ್ಥ. 


1. ಮಹಾಭೂತಾನಿ, ಅಹಂಕಾರಃ, ಬುದ್ಧಿ ಃ, ಅವ್ಯಕ್ತ 
ಮೇವ ಚ, ಇಂದ್ರಿಯಾಣಿ ದಶೈಕಂಚ, ಪಂಚ ಚ ಇಂದ್ರಿಯ 
ಗೋಟರಾಃ, ಇಚ್ಛಾದ್ವೇಷಿ ಸುಖಂದುಃಖಂ, ಸಂಘಾತಶ್ವೇತನಾ 


ಧೃತಿಃ ಏತತ್‌ ಕ್ಷೇತ್ರಂ ಇ ಮೆಹಾಭೂತಗಳ್ಳು. ಅಪಹಂಸಾರವು 
ಬುದ್ಧಿಯು, ಮತ್ತು ಅವ್ಯಕ್ತವು, ಮತ್ತು ಹೆತ್ತು ಇಂದ್ರಿಯಗಳು, 
ಮತ್ತು ಇಂದ್ರಿಯಗಳಿಗೆ ಗೋಚರವಾಗತಕ್ಕ ಐದು ವಿಷಯಗಳು 
ಇಚ್ಛೆಯೂ ಡ್ವೇಷವೂ, ಸುಖವೂ ದುಃಖವೂ ಸಂಘಾತಶ್ಚೇತನಾ 
ಧೃತಿಯು ಇವೆಲ್ಲವೂ ಕ್ಷೇತ್ರವು. 


2." (ಏತತ್‌ ಕ್ಷೇತ್ರಂ) ಸವಿಕಾರಂ ಉದಾಹೃತಂ= (ಈ 
ಫ್ಲೇತ್ರವು) ಅದರ ವಿಕಾರಗಳೊಡನೆ ಸಂಗ್ರಹವಾಗಿ ಈಗ ಹೇಳ 
ಲ್ಪಟ್ಛಿದೆ. 


ಜೆಲವು ಪದಗಳ ವಿಶೇಷಾರ್ಥಗಳು. 


1 ಮಹಾಭೂತಾನಿ - ಪೃಥ್ವಿ, ಅಪ್ಪು ಅಥವ ಜಲ, 
ಅಗ್ನಿ ಅಥವ ತೇಜಸ್ಸು, ವಾಯು, ಆಕಾಶ ಇವುಗಳೇ ಪಂಚ 
ಮಹಾಭೂತಗಳು. 


2. ಅಹಂಕಾರಃ - ಮನಸ್ಸಿಗೂ ಇಂಧ್ರಿಯಗಳಿಗ್ಳೂ 
ಪಂಚತನ್ಮಾತ್ರೆಗಳಿಗೂ ಕಾರಣವಾದ ತತ್ವವು ಮತ್ತು ಸೂಕ್ಷ ಹ 
ಸ್ಥೂಲ ಶರೀರಗಳನ್ನು ಆತ್ಮನೊಡನೆ ಒಂದುಗೂಡಿಸಿ * ನಾನು 
ಇಂದ್ರಿಯ, ಮನ, ಬುದ್ಧಿಗಳ ಸಂಯೋಗದಿಂದ ಉಂಬಾಗಿರುವ 
ಶರೀರ” ಎಂಬ ಅನುಭವಕ್ಕೆ ಕಾರಣವಾದ ತತ್ವವು, ಈ 
ಅಹಂಕಾರ ತತ್ವವು ಸದಾರ್ಥಗಳನ್ನೂ, ವ್ಯಕ್ತಿಗಳನ್ನೂ ಬೇಕಿ 
ಬೇರೆಯಾಗಿ ವಿಂಗಡಿಸುತ್ತದೆ. 


3. ಬಂದ್ಧಿಕಎಮಹತ್ತತ್ವೆ ಎಂದು ಒಂದು ಅರ್ಥ, 
ಪ್ರತಿ ಮನುಷ್ಯನಲ್ಲಿ ಆಲೋಚನಾತಿಗಳನ್ನು ಮಾಡುವ ಬುದ್ಧಿ 
ತತ್ವ ಎಂಬುದು ಇನ್ನೊಂದು ಅರ್ಥ. 


4, ಅವ್ಯಕ್ತ ನ ಸಕಲ ವಸ್ತುಗಳಿಗೂ ಕಾರಣವಾದ 
ಮೂಲ ಪ್ರಕೃತಿ ಎಂಬುದು ಒಂದು ಅರ್ಥ. ಶ್ರಿಗುಣಗಳಿಂದ 
ಕೂಡಿದ ಅಥವ ಅವುಗಳಿಗೆ ಆಶ್ರಯವಾದ ದ್ರವ್ಯ-ಶಕ್ತಿ ಗಳಿಗೆಲ್ಲ 
ಮೂಲಾಧಾರವಾದ ವ್ಯಕ್ತವಲ್ಲದ ಮಹಾ ಇರುವಿಕೆ ಎಂಬುದು 
ಇನ್ನೊಂದು ಅರ್ಥ. ತ್ರಿಗುಣಮಯವಾದ 'ವತಾಯಯೇ 
ಅವ್ಯಕ್ತ ಎಂದು ಇನ್ನು ಕೆಲವರ ಅಭಿಪ್ರಾಯ. ಈ ಅವ್ಯಕ್ತದ 
ಸ ರೂಪವನ್ನು ವರ್ಣಿಸುವುದಕ್ಕೆ ಆಗುವುದಿಲ್ಲವೆಂದು ಹೇಳುತ್ತಾರೆ. 


ರಿ. ಇಂದ್ರಿಯಾಣಿದಶಃ ಮ ಇಂದ್ರಿಯಗಳನು ಐದು 
ಜ್ಞಾಕೇಂದ್ರಿಯಗಳೆಂದೂ, ಐದು ಕರ್ಮೇಂದ್ರಿಯಗಳೆಂದೂ ಭಾಗ 
ಮಾಡಿದ್ದಾರೆ. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು ಇವುಗಳು 
ಜ್ಞಾನೇಂದ್ರಿಯಗಳು. ಕೈಗಳು, ಕಾಲುಗಳು, ಬಾಯಿ, ಆಸನ 


- ಗಳೆಂಬ ಅತಿ ಸೂಕ್ಷ್ಮವಾದ ಐದು ತನ್ಮಾತ್ರೆಗಳು. 


7 


ಉಪಸ್ಥ ಇವು ಕರ್ಮೇಂದ್ರಿಯಗಳು, ಆದುಡೆರಿಂದ ಒಟ್ಟು 
ಹತ್ತೂ ಬಾಹ್ಶೇಂದ್ರಿಯಗಳಿವೆ. ಚಕ್ಷು, ಶ್ರೋತ್ರ, ತ್ವಕ್‌, 
ರಸನ, ಘ್ರಾಣಿ, ಪಾಣಿ, ಪಾಜ ವಾಕ್‌, 'ವಾಯು ಮತ್ತು 
ಉಪಸ್ತ ಎಂಬುದಾಗಿ ಸಂಸ್ಕೃತ ಭಾಷೆಯಲ್ಲಿ ಈ ಹತ್ತು ಇಂದ್ರಿಯ 
ಗಳನ್ನು ಕರೆದಿದ್ದಾಕೆ. 


6. ನಿಕ6ಚ- ಈ ಹತ್ತು ಇಂದ್ರಿಯಗಳಲ್ಲದೆ ಒಂದೇ 
ಆದ ಮನಸ್ಸು ಮುಖ್ಯವಾದ ಅಂತರಿಂದ್ರಿಯವು. ಎಲ್ಲಾ 


ಇಂದ್ರಿಯಗಳೂ ಮನಸ್ಸೆಂಬ ಇಂದ್ರಿಯದ ಆಶ್ರಯವನ್ನು 
ಪಡೆದು ಅದರಲ್ಲಿ ಅವುಗಳ ಪ್ರವೃತ್ತಿಗಳೆಲ್ಲಾ ಸೇರುತ್ತವೆ. 


7. ಪಂಚಇಂದ್ರಿಯ ಗೋಚೆರಾಃ-ಐದು ಜ್ಞಾನೇಂ 
ದ್ರಿಯಗಳಿಗೆ ವಿಷಯಗಳನೆಡ ಶಬ್ದ, ಸ್ಪರ್ಶ, ರೂಪ, ರಸ್ಕ ಗಂಧ 
ಈ ಐದು 
ತನ್ಮಾತ್ರೆಗಳೂ ಹಿಂದೆ ಹೇಳಿದ ಐದು. ಮಹಾಭೂತಗಳಿಗೆ 
ಕಾರಣಗಳಾದ ತತ್ತ್ವಗಳು, 


8 ಇಚ್ಛಾದ್ರೇಷಃ-ಎ ನಾವು ಹಿಂಜಿ ಅನುಭವಿಸಿರುವ 
ಅಥವ ಇತರರು ಅನುಭವಿಸುತ್ತಿರುವ ಸುಖಗಳನ್ನು ಪುನಃ ಈಗ 
ಅಥವ ಮುಂದೆ ನಾವು ಪಡೆಯಬೇಕೆಂಬ ಆಶೆಯೇ * ಇಚ್ಛೆ 3 
ಎನಿಸಿಕೊಳ್ಳುತ್ತದೆ. ಹಾಗೆಯೇ ನಾವು ಹಿಂದೆ ಅನುಭವಿಸಿದ 
ಮತ್ತು ಇತರರು ಅನುಭವಿಸುತ್ತಿರುವ ಕಷ್ಟಗಳು, ಪುನಃ ಈಗ 
ಅಥವ ಮುಂದೆ ಖಂಡಿತವಾಗಿ ನಮಗೆ ಬರಕೂಡದು ಎಂಬ 
ಮನೋಭಾವನೆಯೇ * ದ್ವೇಷ ೫ ಎನಿಸಿಕೊಳ್ಳುತ್ತ ದೆ. ಸುಖ 
ಗಳನ್ನುಂಟುಮಾಡುವ ಪದಾರ್ಥಗಳು ಪ್ರಾ ಚಿಗಳು, ಮನಂಷ್ಯರು, 
ಸನ್ನಿವೇಶಗಳು, ಕಾರ್ಯಗಳು ಇವುಗಳಲ್ಲಿ « ಇಚ್ಛೆ 'ಯುಂಟಾಗು 
ತ್ರ ಜೆ. ಕಷ್ಟಗಳನ್ನುಂಟುಮಾಡುವ ಪದಾರ್ಥಗಳು, ಪ್ರಾಣಿಗಳು, 
ಮನುಷ್ಯರು, ಸನ್ನಿವೇಶಗಳು ಮತ್ತು ಕಾರ್ಯಗಳಲ್ಲಿ « ದ್ವೇಷ 
ವುಂಟಾಗುತ್ತದೆ. 


9. ಸುಖಂದುಃಖಂಜ ನಮಗೆ ಯಾವಾಗಲೂ ಇಗ. 
ಬೇಕೆಂದು ತೋರುವ ಅನುಕೂಲವೇದನೆ ಅಥವ ಅನುಭವವೇ 
ಸುಖವು. ಸಕ್ಕರೆಯನ್ನು ತಿನ್ನುವುದರಿಂದ ಉಂಟಾಗುವ ಅನು 
ಭವವು ಸುಖಕ್ಕೆ ಒಂದು ಉದಾಹರಣೆ. ಒಡನೆಯೆ ತೊಲಗ 
ಬೇಕು ಮತ್ತು ನಮಗೆ ಯಾವಾಗಲೂ ಬರಕೂಡದು ಎಂದು 
ತೋರುವ ಪ್ರತಿಕೂಲನೇದನೆಯೇ ದುಃಖವು ; ಜೇಳು ಕುಟುಕು 


' ವುದರಿಂದ ಉಂಟಾಗುವ ವೇದನೆಯು ದುಃಖಕ್ಕೆ ಒಂದು 


ಉದಾಹರಣೆ. 


10. ಸಂಘಾತಃ ಚೇತನಾಧೃತಿಃ ಈ ಮೂರು ನದ 
ಗಳನ್ನೂ ಒಟ್ಟಾಗಿ ಸೇರಿಸಿದರೆ ಒಂದು ಅರ್ಥವಾಗುತ್ತದೆ, ಇವು 
ಗಳನ್ನು ಬಿಡಿಸಿ ಒಂದೊಂದು ಪದಕ್ಕೊ ಬೇಕಿ ಬೇರೆ ಅರ್ಥ 
ಗಳನ್ನೂ ಹೇಳಬಹುದು. - “ ಸಂಘಾತ” ವೆಂದಕೆ ಈ ದ್ರವ್ಯ 
ಗಳೆಲ್ಲವೂ ಸೇರಿರುವ ಶರೀರವು; ಆದುದರಿಂದ “ ಸಂಘಾತಶ್ರೇತ 
ನಾಧೃತಿಃ > ಎಂದರೆ ಜ್ಞಾನದ ಅಲೆಗಳಿಗೆ ಆಧಾರವಾಗಿರುವ 
ಪ್ರಾಣಿಯ ಶರೀರ ಎಂದು ಅರ್ಥಮಾಡಬಹುದು. *ಸಂಘಾತ 
ಶ್ಛೇತನಾಧೃತಿಃ ” ಎಂಬಲ್ಲಿ ಮೂರು ಪದಗಳನ್ನೂ ಪ್ರತ್ಯೇಕ 
ಮಾಡಿದರಿ ಆಗ " ಸಂಘಾತಃ '' ಎಂದರೆ ರಕ್ತ, ಮೂಳ್ಕೆ 
ಹೃದೆಯಾದಿಗಳಿಂದ ಕೂಡಿದೆ ದೇಹವು ; «" ಚೇತನ? ಎಂದರೆ 
ಅಂತಃಕರಣ ಸಂಬಂಧದಿಂದ ಕಂಡುಬರುವ ಜ್ಞಾನಶಕ್ತೆಯು 
ಮತ್ತು « ಧೃತಿ? ಎಂದರೆ ಧೈರ್ಯವು ಎಂದು ಅರ್ಥಮಾಡ 
ಬಹುದು. 

ಈ ಶ್ಲೋಕಗಳ ತಾತ್ಪರ್ಯ 


ಪ್ರೊ ಅಧ್ಯಾಯದ ಮೂರನೆಯ ಶ್ಲೋಕದಲ್ಲಿ ತೆಳಗಿನ ಆರು 
ಪ್ರಶ್ನೆಗಳಿವೆ. (೧) ಈ ಕ್ಷೇತ್ರವು ಯಾವುದು? (೨) ಇದು 
ಯಾವ ಬಗೆಯಾಗಿ ಇದೆ? (೩) ಇದು ಯಾವ ದ್ರವ್ಯಗಳಿಂದ 
ಕೂಡಿದೆ? (೪) ಇದು ಯಾವ ವಿಕಾರಗಳನ್ನು ಸಡೆದಿರು 
ವೆಹು? (೫) ಇದು ಯಾವ ಫ ಪ್ರಯೋಜನಕ್ಕಾಗಿ. ಹುಟ್ಟಿದೆ 9 
ಮತ್ತು (೬) ಕ್ರೇತ್ರಜ್ಞನು ಯಾರು ಮತ್ತು ಅವನ ಪ್ರಭಾವ 
ಗಳೇನು? ಈ ಅಧ್ಯಾಯದ ಐದನೆಯ ಮತ್ತು ಆರನೆಯ 
ಶ್ಲೋಕಗಳಲ್ಲಿ (ಅಂದರೆ ಈ ಪಾಠದ ಶ್ಲೋಕಗಳಲ್ಲಿ; ಮೊದಲು 
ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತ ರವನ್ನು ಕೊಟ್ಟಿ ದೆ. ಈ 
ಅಧ್ಯಾಯದ ಏಳು, ಎಂಟ್ಕು `ಸಂಭತ್ತು, ಹೆತ್ತು, - ಹನ್ನೊ yp 
ಶ್ಲೋಕಗಳಲ್ಲಿ ಐದನೆಯ ಪ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿ ದೆ. ಈ 
ಅಧ್ಯಾಯದ ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು 
ಹದಿನಾರು, ಹದಿನೇಳು ಮತ್ತು ಹದಿನೆಂಟನೆಯ ಶ್ಲೋಕಗಳಲ್ಲಿ 
ಆರನೆಯ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದೆ. 

ಮೊದಲನೆಯ ಶ್ಲೋಕದಲ್ಲಿ ಸೂಚಿಸಿರುವ ಒಬ್ಬ ಕಯ 
ಶರೀರವೂ ಮತ್ತು ಎರಡನೆಯ ಕ್ಲೊ ನದಲ್ಲಿ ಸೂಚಿಸಿರುವ ಅನೆ 


ಬೆ ಐ. ಸ್‌ 


ಕಾನೇಕ ಶರೀರಗಳ ಸಮುದಾಯರೂಪವಾಗಿರುವ ಜಗತ್ತೂ 


ಇವೆರಡೂ ಸೇರಿ" ಕ್ಷೇತ್ರ?” ವೆಂದು ಕರೆಯಲ್ಪಡುತ್ತದೆ. 
ವೈಯಕ್ತಿಕ ಕ್ಷೇತ್ರವು ಪ್ರತ್ಯೇಕವಾದದ್ದು ; ಅಂದರೆ « ವೃಷ್ಟಿ ” 


ಯಾದದ್ದು. ಸ ಶ್ರಿನ 1೫ ಕ್ಷೇತ್ರ; ತ್ರವು ಸಾಮೂಹಿಕವಾಗಿರು 
ವುದು ; ಅಂದರೆ «« ಸಮಷ್ಟಿ” ಯಾದದ್ದು. ಹೀಗೆ"ಕ್ಷೇತ್ರವು” 
ವೃಷ್ಟಿಸೆ ರೂಪವಾಗಿಯೂ, ಸಮಷ್ಟಿ ಸ್ವರೂಪವಾಗಿಯೂ ಎರಡು 
fo ವಿಂಗಡಿಸಲ್ಪ ಟ್ರ ದೆ. ಗರ ಈ ವೃ ಸಿ ಮತ್ತು 
ಸಮಸ್ಟಿ ಎಂಬ ನಡ ಸ್ಪ ಸ ಗಳಲ್ಲಿಯೂ ಚಾ (& ತ್ರ 3 
ದಲ್ಲಿ ಕಂಡುಬರುವ ತ್ರೈವ್ಯಗಳಾವುನು 1 2. “ಇದು ನುಹುಟೂತ 


ಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, ಹೆತ್ತು ಇಂದ್ರಿಯಗಳು, 
ಒಂದೇ ಆದ ಮನಸ್ಸು. ಐದು ಇಂದ್ರಿ ಯ ಗೋಚರೆಗಳು, ಎಂಬ 
ಇಪ್ಸತ್ತುನಾಲ್ಬು ದ್ರವ್ಯಗಳೂ ಚ « ಕ್ಷೇತ್ರ '' ವಾಗುತ್ತದೆ 
ಬ ಉತ್ತರವನ್ನು ಕೊಟ್ಟೆ. ಇನ್ನು ಕ್ಷೇತ್ರ ದ ಎಕಾ 
ವುವು ಎಂಬುದನ್ನು ಅರಿಯಬೇಕಾಗಿದೆ ಸಾ ಡೆಗಳಲ್ಲಿ ಇ 
ವಾಗಿ ಮನುಷ್ಯ ರಲ್ಲಿ ಕಂಡುಬರುವ ೬ ಇಚ್ಚೆ ದ್ರೆ (ಷೆ. ಸುಖ 
ಡಲ AR ಯುಚಗುತ ತಕ ಲೋಕಜ್ಜಾ, ನ 
ಮತ್ತು ಧೃ ತಿ ಅಥವ ಥ್ಭ ರ್ಯ ” ಎಂಬ ಚಿತ್ತ ವಿಕಾರಗಳು ಅಥವ 
ಜ್ನಾ, ನವನ್ನು MRE, ಅಲೆಗಳು ಕ್ಷೇತ್ರ ದ ಅಥವ ಶರೀರದ 
೫0೬. ಕ್ಷೇತ್ರ ವು ಯಾನ ಪ ಪ್ರಯೋಜನಕ್ಕಾ ಗಿ ಹುಟ್ಟಿ ದೆ 
ಮತ್ತು ಕ್ಷೇ ಕ್ಷೇತ್ರ ಜ್ಞನ ಎಚ ಎಂಬ ಪ್ರಶ್ನೆ ಗಿ ಉತ ರ 
ಗಳನ್ನು ಎ ಹದಿಮೂರು ಶೊ ಶ್ಲೀಕಗಳಲ್ಲಿ ತಿಳಿಯುತ್ತೆ ೆ. 
ಚಃ! ಈ ಎರಡು ಪ್ರಶ್ನೆಗಳು "« ಕ್ಷೇತ್ರ ಜ್ಞ” ನಿಗೆ ಸಂಬಂಧ 
ಸಟ ಸವುಗಳು ; ರದ ಪ್ರ ಎರಡು. ತೊ (ಕಗಳಲ್ಲಿ ಕ್ಷೇತ್ರ ದ 
ನಿತಿ ಮಾತ್ರ ಸಂಗ್ರಹವಾಗಿ ಹೇಳಲ್ಪ ಸ ದೆ. 
NES ಬ ಸಹ 

(೩) ಈ ಗೀತಾಶ್ಲೋಕಗಳಲ್ಲಿ ಐದು ಮಹಾಭೂತಗಳೂ, 
ಅಹಂಕಾರ, ಬುದ್ಧಿ , ಅವ್ಯಕ್ತ, ಹತ್ತು ಇಂದ್ರಿಯಗಳು, ಒಂದೇ 
ಆದ ಮನಸ್ಸು, ಎನು ಇಂದ್ರಿಯ ಗೋಚರಗೆಳು, ಇವು ಕ್ಷೇತ್ರ 
ದಲ್ಲಿ ಇವೆಯೆಂದು ಹೇಳಿದೆ. ಸಾಂಖ್ಯ ದರ್ಶನದಲ್ಲಿ ಪ್ರಕೃತಿ 
ಮಹೆತ್ತು, ಅಹಂಕಾರ, ಮನಸ್ಸು, ಐದು ಜ್ಞಾನೇಂದ್ರಿಯಗಳು 
ಐದು ಕರ್ಮೇಂದ್ರಿಯಗಳು, ಐದು ತನ್ಮಾತ್ರೆಗಳು, ಐದು ಪಂಚ 
ಮಹಾಭೂತಗಳು ಎಂಬ ತತ್ವಗಳಿಂದ ಕೂಡಿ ಈ ಜಗತ್ತು 
ಮತ್ತು ಅದರಲ್ಲಿರುವ ವೈಯಕ್ತಿಕ ಶರೀರಗಳೂ ಉಂಟಾಗಿವೆ 





ಎಂದು ಹೇಳಿದೆ. ಐದು ಮಹಾಭೂತಗಳು, ಅಹಂಕಾರ, 
ಮನಸ್ಸು, ಹತ್ತು ಇಂದ್ರಿಯಗಳು ಎಂಬ ಹದಿನೇಳು ತತ್ವಗಳು 


ಗೀತೆಯಲ್ಲಿಯೂ ಇದೆ ಮತ್ತು ಸಾಂಖ್ಯದರ್ಶನದಲ್ಲಿಯೂ ಇದೆ 
ಸಾಂಖ್ಯದರ್ಶನದ “ಮಹತ್ತು” ಮತ್ತು ಗೀತೆಯ “ಬುದ್ಧಿಯೂ” 
ಒಂದೇ; ಸಾಂಖ್ಯದರ್ಶನದ (( ಪ್ರಕೃತಿಯೂ >» ಗೀತೆಯ 
ೆ ಅವ್ಯಕ್ತವೂ ” ಒಂದೇ ; ಮತ್ತು ಸ ಸಾಂಖ್ಯದರ್ಶನದಲ್ಲಿ " ಐದು 
ತನ್ಮಾತೆ ಗಳು ೫ ಎಂದು ಹೇಳಿರುವುದನ್ನೇ ಗೀತೆಯಲ್ಲಿ “ ಐದು 
ಇಂದ್ರಿಯ ಗೋಚರಗಳು ” ಎಂದು ಹೇಳಿದೆ. ಆದುದರಿಂದ 
ಭಗವದ್ಗಿ "ತೆಯ ಕ್ಷೇತ್ರ ದಲ್ಲಿಯೂ ಇಪ್ಪ ತು ಸ್ತಿನಾಲ್ಬು ದ್ರವ್ಯಗಳಿವೆ ; 
ಸಾಂಖ್ಯ “ದರ್ಶನದಲ್ಲಿಯೂ' ಇಪ್ಪತು ಸಿನಾಲ್ಕು ತತ್ವ ಗಳ ವರ್ಣನೆ 
ಇದೆ. ನು ತು ನಾಲ್ಕು ತತ್ವ ನಿಲ್ಲದ ಇಪ್ಪತ್ತೆ ತ ದನೆಯ. ತತ್ವ 
ವನ್ನು ಸಾಂಖ ದರ್ಶನದಲ್ಲಿ « ಪ್ರೆರುಷ ನ ನೆಂದು ಕಿಣಿ 


ಮತ್ತು ಭಗನದ್ದೀತೆಯಲ್ಲಿ “ ಕ್ಷೇತ್ರಜ್ಞ ” ನೆಂದು ಕರೆದಿದೆ. 





[Re-printed from Mysore 37787೩ Patrika] 
(November 1958) 


ಭಗವದ್ಗೀತಾ ಅಧ್ಯಾಯ ೧೩. ಪಾಠ ೨ *೬ 


(ಭಶ್ಚಿಮ ದೇಶಗಳ ಆಧುನಿಕ ವಿಜ್ಞಾನಶಾಸ್ತ್ರದ 
ಪರಿಣಾ ನೇನು ? ಅನಾದಿಯಾಗಿ ಜೀಶ ಕಾಲ (Space- 
71776) ಅಥವ ಈಥರ್‌ (Either) ಎಂಬ ಅವ್ಯಕ್ತವಾದ, 
ಅಖಂಡವಾದ, ಅತಿ ಸೂಕ್ಷ್ಮವಾದ, ಜ್ಞಾನರಹಿತವಾದ ಮಹಾ 
ಇರುವಿಕೆಯು (Great Existence) ಇದೆ. ಅದೆರಲ್ಲಿ 
ಮೊದಲು ನ್ಯೂಟ್ರಾನ್‌, ಇಲೆಕ್ಟ್ರಾನ್‌, ಪ್ರೋಟಾನ್‌ 
(Nuetrops’ 71608/7028, Protons) ಎಂಬ ವಿದ್ಯುತ್‌ 
ಶಕ್ತಿಯನ್ನು ಪಡೆದಿರುವ ಪರಮಾಣುಗಳು ಎಲ್ಲೆಲ್ಲಿಯೂ ಹುಟ್ಟು 
ತೃವೆ. ಇವುಗಳ ಸಂಯೋಗದಿಂದ, ಚಲನೆಗಳಿಂದ ಮತ್ತು 
ವಿದ್ಯುತ್‌ಶಕ್ತಿಯಿಂದ ಸುಮಾರು ತೊಂಭತ್ತು. ತೊಂಭತ್ಕೊಂದು 
ಅಣುಗಳು (ಸಿಂ) ಹುಟ್ಟುತ್ತವೆ. ಈ ಅಣುಗಳ ಸಂಯೋಗ 
ದಿಂದ ಮತ್ತು ಶಕ್ತಿಗಳಿಂದ ಕ್ರಮೇಣ ನಕ್ಷತ್ರಗಳು, ನಕ್ಷತ್ರ 
ಗಳಲ್ಲಿ ಸೂರ್ಯನು, ಗ್ರಹಗಳು, ಗ್ರಹಗಳಲ್ಲಿ ಭೂಮಿಯು, ಭೂಮಿ 
ಯಲ್ಲಿ ಸಮುದ್ರಭಾಗೆ ಮತ್ತು ಪೃಥ್ವೀಭಾಗ ಎಂದು ಎರಡು 
ಭಾಗಗಳು, ಇವೆರಡರಲ್ಲಿಯೂ ಬೆಟ್ಟ ಮೊದಲಾದ ಅಚೇತನ 
ಪದಾರ್ಥಗಳು, ಜೀವದ ಅಣುಗಳು, ಸಸ್ಯಗಳು ಮತ್ತು ಪ್ರಾಣಿ 
ಗಳು ಮೊದಲಾದ ಅಲ್ಪಜೀವಿಗಳು ಮತ್ತು ಭೂಭಾಗದಲ್ಲಿ ಬುದ್ಧಿ 
ಯನ್ನು ಪಡೆದಿರುವ ಮನುಷ್ಯರು ಒಂದು ನಿಯತ ಕ್ರಮದಲ್ಲಿ 
ಒಂದಾದ ಮೇಲೆ ಒಂದು ಬೆಳೆಯುತ್ತಲೇ ಇರುವುವು. ಆದುದ 
ರಿಂದ ಜೀವವಿರುವ ವಸ್ತುಗಳೂ ಮತ್ತು ಜ್ಞಾನದ ಅಲೆಗಳಿಗೆ 
ಆಶ್ರಯವಾದ ಮನಸ್ಸನ್ನು ಸಡೆದಿರುವ ಪ್ರಾಣಿಗಳೂ ಪ್ರಪಂಚದ 
ಪರಿಣಾಮಗಳಲ್ಲಿ ಬಹುಕಾಲದವರೆಗೆ ಇರಲಿಲ್ಲ; ಈಚೀಚೆಗೆ 
ಅವು ಹುಟ್ಟಿವೆ ಎಂದು ವಿಜ್ಞಾ ನಶಾಸ್ತ್ರಜ್ಞರು ಹೇಳುತ್ತಾರೆ. 


(0) ಸಾಂಖ್ಯದರ್ಶನದ ಪರಿಣಾಮವಾದ ಶ್ರಮವನ್ನು 
ತಿಳಿಯೋಣ. ಪ್ರಳಯಕಾಲದಲ್ಲಿ ಸತ್ತ, ರಜಸ್ಸು, ತಮಸ್ಸು, 
ಎಂಬ ತ್ರಿಗುಣಗಳಿಂದ ಕೂಡಿದ ಮೂಲಸ್ರಕೃತಿಯು ಅನಾದಿ 
ಯಾಗಿ, ಅವ್ಯಕ್ತ ವಾಗಿ, ಅನಿರ್ವಚಠೀಯವಾಗಿ, ರೂಪಾದಿರಹಿತ 
ವಾಗಿ, ಅಖಂಡವಾಗಿ ಯಾವಾಗಲೂ ಇದೆ. ಪುರುಷನ 


ಯಿ 


ಸಾನಿಧ್ಯದಿಂದ ಈ ಗುಣಗಳಲ್ಲಿ ಹೆಚ್ಚು ಕಮ್ಮಿಯಾದರೆ ಒಡನೆಯೆ 
ಸೃಷ್ಟಿಗೆ ಆರಂಭವಾಗುತ್ತದೆ. ಮೊದಲು ಮೂಲಪ್ರಕ್ಷ ತಿಯ 
ಒಂದಂ ಭಾಗವು ಮ ವಾಗಿ ಪರಿಣಾಮವಾಗುತ್ತದೆ ; ಮಹ 
ತ್ರತ್ವದ ಒಂದು ಭಾಗವು ಅಹಂಕಾರ ತತ್ವವಾಗುತ್ತದೆ; ಅಹಂ 
ಕಾರ ತತ್ವದಲ್ಲಿ ಒಂದು ಭಾಗೆವು ವಂನರ್ಸ್‌ ಶತ್ವವಾಗಿಯೂ, 
ಇನ್ನೊಂದು ಭಾಗವು ಇಂದ್ರಿಯ ತತ್ವಗಳಾಗಿಯೂ, ಮತ್ತೊಂದು 
ಭಾಗವು ಪಂಚತನ್ಮಾತ್ರೆಗಳಾಗಿಯೂ ಪರಿಣಾಮವಾಗುತ್ತದೆ ; 
ಪಂಚತನ್ಮಾತ್ರೆ ಗಳಲ್ಲಿ ಕೆಲವು ಸಂಯೋಗವಾಗಿ ಪಂಚಮಹಾ 
ಭೂತ ತತ್ವಗಳು ಹುಟ್ಟುತ್ತ ವೆ. ಹೀಗೆ ಅದ್ವಿತೀಯವಾದೆ 
ಅಖಂಡ ಮೂಲಪ್ರಕೃತಿಯಿಂದ ಸೃಷ್ಟಿಯಲ್ಲಿ ಇಪ್ಪತ್ತು ನಾಲ್ಕು 
ತತ್ವಗಳುಂಬಾಗುತ್ತ ವೆ; ಆದನ್ನೇ ಸಮಷ್ಟಿ ಸೃಷ್ಟಿ * ಎಂದು 
ಕರೆದಿದೆ. ಈ ಇಪ್ಪತ್ತು ನಾಲ್ಕು ತತ ಗಳ ವಿಧವಿಧವಾದ ಅನಂ 
ತಾನಂತ ಸೆಂಯೋಗಗಳಿಂದ ಸಹಸ್ರಾರು ಬ್ರಹ್ಮಾಂಡಗಳು 
ಮತ್ತು ಆಯಾ ಲೋಕಗಳಲ್ಲಿ ಕೋಟ್ಯಾನುಕೋಟಿ ಜೀವಿಗಳ 
ಶರೀರಗಳೂ ಪ್ರಳಯಕಾಲ ಆರಂಭವಾಗುವವರಿಗೆ ಬೆಳೆಯುತ್ತಲೇ 
ಇವೆ; ಇದನ್ನೇ “ ವೃಷ್ಟಿ ಸೃಷ್ಟಿ » ಎಂದು ಕರೆದಿದೆ. 


(4) ಇನ್ನು ಆಧುನಿಕ ವಿಜ್ಞಾನಶಾಸ್ತ್ರದ ಪರಿಣಾಮ 
ವಾದವೂ ಮತ್ತು ಸಾಂಖ್ಯದರ್ಶನದ ಪರಿಣಾಮವಾದವೂ 
ಒಂದಕ್ಕೊಂದು ವಿರೋಧವಿಲ್ಲ ಮತ್ತು ಮೊದಲನೆಯದು ಎರಡ 
ನೆಯದನ್ನು ಪೂರ್ಣಮಾಡುತ್ತದೆ ಎಂಬುದನ್ನು ನಾವು ಗಮನಿಸ 
ಬೇಕು. ಸಾಂಖ್ಯದರ್ಶನದಲ್ಲಿ ಪಂಚಮಹಾಭೂತಗಳನ್ನು 
ಸಮಷ್ಟಿ ಸೃಷ್ಟಿಯಲ್ಲಿ ಕೊನೆಯ ಪರಿಣಾಮವನ್ನಾಗಿ ಸೂಚಿಸಿ, 
ಆಮೇಲೆ "ಈ ಇಪ್ಪತ್ತು ನಾಲ್ಕು ತತ್ವಗಳ ಸಂಯೋಗಗಳಿಂದ 
ಬ್ರಹ್ಮಾಂಡಗಳ, ಲೋಕಗಳ, ಅವುಗಳೊಳಗಿನ ಶರೀರಗಳ ಸೃಷ್ಟಿ 
ಯನ್ನು ಸೂಚಿಸಿರುವರು ; ಆದರೆ ಬ್ರಹ್ಮಾಂಡಾದಿಗಳ ವೃಷ್ಟಿ 
ಸೃಷ್ಟಿಯನ್ನು ವಿಶದವಾಗಿ, ಸಯುಕ್ತಿಕವಾಗಿ ವರ್ಣಿಸಿಲ್ಲ. 
ವಿಜ್ಞಾನಶಾಸ್ತ್ರಜ್ಞರು “ ದೀಶ-_ಕಾಲ- ಶಕ್ತಿ -ಇಲೆಕ್ಟ್ರಾನ್‌-- 
ಪ್ರೋಟಾನ್‌ ” ಎಂಬ ಅತ್ಯಂತ ಸೂಕ್ಷ್ಮವಾದ ಪದಾರ್ಥ... 


10 


ಶಕ್ತಿಗಳನ್ನು ಆಧಾರವಾಗಿಟ್ಟುಕೊಂಡು ನಕ್ಷತ್ರಮಂಡಲಗಳ, 
ಸೂರ್ಯಮಂಡಲದ. ಭೂಮಿಯಲ್ಲಿರುವ ಪದಾರ್ಥಗಳ ಮತ್ತು 
ಪ್ರಾಣಿಗಳ ವೈಯಕ್ತಿಕ ಅಥವ ವೃಷ್ಟಿ ಸೃಷ್ಟಿಯ ಪರಿಣಾನು 
ಗಳನ್ನು ಸಕಾರಣವಾಗಿ ವಿಶದವಾಗಿ ವಿಪರಿಸಿರುವರು. ಸೃಷ್ಟಿ 
ಕ್ರಮದಲ್ಲಿ “ ಸಮಷ್ಟಿ ಸೃಷ್ಟಿ” ಕ್ರಮವನ್ನು ಸಾಂಖ್ಯದರ್ಶನದಲ್ಲಿ 
ಉತ್ತಮವಾಗಿ ವರ್ಣಿಸಿದೆ; * ವೃಷ್ಟಿ ಸೃಷ್ಟಿ 4 
ಆಧುನಿಕ ವಿಜ್ಞಾನಶಾಸ್ತ್ರವು ಉತ್ತಮವಾಗಿ ವರ್ಣಿಸಿದೆ, 
ಆದುದರಿಂದ ನಾವು ಎರಡು ಪರಿಣಾಮ ವಾದಗಳನ್ನೂ ಚೆನ್ನಾಗಿ 
ತಿಳಿದುಕೊಂಡರೆ ಒಟ್ಟು ಜಗತ್ತಿನ ಸೃಷ್ಟಿ ಕೃಮವನ್ನೂ ಅಥವಾ 
ಪರಿಣಾಮಗಳನ್ನೂ ಆದಿಯಿಂದ ಕೊನೆಯವರೆಗೆ ಸಂ ಪೂರ್ಣವಾಗಿ 
ತಿಳಿದುಕೊಳ್ಳುತ್ತೇವೆ. ಸಾಂಖ್ಯದರ್ಶನದ ಪರಿಣಾಮವಾದ 
ವನ್ನೂ ಆಧುನಿಕ ವಿಜ್ಞಾ ನಶಾಸ್ತ್ರದ 
ಸಮನ್ವಯವನಾಾಡಿದರೆ ಜಗತ್ತಿನ ಪರಿಣಾಮಗಳು ಆದಿಯಿಂದ 
ಕೊನೆಯವರೆಗೆ ಕಾರ್ಯಕಾರಣವಾಗಿ ಅಂದರೆ ಒಂದರಿಂದೆ ಒಂದು 
ಹುಟ್ಟುವ ಶ್ರಮವು ಈ ರೀತಿ ಇದೆ ;--(೩) ಸಮಸ್ಸಿ ಸೃ ಸ್ಟ; — 
1. ಹ ್ರೆಕಗಿ ಅಥವ ಅವ್ಯಕ್ತ 9. ಮಹತ್ತು po 
ಬುದ್ಧಿ 3 ಆ 4. ಮನಸ್ಸು 8. ಎದು ಚಾ ಸ ನೇಂ 
ದ್ರಿಯಗಳು 6. ಐದು ಕರ್ಮೆಂದ್ರಿಯಗಳು 7; (ಎನು 
ತನ್ಮಾತ್ರೆಗಳು ಅಥವ ಇಂದ್ರಿಯ ಗೋಚರಗಳು 8. ಐದು 


ಮಹಾಭೂತಗಳು. (ರ) ವ್ವಜ್ಜಿಸ್ಪಸ್ಟಿ :--9. ಕಾಲ-ದೇಶ 
ಎಂಬ ಮಹಾ ಇರು 


ಶಕ್ತಿ (Time-Space-BEnergy) 

ಏಕೆ. 10. ನ್ಯೂಟ್ರಾನ್‌, ಫ್ರೋಟಾನ್‌, ಇಲೆಕ್ಟ್ರಾನ್‌ ಎಂಬ 
ಪರಮಾಣುಗಳು 11. ಶಕ್ತಿಯನ್ನು ಒಳಗೊಂಡ ಸೂಲ 
ಅಣುಗಳು (Atoms) 12. ನಕ್ಷತ್ರಗಳು (ಇವುಗಳಲ್ಲಿ 
ಸೂರ್ಯನು ಒಂದು ನಕ್ಷತ್ರ) 18. ಗ್ರಹಗಳು (ಇವುಗಳಲ್ಲಿ 
ಭೂಮಿಯು ಒಂದು ಗ್ರಹ) 14. ಭೂಮಿಯಲ್ಲಿ ನಿರ್ಜೀವ 
ಪದಾರ್ಥಗಳು 15. ಭೂಮಿಯಲ್ಲಿ ಮೂಲಜೀವಾಣುಗಳು 
ಮತ್ತು ಕ್ರಮಿಗಳು 16. ಭೂಮಿಯಲ್ಲ ಸಸ್ಯವೃ ಕ್ಷೂದಿಗಳು 


17- ಭೂಮಿಯಲ್ಲಿ ಇತರ ಪ್ರಾಣಿಗಳು ಮತ್ತು 18. ಭೂಮಿ 
ಯಲ್ಲಿ ಮನುಷ್ಯರು. 

(6) ಇಲ್ಲಿ ಒಂದು ವಿಶೇಷ ವಿಷಯವನ್ನು 
ತಿಳಿಯಬೇಕಾ ಸಾಂಖ್ಯದರ್ಶನವೇ ಮೊದಲಾದ ಭಾಕತೀಯ 


ದರ್ಶನಗಳಲ್ಲಿ ಸಂಚಮಹಾಭೂತಗಳೂ ಮತ್ತು ಅದರ ವಿಕಾರ 


ಗಳೂ ಸೇರಿಲ್ಲದ ಮಿಕ, ಪ ನ್ರಕೃತಿ, ಮಹತ್ತು, ನಹಂಕಾರ, ಮನ, 
ಇಂದ್ರಿ ಯಗಳು ಮತ್ತು ತನ್ನಾ ತ್ರೆಗಳು ನಂಬ ಹತ್ತೊಂಬತ್ತು 
ತತ್ತ Ty ಸಂಯೋಗದಿಂದ ಮಾತ ಸೂಕ್ಷ್ಮ ಶರೀರವು”! ಉಂಟಾ 
ಗುತ್ತ ಡೆ ಎಂದು ಹೇಳಿದೆ. ನಮ ಇಂದ್ರಿಯಗಳಿಗೆ ಗೋಚರ 
ವಲ್ಲದ ಸೂಕ್ಷ್ಮ ಲೋಕಗಳಲ್ಲಿರುವ ದೇವತೆಗಳು, ಪಿತ್ಥ ಸ 
ಮುಂತಾದ ತಿಚೆ ನ್ಯ ವ್ಯ KA ಗಳು ಈ ಸೂಕ್ಷ ದೇಹಗಳನ್ನು ಪ 


ಕ್ರಮವನ್ನು 


ಪರಿಣಾಮ ವಾದವನ್ನೂ 


ದಿದ್ದಾರೆ ; ಅವರು ನಮ್ಮ ಹಾಗೆ ಇಪ ನೃತು ಹು ನಾಲ್ಡು ತತ್ವಗಳಿಂದ 
ಮುಖ್ಯವಾಗಿ ಚಾ 161 ಕೂಡಿದ ಸೂಕ್ಷ ದೇಹ 
ಗಳನ್ನು ಒಳಗೊಂಡ ಸ್ನೂ ಲಜೀಹೆಗಳನ್ನು ಪಡೆದಿಲ್ಲ. ನ 
ಗಳಲ್ಲಿ ಸಂಚಮಹಾಭೂತಗಳ ಸಂಯೋಗವಿಲ್ಲದಿರುವುದರಿಂದ 
ಅವರ ಶರೀರಗಳು ನಮಗೆ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ. 
ಹಾಗೆಯೇ ಭೂಮಿಯಲ್ಲಿರುವ ಮನುಷ್ಯರು ಪ್ರಾಣಿಗಳು ಸತ್ತು 
ಹೋದರೆ ಸಂಚಮಹಾಭೂತಗಳಿಂದ ಉಂಟಾಗಿರುವ ಅವರ 
ಸ್ಲೂಲದೇಹೆಗಳು ನಾಶವಾಗುತ್ತವೆಯೇ ವಿನಃ ಅವರ ಸೂಕ್ಷ್ಮ 
ದೇಹಗಳು ನಾಶವಾಗುವುದಿಲ್ಲ. ಈ ಕಾಲದಲ್ಲಿ ಕ್ಷೇತ ತ್ರಜ್ಞನು 
ತನ್ನ ಸೂಕ್ಷ ಒಡೇಹೆದ ಮೂಲಕ ಸೂಕ ಕ್ಷ್ಮನಾದ ಜಡಿ 
ಭವಗಳನ್ನು. ಜಿಯ, 


(1) ಸಾಂಖ್ಯದರ್ಶನದೆಲ್ಲೂ, ಭಗವದ್ಗಿ (ತೆಯ ಈ ಎರಡು 
ಶ್ಲೋಕಗಳಲ್ಲಿಯೂ ಇಷ್ಟತ್ತು ನಾಲ್ಕು ತತ್ವಗಳು ಅಥವ ದ್ರವ್ಯಗಳು 
ಸೂಚಿಸಲ್ಪಟ್ಟವೆ ಆದರೆ ಈ ಗೀತೆಯ ಶ್ಲೋಕಗಳಲ್ಲಿ “ಇಚ್ಛೆ, 
ಡ್ವೀಷ, ಸುಖ, ದುಃಖ, ಸಂಘಾತಃ ಜೀತನ, ಸಂಘಾತಃ ದೃತಿಃ? 
ಎಂಬ ಹೆಚ್ಚು ವಿಕಾರಗಳನ್ನೂ ಕೂಹ ಸೇರಿಸಿದೆ... ಈ ವಿಕಾರ 
ಗಳು ಅಂತಃ ರಣದಲ್ಲಿ ನಡೆಯುತ್ತಿ ರುವ ಒಳಗಿನ ವೃತ್ತಿ ಗಳು. 
ಈ ವಿಕಾರಗಳು ಅಥವ ಚಿತ್ತವೃತ್ತಿಗಳು ಕ್ಷೇತ್ರಜ್ಞ “ಜವ 
ಪ್ರರುಷನಿಗೆ ಸೇರಿವೆಯೆ? ಇಲ್ಲದೆ ಕೇತ ನ ಗ ನ್ರಕ್ಸ ತಿಗೆ 
ಸೇರಿಡೆಯೆ ? ಪಶ್ಚಿಪುದೇಶದ ವಿಜ್ಞಾ ನಶಾಸ್ತ್ರಜ್ಞರು ಸತ 
ಅಥವ ಪುರುಷನು ಇರುವನು ಎಂಬುದನ್ನು ಒಪ್ಪದೆ ಇರುವುದ 
ರಿಂದ ಅವರು ಅಂತಃಕರಣದ ಈ ವಿಕಾರಗಳನ್ನು ಕ್ಷೇತ್ರ ಅಥವ 
ಪ ಪ್ರಕೃ ತಿಯಲ್ಲಿ ಸೇರಿಸುತ್ತಾರೆ. ಇದಕೆ ಸ ನಿಶೋಧನಾಗಿ ತೈತೇಹಿಕ 


ಮನದಲ್ಲಿ. “ ಇಚ್ಛಾ ದ್ದೆ ಟಃ ” ಕ್ಷೇತ್ರಜ್ಞ ಅಥವ ಆತ್ಮ 
ನಿಗೆ ಸೇರಿದ್ದು ; ಕ್ಷೇತ್ರಕ್ಕೆ ಸೇರಿಲ್ಲವೆಂದು ಹೇಂಡಿ ಕ 


ದರ್ಶನದ ಥ್ರ ಚುರನರಲ್ಲಿಯೂ ಕೂಡ ಈ ವಿಚಾರದಲ್ಲಿ ಅಭಿ 
ಪ್ರಾಯ ಬೇದನಿದೆ. “ ಇಚ್ಛಾದ್ವೇಷಾದಿಗಳೂ ಕೂಡ ಜ್ಞಾನಕ್ಕೆ 
ವಿಷಯವಾಗಿ ಜ್ಞಾನಕ್ಕೆ ಗೋಚರವಾಗುವುದರಿಂದ ಅವು 
೬ ಕೀವಲ ಜ್ಞಾ ನಸ್ವ ರೂಸನಾದ ? ಕ್ಷೇತ್ರ ಜಣ ಸ್ಥೃನಿಗೆ, ಪುರುಷನಿಗೆ, 
ಆತ್ಮನಿಗೆ ಅಥವ ಬ್ರ ಹ್ಮನಿಗೆ ಸೇರಿದ್ದ ಲ್ಲ; el ಸಂಪೂರ್ಣವಾಗಿ 
ಕ್ಷೇತ್ರ ದ A ಆಗಿನೆ. ಅಗ್ನಿಯ ಸಾನ್ನಿ ಿಧ್ಯದಿಂದ 
ತಬ್ಬಿಣವೂ ಕೂಡ ಜ್ಯೋತಿಸ್ಸನ್ನು ನಡೆಯುವ ಹಾಗೆ ಆತನ 
ಸಾನ್ನಿಧ್ಯದಿಂದ ಅಂತಃಕರಣವೆಂಬ ಕ್ಷೇತ್ರದಲ್ಲಿ ಈ ಚಿತ್ತವಿಕಾರ 
ಗಳು ಮತ್ತು ಅವುಗಳ ಅನುಭವಗಳೂ ಉಂಟಾಗುತ್ತವೆ. ಇದು 
ವೇದಾಂತಿಗಳಲ್ಲಿ ಒಂದು ಅಭಿಪ್ರಾಯ " ಇಚ್ಛಾದ್ವೇಷಾದಿ | 
ವಿಕಾಠಗಳಲ್ಲಿ ಎರಡು ಭಾಗೆಗಳಿವೆ ;-.-]. ಸೂಕ್ಷ್ಮವಾದ ಅಂತಃ 
ಕರಣದಲ್ಲಿ ಉಂಟಾಗುವ ಜ್ಹ್ಞಾ.ನಾಶ್ರಯವಾದ ಅಲೆಗಳು ಅಥವ 


ಚಿತ್ತವೃತ್ತಿಗಳು ಮತ್ತು 9. ಜ್ಞಾನದ ಅಲೆಗಳಿಂದ ಅಥನ 
ಚಿತ್ತವೃತ್ತಿಗಳಿಂದ ಉಂಟಾಗುವ ಜ್ಞಾನದ ಅನುಭವಗಳು. ಈ 
ಚಿತ್ತವೃತ್ತಿಗಳ ಅಥವ ಜ್ಞಾನದ ಅಲೆಗಳ ಭಾಗವು ಅಂತಃಕರಣ 
ವೆಂಬ ಕೇತ್ರಕ್ಸೈ ಸೇರಿವೆ; ಅವುಗಳಿಂದ ಉಂಟಾಗುವ ಜ್ಞಾನದ 
ಅನುಭವಗಳು ಮಾತ್ರ ಶಕ್ಲೇತ್ರಜ್ಞನಿಗೆ ಅಥವ ಜೀವಾತ್ಮನಿಗೆ 
ಸೇರಿವೆ ಏಕೆಂದರೆ ಮೃತಶರೀರದಲ್ಲಿ ಹಸಿವು ಮತ್ತು ಊಟ 
ಮಾಡುವ ತೃಪ್ಲಿಯು ಉಂಟಾಗುವುದಿಲ್ಲ; ಆದುದರಿಂದ ಹಸಿವು 
ಮತ್ತು ಊಟದ ತೃಪ್ತಿ ಎಂಬ ಅನುಭವಗಳು ಅತ್ಮನಿಗೆ ಸೇರೆ 
ಬೇಕು; ಶರೀರಕ್ಕೆ ಎಂದು ಹೇಳಬೇಕಾಗುತ್ತದೆ. ಅಲ್ಲಿ 
ಯೋಗಿಯು ಸಮಾಧಿವೇಳೆಯಲ್ಲಿ ಕೇವಲ ಆತ್ಮಜ್ಞಾನವನ್ನು 
ಪಡೆದಿರುವಾಗ ಮಾತ್ರ ಹೆಸಿವಿನ ಅನುಭವವನ್ನೂ ಊಟದ 
ತೃಪ್ತಿಯನ್ನೂ ಪಡೆದು ಇರುವುದಿಲ್ಲ; ಆದುದರಿಂದ ಹಸಿವು 
ಮತ್ತು ಊಟದ ತ್ಲಪ್ಲಿ ಎಂಬ ಅನುಭವಗಳು ಶರೀರಕ್ಕೆ ಸೇರಿರ 
ಬೇಕು ; ಆತ್ಮನಿಗೆ ಅಲ್ಲ ಎಂದು ಹೇಳಬೇಕಾಗುತ್ತದೆ. ಹೀಗಿರು 
ವುದರಿಂದ ತೀರ್ಮಾನವೇನು? ಹೆಸಿವು, ಊಟದ ತೃಪ್ತಿ ಮೊದ 
ಲಾದ ಎಲ್ಲಾ ಚಿತ್ರವೃತ್ತಿಗಳೂ ಮತ್ತು ಅನುಭವಗಳೂ ಕ್ಷೇತ್ರ 
ಮತ್ತು ಕ್ಷೇತ್ರಜ್ಞ ಇವೆರಡರ ಸಂಯೋಗವು ಉಂಟಾಗಿರುವ 
ಕಾಲದಲ್ಲಿ ಮಾತ್ರ ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿ ಕಂಡು 
ಬರುತ್ತವೆ. ಆಗ ಈ ಚಿತ್ತವೃತ್ತಿಗಳು ಅಥವ ಜ್ಞಾನದ ಅಲೆ 
ಗಳು ಕ್ಷೇತ್ರವಾದ ಅಂತಃಕರಣದಲ್ಲಿ ಇವೆ; ಅವುಗಳಿಂದ 
ಉಂಟಾಗುವ ಜ್ಞಾನಾನುಭವವು ಕ್ಷೇತ್ರಜ್ಞನಲ್ಲಿ ಅಥವ ವೈಯ 


ಭಗವಧೀತಾ ಅಧ್ಯಾ 


11 


ಕ್ರಕ ಜೀವಾತ್ಮನಲ್ಲಿ ಸೇರುತ್ತವೆ. ಇದು ವೇದಾಂತಿಗಳಲ್ಲಿ 
ಎರಡನೆಯ ಅಭಿಪ್ರಾಯ. ಇವರ ವಾದವು ಹೀಗಿದೆ. ಮೃತ 
ಶರೀರದಲ್ಲಿ ಹಸಿವು ಮತ್ತು ಊಟಮಾಡುವ ತಪ್ನಿಯುಂಟಾಗು 
ಇಡಿ ಲ 

ವುದಿಲ್ಲ; ಆದುದರಿಂದ ಹಸಿವು ಮತ್ತು ಊಟದ ತೃಪ್ತಿ ಎಂಬ 
ಅನುಭವಗಳು ಆತ್ಮನಿಗೆ ಸೇರಬೇಕು ಎಂದು ಹೇಳಬೇಕಾಗುತ್ತದೆ. 
ಈ ಶರೀರಕ್ಕೆ ಅಲ್ಲ. ಯೋಗಿಯು ಸಮಾಧಿವೇಳೆಯಲ್ಲಿ ಕೇವಲ 
ಆತ್ಮಜ್ಞಾ ನವನ್ನು ಸಡೆದಿರುವಾಗ ಮಾತ್ರ ಹಸಿವಿನ ಅನುಭವೆ 
ವನ್ನೂ ಊಟದ ತೃಪ್ತಿಯನ್ನೂ ಪಡೆದು ಇರುವುದಿಲ್ಲ. ಆದುದ 
ರಿಂದ ಹಸಿವು ಮತ ಊಟದ ತೃಪ್ತಿಯ ಅನುಭವಗಳು ಶರೀರಕ್ಕೆ 
ಸೇರಬೇಕು ಎಂದು ಹೇಳಬೇಕಾಗುತ್ತದೆ, ಆತ್ಮನಿಗೆ ಅಲ್ಲ. 
ಹೀಗಿರುವುದರಿಂದ ತೀರ್ಮಾನವೇನು ? ಹಸಿವು, ಊಟದ 
ತೃಪ್ತಿ ಮೊದಲಾದ ಎಲ್ಲಾ ಚಿತ್ತವೃತ್ತಿಗಳೂ ಮತ್ತು ಅನುಭವ 
ಗಳೂ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವೆರಡರ ಸಂಯೋಗ ಉಂಟಾ 
ಗಿರುವ ಜೀವಿತಕಾಲದಲ್ಲಿ ಮಾತ್ರ ಪ್ರಾಣಿಗಳಲ್ಲಿಯೂ ಮತ್ತು 
ಮನುಷ್ಯನಲ್ಲಿಯೂ ಕಂಡುಬರುತ್ತವೆ; ಈ ಚಿತ್ರ ವೃತ್ತಿ ಗೆಳು 
ಅಥವ ಜ್ಞಾನದ ಅಲೆಗಳು ಕೇನಲ ಆತ್ಮನಲ್ಲಿಯೂ ಇಲ್ಲ ಮತ್ತು 
ಕೇವಲ ಶರೀರದಲ್ಲಿಯೂ ಇಲ್ಲ. ಆತ್ಮನು ದೇಹಧಾರಿಯಾಗಿ 
ಪ್ರಾಣಿಯಾಗಿರುವಾಗ ಮಾತ್ರ, ಈ ಚಿತ್ತವೃತ್ತಿಗಳು ಅಥವ 
ಜ್ಞಾ ನದ ಅಲೆಗಳು ಕ್ಷೇತ್ರವಾದ ಅಂತಃಕರಣದಲ್ಲಿ ಇವೆ ಅವು 
ಗಳಿಂದ ಉಂಟಾಗುವ ಜ್ಞಾನಾನುಭವವು ಕ್ಷೇತ್ರ ಜ್ಞನನ್ನು ಅಥವ 
ವೈಯಕ್ತಿ ಕ ಜೀವಾತ್ಮನಲ್ಲಿ ಸೇರುತ್ತವೆ. 


ಯ ೧೩. ಪಾಠ ೩ 


ಜ್ಞಾನವೂ ಮತ್ತು ಅಜಾನ್ಷವೂ;(ಶ್ಲೋಕಗಳು ೭ ರಿಂದ ೧೧) 


ಅಮಾನಿತ್ವ ಮದಂಭಿತ್ವ ಮಹಿಂಸಾ ಕ್ಷಾಂತಿರಾರ್ಜವಂ | 
ಆಚಾರ್ಯೋಪಾಸನಂ ಶೌಚಂ ಸ್ಕ್ರೈರ್ಯ ವಕಾತ್ಮನಿನಿಗ್ರ ಹಃ 
le || 
' (ನಿತತ್‌ ಜ್ಞಾನಮಿತಿ ಪ್ರೋಕ್ತಮಜ್ಞಾನಂ ಯದಶೋ(8) 
ನ್ಯಥಾ೧೧) 


ಅರ್ಥ :—ಅಮಾನಿತ್ವವು, ಅದೆಂಭಿತ್ವವು, ಅಹಿಂಸೆಯು, 
ಕಾಂತಿಯು, ಆರ್ಜವವು, ಆಜಾರೋಪಾಸನವು, ಶೌಚವ್ರು 
ಸೆ ಪಿರ್ಯವು, ಆತ್ಮವಿನಿಗ್ರ ಹವು ಇವೆಲ್ಲವೂ ಜ್ಞಾನವೆಂದು ಹೇಳ 
ಲ್ಪಟ್ಟದೆ ; ಇವುಗಳಿಗೆ ವಿರೋಧವಾದುವುಗಳು ಅಜ್ಞಾನ ಎಂದು 
ಹೇಳಲ್ಪಟ್ಟಿದೆ. 


ಇಂದ್ರಿ ಯಾರ್ಥೇಷು ವೈರಾಗ್ಯ ಮನಹಂಕಾರ ಏವ ಚ| 
ಜನ್ಮ ಮೃತ್ಯುಜರಾ ವ್ಯಾಧಿದುಃಖ ದೋಷಾನು ದರ್ಶನಂ 
le | 
(ಏತತ್‌ ಜ್ಞಾನಮಿತಿ ಪ್ರೋಕ್ತಮಣ್ಞಾನಂ ಯದತೋ() 
ನ್ಯಥಾ--೧೧). 


ಅರ್ಥ ;___ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯವು, ಅಹಂಕಾರ 
ವಿಲ್ಲದಿರುವುದ್ಕು ಜನ್ಮ ಮೃತ್ಯು ಜರೆ ವ್ಯಾಧಿ ದುಃಖ ಎಂಬ 
ದೋಷಗಳನ್ನು ಸ್ಮರಿಸುತ್ತಿ ರುವುದು ಇವೆಲ್ಲವೂ ಜ್ಞಾನವೆಂದು 
ಹೇಳಲ್ಪಟ್ಟಡಿ ; ಇವುಗಳಿಗೆ ನಿರೋಧವಾದುವುಗಳು ಅಜ್ಞಾನ 
ಎಂದು ಹೇಳಲ್ಪಟ್ಟಿದೆ. 


1% 


ಅಸಕ್ತಿರನಭಿಷ್ಟಂಗಃ ಪುತ್ರ ದಾರ ಗ್ರ ಹಾದಿಷು 
ನಿತ್ಯಂ ಚ ಸಮಚಿತ್ತ ತ್ವಮಿಷ್ಟಾನಿಷ್ಟೋ ಪಪಕ್ಕಿಷು ||! 
(ಏತತ್‌ ಜ್ಞಾನಮಿತಿ ಪ್ರೋಕ್ತಮಜ್ಞಾನಂ ಯದತೋ(8) 
ನ್ಯಥಾ). 


ಅರ್ಥ :- _ಸಂಗವಿಲ್ಲದಿರುವುದು, ಪುತ್ರ ಹೆಂಡತಿ ಮನೆ 
ಮೊದಲಾದವುಗಳಲ್ಲಿ ಅಭಿಮಾನವಿಲ್ಲದಿರುವುದು, ಇಷ್ಟಗಳೂ 
ಅನಿಷ್ಟ ಗಳೂ ಸಂಭವಿಸುವಾಗ ಯಾವಾಗಲೂ ಒಂದೇ ಸಮನಾದ 
ಚಿತ ತ್ರ ವಿರುವುದು ಇವೆಲ್ಲವೂ ಜ್ಞಾನವೆಂದು ಹೇಳಲ್ಪ ಟ್ರಿ ದೆ; ಇವು 
ಗಳಿಗೆ ವಿರೋಧವಾದವುಗಳು ಅಜ್ಞಾನ ಎಂದು ಇದಿ ಬ್ಬ ದೆ. 


ಮಯಿಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ | 
ವಿವಿಕ್ತದೇಶ ಸೇವಿತ್ವಮರತಿರ್ಜನ ಸಂಸದಿ || ೧೦ || 
(ಏತತ್‌ ಜ್ಞಾನಮಿತಿ ಪ್ರೋಕ್ಸಮಜ್ಞಾನಂ ಯದತೋ() 
ನ್ಯಥಾ) 


ಅರ್ಥ : ಇತರ ಸಂಬಂಧವಿಲ್ಲದ ನನ್ನಲ್ಲಿ ಮಾತ್ರ ವ್ರ ಭಿ 
ಚಾರವಿಲ್ಲದ ಭಕ್ತಿಯು, ಏಕಾಂತ ಅಥವ ವಿವಿಕ್ತ ಸ್ಥಳಗಳಿಗೆ 
ಹೋಗುವುದು, ಜನಸ ಮೂಹೆದಲ್ಲಿ ಇರಬೇಕೆಂದು "ಅನಿನಡೆದಿರು 
ವುದು ಇವೆಲ್ಲವೂ ಜ್ಞಾನವೆಂದು ಹೇಳಲ್ಪಟ್ಟಿದೆ; ; ಇವುಗಳಿಗೆ 
ವಿರೋಧವಾದವುಗಳು ಅಜ್ಞಾನ ಎಂದು ಹೇಳಲ್ಪಟ್ಟಿದೆ. 


ಅಧ್ಯಾತ್ಮ ಜಾ ಸ್ಥನ ನಿತ್ಯತ್ವಂ ತತ್ತಜ್ಞಾನಾರ್ಥದರ್ಶನಂ | 
ಏತತ್‌ ಜ್ಞಾ 'ನಮಿತಿ ಪ್ರೋಕ್ಸಮಜ್ಞಾನಂ ಯದತೋ(8) 
ವ್ಯಥಾ || ೧೧ || 


ಅರ್ಥ .ಆತ್ಮಜ್ಞಾನದಲ್ಲಿ ಮನಸ್ಸನ್ನು ನಿಲ್ಲಿಸುವುದು, 


ತತ್ವಜ್ಞಾ ನಾರ್ಥದರ್ಶನವು ಇವು ಜ್ಞಾನವೆಂದು ಹೇಳಲ್ಪಟ್ಟಿದೆ 


ಇವುಗಳಿಗೆ ವಿರೋಧವಾದುವುಗಳು ಅಜ್ಞಾನವೆಂದು ಹೇಳಲ್ಬ 
ಬಡೆ. 


ಜ್ಞಾನಾಭ್ಯಾಸಗಳ (ಜ್ಞಾನದ) ವಂತ್ತು ಅಜ್ಞಾನ 
ಅಭ್ಯಾಸಗಳ (ಅಜ್ಞಾನದ) ವಿವರಣೆ. 


ಈ ಅಧ್ಯಾ ಯದ ಐದು ಮತ್ತು ಆರನೆಯ ಶ್ಲೋಕಗಳಲ್ಲಿ 
ಕೇತ್ರದಸ ರೂಪವನ್ನೂ ಮತ್ತು ಸ್ಷೇತ್ರ ದ ವಿಕಾರಗಳ. ಸ್ವರೂಪ 
ಗಳನ್ನೂ $ಅತಿವು. ಕ್ಷೇತ್ರ ದ ೬. ತೌ ಚಿತ್ತ ನಿಕಾರಗಳಲ್ಲಿ 
ಕೆಲವನ್ನು “ಜ್ಞಾನ” ಎಂದೂ ಮತ್ತು ಅವುಗಳಿಗೆ ನಿರೋಧ 
ವಾದುವುಗಳನ್ನು “ ಅಜ್ಞಾನ ಸ್ಟ ಎಂದೂ ಮೇಲಿನ ಶ್ಲೋಕಗಳಲ್ಲಿ 
ಕರೆದಿದೆ. ಇಲ್ಲಿ" ಜ್ಞಾನ > ಎಂದರೆ ಆತ ಜ್ಞಾನ ಸ ಸಾಧನಗಳು 


ಎಂದು ಅರ್ಥ ; ಅಜ್ಞಾನ >» ಎಂದರೆ ಆತ್ಮಜ್ಞಾನವನ್ನು ನಾಶ 
ಮಾಡುನ ಅಭ್ಯಾಸಗಳು ಎಂದು ಅರ್ಥ. “ ಅಜ್ಞಾನ” ಎಂಬ 
ತಾಮಸಿಕ ಮತ್ತು ರಾಜಸೀಕ ಅಭ್ಯಾಸಗಳು ಶರೀರಾದಿಗಳ ಅಭಿ 
ಮಾನದಿಂದ ಉಂಟಾಗಿ ಆತ್ಮನನ್ನು ಸಂಸಾರದ ಜೈಲಿನಲ್ಲಿ ಹೆಚ್ಚು 
ಹೆಚ್ಚಾಗಿ ಬಂಧಿಸುತ್ತವೆ. “ಜ್ಞಾನ” ವೆಂಬ ಸಾತ್ತಿಕ ಅಭ್ಯಾಸ 
ಗಳು ಶರೀರ ಸಂಬಂಧದಿಂದ ಕೂಡಿದ್ದಾಗ್ಯೂ ಅವು ಆತ್ಮದ 
ಪ್ರೇರಣೆಯಿಂದ ಉಂಟಾಗಿ ಸಂಸಾರಬಂಧವನ್ನು ಕತ್ತರಿಸುತ್ತಾ 
ಆತ್ಮಸಾಕ್ಷಾತ್ಕಾರವನ್ನೂ , ಭಗವಂತನ ಸಾಕ್ಷಾತ್ಕಾರವನ್ನೂ 
ಬ್ರಹ್ಮಸಾಕ್ಷಾತ್ಕಾ ರವನ್ನೂ ಉಂಟುಮಾಡುವ ' ಜಾ ನವನ್ನು 
ಕ್ರಮೇಣ ವೃದ್ಧಿ ಪಡಿಸುತ್ತವೆ. ಆದರೆ ಈ ಸಾತ್ತಿಕವಾದ ಕ್ಷೇತ್ರ 
ಸ ಕೂಡ ಬದ್ಧ ದಿಸೆಯಲ್ಲಿರುವ ಆತ ಗೆ ಸೇರಿದ್ದೇ 
ವಿನಹ ಮುಕ್ತಆತ್ಮನ ಅಥವ ಶುದ್ಧ ಆತ ನಪ್ರ ವೃ ತ್ರಿ ಗಳಲ್ಲವೆಂಬು 
ದನ್ನು ಮರೆಯಕೂಡದು. ತ್ಮ ಜಸ ಸರೂಪವು 
ಜ್ಞಾನಾನಂದಮಯತ್ವವು ಮತ್ತು ನಿತ್ಯ ತ್ವವು; ಇಶ್ರೆಗಳಲ್ಲದ 
ಚಿತ್ತಪ್ರವೃತ್ತಿಗಳೆಲ್ಲವೂ ಆತ್ಮನ ಬಡ್ಡಡಿತಗೆ ಸೇರಿದ್ದು. ಕ್ಷೇತ್ರದ 
ವಿಕಾರಗಳು ಒಳ್ಳೆಯವುಗಳಾಗಲೀ ಅಥವ ಕೆಟ್ಟವುಗಳಾಗಲೀ 
ಎಲ್ಲವೂ ಸಂಸಾಶದಿಸೆಯಲ್ಲಿ ಇರತಕ್ಕಂಥಾವುಗಳು ; ಅಂದರೆ 
ಆತ್ಮನಿಗೆ ಶರೀರ ಸಂಬಂಧೆವಿರುವಾಗಲೇ ಉಂಟಾಗತಕ್ಕವುಗಳು. 


ಕ್ಷೇತ್ರದ ಈ ಸಾತ್ತಿ ಕ್ತ ಚಿತ್ತವೃತ್ತಿ ಗಳನ್ನು ಅಥವ ಪ್ರವೃತ್ತಿ 
ಗಳನ್ನು ಶ್ರ ಕೃ ಸ್ಜನು ದಲ್ಲಿ 4 er ೨ Re ಕರೆದಿರುವನು 
ಮತ್ತು. ಸವುಗಳಿಗೆ ವಿರೋಧವಾದ ವೃತ್ತಿಗಳನ್ನು ಅಥವ ಪ್ರವೃತ್ತಿ 
ಗಳನ್ನು ಅಜ್ಞಾನ ಎಂದು ಕರೆದಿರುವನು. ಇಲ್ಲಿ“ ಜ್ಞಾನ 4 
ಎಂದರೆ ಬರಿಯ ತಿಳುವಳಿಕೆ ಎಂದು ಅರ್ಧವಲ್ಲ. "ಜ್ಞಾನ 
ಎಂದರೆ ಆತ್ಮನಾ ಸಾಕ್ಷಾತ್ಪಾರವನ್ನೂ ಭಗೆವಂತನ ಸಾಕ್ಷಾತ್ಕಾರ 
ವನ್ನೂ ಉಂಟುಮಾಡತಕ್ಕ ನೈ ತಿಕ ಅಭ್ಯಾ ಸಗಳು ಮತ್ತು 
ಚ ಹಟ್‌ಟು ಇವುಗಳನ್ನು ಜ್ಞಾನಿಯು ತನ್ನ ದಿನಚರಿ 
ಯಲ್ಲಿ ಅಭ್ಯಾಸಮಾಡಬೇಕು. ಕ್ಷೇತ್ರ ನೇನು, ಕ್ಷೇತ್ರಜ್ಞ ನೇನು 
ಇವುಗಳ ಸ್ವರೂಪದ ಅರಿವಿನ ಆಧಾರದಿಂದ ಅಂದರೆ ವಿವೇಕ 
ದಿಂದ ದಿನಚರಿಯಲ್ಲಿ ಅನುಷ್ಠಿ ಸಬೇಕಾದ ಉತ್ತ ಮ ತ 
ಜ್ಞಾ ನವು ಕ್ಷೇತ್ರದ ಸ್ನ ಸ್ವರೂಪವನ್ನು ತಿಕಸಿದ ಒಡನೆಯೇ 
ಶ್ರೀಕೃಷ್ಣ ನು ಜ್ಞಾನದಸ್ಥ ರೂಪವನ್ನು ವಿಶದವಾಗಿ ತಿಳಿಸುತ್ತಾನೆ; 
ಏಕೆಂದರೆ ಅವುಗಳೂ ಕೂಡ ಸೆಂಸಾರಜಿಶೆಯಲ್ಲಿರುವ ಫೇತೆ ಈಗ 
ನಿಗೆ ಸಂಬಂಧನಟ್ಟಿ ಕ್ಷ ಕ್ಷೇತ್ರದ ವಿಕಾರಗಳು. ಕೆಳಗೆ ಏವನಿನಿರುವ 
ಇಪ್ಪತ್ತು ಜ್ಞಾನಗಳು ನ ಜ್ಞಾನಾಭ್ಯಾಸಗಳು ಮನುಷ್ಯನನ್ನು 
ನಂಸಾರಬಂಪನದಿಂದ ಬಿಡುಗಡೆಮಾಡಿ hr ಕಾಪಾಡ 
ತಕ್ಕವುಗಳು ಮತ್ತು ಅವನಿಗೆ ಆತ್ಮ-ಸರಮಾತ್ಮ ಸಾಕ್ಷಾತ್ತಾರ 
ವನ್ನು ಉಂಟುಮಾಡತಕ್ಸವುಗಳು. ” 


Re-printed from Mysore Vysya Patrika 
(December 1958) 


MV. P. Press, Mysore. 


ಭಗವದ್ಗೀ 


ಕ್ಷೇತ್ರ-ಕ್ಷೇತ್ರ ಜ್ಞರ ಸ್ವರೂಪಗಳನ್ನು ತಿಳಿಯದೆ, ಕ್ಷೇತ್ರ 
ವನ್ನೂ ಮೆತ್ತು Rs ವಿಕಾರಗಳನ್ನೂ ಸ್ಟೇತ್ರಜ್ಞನೆಂದು ತಇಡು 
ಮನುಷ್ಯ ರು "ಮಾಡುತ್ತಿ ರುವ ಸಾ ರ್ಥತೆಯಿಂದ ಹೂಡಿದ ಶಾಮ 
ಸಿಕ ಮತ್ತು ಕಾಜಸಿಕ ಪ್ರವೃತ್ತಿ? ಗಳು ಅಥವ ಅಭ್ಯಾಸಗಳೇ 
“ ಅಜ್ಞಾನವು”. ಇನ್ನು ಈ 
ಮತ್ತು ಅಜ್ಞಾನಾಭ್ಯಾಸಗಳು ಹೇಗೆ ಇವುಗಳಿಗೆ ವಿರೋಧ 
ವಾಗಿವೆ ಎಂಬುದನ್ನು ವಿಶದವಾಗಿ ಸ್ವಷ್ಟಸಡಿಸುತ್ತೇವೆ. 


|. “ ಅಮಾನಿತ್ಸಮ್‌ ” ಅಂದರೇನು? 


ಸಾಧಾರಣ ಮನುಷ್ಯನು ತನಗೆ ಶರೀರದಲ್ಲಿ ಬಲವಿದ್ದಕ್ಕೆ 
ಯೌವನದ ಸೌಂದರ್ಯ ವಿದ್ದರೆ, ಐಶ್ವರ ವು ಇದ್ದರೆ, ಅಧಿಕಾರ 


ವಿದ್ದ ರೆ ಅಥವ ವಿದ್ಯೆ ಇದೆ: ರೆ ತನ್ನ ph ಯೋಗ್ಯತೆಯನ್ನು i 


ತಿಳಿಯಜೆ ಅದಕ್ಕೆ ಹೆಚ್ಚು “ಸೆಲೆಯನ್ನು ಕೊಡುತ್ತಾ ಗರ್ವದಿಂದ 
ತನ್ನನ್ನು ತಾನೇ ಶಾ ಥಿಸಿಕೊಳ್ಳುವನು. ಇಷ್ಟೇ ಅಲ್ಲ; ತನ 
ಗಿಂತಲೂ ಉತ್ತಮವಾದ ದೈವಿಕ ಯೋಗ್ಯತೆಯನ್ನು ಪಡೆದಿರುವ 
ಮಹಾ ಪುರುಷರನ್ನೂ ಕೂಡ ಅಲಕ್ಷ್ಯ ಮಾಡುತ್ತಾನೆ, ಅಗೌರವ 
ದಿಂದ ಕಾಣುತ್ತಾ ನೆ ಮತ್ತು ಅವರನ್ನು ಕುರಿತು ಅವಮಾನ 
ಮಾಡುವ ಮಾತುಗಳನ್ನು ಆಡುತ್ತಾನೆ. ಈ ಅಜ್ಞಾನ ಪೂರ್ವಕ 
ವಾದ ಕೆಟ್ಟ ಅಭ್ಯಾಸವನ್ನೇ | ಮಾನಿತ್ವ » ಎಂದೂ ಕರೆಯು 
ತ್ತಾರೆ ಆದರೆ ಜ್ಞಾನಿಯು ಮಾತ್ರ ಹೀಗೆ ಮಾಡುವುದಿಲ್ಲ. 
ಅವನು ತನ್ನನ್ನು ತಾನೇ ಮೆಚ್ಚುವುದಿಲ್ಲ; ತನ್ನನ್ನು ತಾನೇ 
ಶ್ಲಾಭಿಸಿ ಕೊಳ್ಳುವುದಿಲ್ಲ ಮತ್ತು ತನಗಿಂತ ಹೆಚ್ಚಾದ ಯೋಗ್ಯತೆ 
ಯನ್ನು ಪಡೆದಿರುವವರಲ್ಲಿ ನಮ್ರತೆಯನ್ನು ತೋರಿಸುವನು. 
ಅವನಲ್ಲಿ ಹೆಮ್ಮೆ ಅಥವ ಗರ್ವ ಕಂಡುಬರುವುದಿಲ್ಲ; ಅದಕ್ಕೆ 
ಬದಲಾಗಿ ಅವನು ದೊಡ್ಡವರಲ್ಲಿ ವಿನಯದಿಂದ, ನಮ್ರತೆಯಿಂದ 
ನಡೆದು ಕೊಳ್ಳುತ್ತಾನೆ ; ಅವರನ್ನು ಗೌರವದಿಂದ ಕಾಣುತ್ತಾನೆ, 
ಈ ವಿಧವಾದ ಜ್ಞಾನಿಯ ಸದ್ಗು ಣವೇ“ ಅಮಾನಿತ್ವ 


. * ಅದಂಭಿತ್ವಂ” ಎಂದರೇನು? 


ತಿಸ್ಕೆಯಿಂದ ಮನುಷ ಮ ಕೆಲಸಗಳನ್ನು ಮಾಡಿದರೆ 


2 
ಜ್‌ 
ದೆ್‌ದಂ ಭಿತ್ತವು ನಟಿಸು ನ; ಏಕೆಂದಕ್ಕ, ಅಂಥಾ 


ಇಪ್ಪುತ್ತು ಚ್ಞಾನಾಭ್ಯಾಸಗಿಳನ್ನು 


ಅಧ್ಯಾಯ ೧೩. ಪಾಠ ೩ 


ಮನುಷ್ಯರು ಸಾಧಾಕಣವಾಗಿ ಆಧರ್ಮವಾದ ಕೆಲಸಗಳನ್ನೇ 
ಮಾಡುತ್ತಾರೆ ಮತ್ತು ಒಂದು ವೇಳೆ ಧರ್ಮ ಕೆಲಸಗಳನ್ನು 
ಮಾಡಿದಾಗ್ಯೂ ಕೂಡ, ಅವರಿಗೆ ಆ ಧರ್ಮ ಕೆಲಸಗಳ ಮೇಲೆ 
ಆಸಕ್ಕಿ ಇರುವುದಿಲ್ಲ; ಅವರಿಗೆ ತಮ್ಮ ಆತ್ಮಶ್ಲಾಘನೆಯಲ್ಲೇ ಗಮನ 
ವಿರುತ್ತದೆ. ಜ್ಞಾ ಸ್ಲಿನಿಯತ ಮಾತ್ರ ಹಾಗಿಲ್ಲದೆ ಯಾವ ಪ್ರ ತಿನ್ಕೆಯೂ 
ಇಲ್ಲದೆ ಯಾವಾಗಲೂ ಧರ್ಮ ಸ ಗಳನ್ನೆ, (ಮಾಡು, ರುತಾ ಇನೆ: 

ಅವನು ತನ್ನ ಧರ್ಮವನ್ನು ಪ್ರಕಟಸಿಕೊಳ್ಳದೆ, ನಟಿಸಿ ಮಾಡಿ, 
ಗರ್ನವಿಲ್ಲಜೆ' ಆಡಂಬರವಿಣ್ಞದೆ, ಡಾಂಭಿಕ 'ಪ್ರದರ್ಶನವಿಲ್ಲದೆೆ 
ತನ್ನ ಮಹತ್ವವನ್ನು ಇತಕರಿಗೆ ತೋರಿಸದೆ ತಾನು ಮಾಡ 
ಬೇಕಾದ ಕರ್ತ ಕರ್ಮಗಳನ್ನು ಆಚರಿಸುವರು, ಈ ವಿಧನಾದ 
ಜ್ಞಾನಿಯ ಸದ್ದು ಣವೇ * ಅದಂಭಿತ ಶಂ ಎಂಬ ಜ್ಞಾನಾಭ್ಯಾಸ. 


3. *“ ಅಹಿಂಸೆ” ಎಂದರೇನು? 

ಅಜ್ಞಾನಿಯಾದ ಮನುಷ್ಯನು ಕ್ರಿಮಿ ಕೇಟಗಳಿಗೆ ಹಿಂಸೆ 
ಮಾಡುವನು ; ಪ್ರಾಣಿಗಳಿಗೆ ತೊಂದರೆ ಕೊಡುವನು ; ಸಮಾಜ 
ದಲ್ಲಿರುವ ಇತರ ಮನುಷ್ಯರನ್ನು ನೀಡಿಸುವನು. ಆದರೆ ಜ್ಞಾನಿಗೆ 
ಇತರರಿಗೆ ಕೆಡಕನ್ನು ಉಂಟುಮಾಡುವ ಪ್ರೆವೈತ್ತಿ ಯೇ ಇರುವು 
ದಿಲ್ಲ. ಅವನು ಯಾರಿಗೂ ಅಪಾಯವನ್ನು ತರುವ ಕಾರ್ಯ 
ಮಾಡುವುದಿಲ್ಲ. ನೆರೆ ಹೊರೆಯವರಿಗೆ ನಷ್ಟವನ್ನು ಉಂಟು 
ಮಾಡುವುದಿಲ್ಲ ಮತ್ತು ,ಇತಕರ ಮೇಲೆ ಬಲಪ್ರಯೋಗ ಮಾಡು 
ವುದಿಲ್ಲ. ಅವನ ಮನಸ್ಸಿನಲ್ಲಿ ಇತರರಿಗೆ ಕೆಡಕನ್ನು ಮಾಡ 
ಜೇಕೇಬ ಆಲೋಚನೆಗಳೇ ಹುಟ್ಟುವುದಿಲ್ಲ. ಆದುದರಿಂದ 

ಸೆಯು ಅಜ್ಞಾನ; ಅಹಿಂಸೆ ಜ್ಞಾನ. 


4. *ಕ್ಲಾಂತಿ” ಎಂದರೇನು? 

ಇತರರು ನಮಗೆ ಹೀಸೆ ಮಾಡಿದರೆ ನಮಗೆ ಕೋಪ ಬಂದು 
ಅದಕ್ಕೆ ಪ್ರತಿಯಾಗಿ ನಾವು ಅವರಿಗೆ ಕೆಡಕನ್ನೂ, ಹಿಂಸೆಯನ್ನೂ 
ಮಾಡರೇಬೇಕೆನ್ಸಿ ಸುತ್ತ ಜಿ; ಇದು ಅಜ್ಞಾನ. ಆದರೆ ಜ್ಞಾನಿಯು 
ಮಾತ್ರ ಇತರರು ತನಗೆ ಹಿಂಸೆಯನ್ನು ಮಾಡಿದರೂ ತನ್ನ 
ಮನಸ್ಸಿನಲ್ಲಿ ಯಾವ ವಿಕಾರವನ್ನೂ ಪಡೆಯುವುದಿಲ್ಲ. ಇತರರ 
ಹಿಂಸೆಯನ್ಸೆಲ್ಲಾ ಸಹಿಸಿಕೊಂಡು, ಅವರಲ್ಲಿ ಹಗೆತನ ಅಥವ 


18 


14 


ವೈರವನ್ನೂ ತೋರಿಸದೆ, ಸಹನೆಯಿಂದ ಕೂಡಿದನನಾಗಿ ಅವ 
ಕೊಡನೆ ತಾಳ್ಮೆಯಿಂದ ವರ್ತಿಸುವನು. ಇಷ್ಟೇ ಅಲ್ಲ; ಅವರನ್ನು 
ಕಮಿಸುತ್ತಾನೆ ಮತ್ತು ತನ್ನ ಆತ್ಮ] ಗುಣದಿಂದೆ ಅವರನ್ನು 
ಸನ್ಮಾರ್ಗಕ್ಕೆ ತರುತ್ತಾ 3 ಈ ಜಾ ಇ ನಾಭ್ಯಾ ಸವೇ “ ಕ್ಷಾಂತಿ » 
ಇದು ಜ್ಞಾನ. ಈ ಸದು ಇವು ಕರಗತವಾಗಬೇಕಾದರೆ 
ಮನುಷ್ಯನು ನಿ ತಾಳ್ಮೆಯಿಂದ ಕಷ ಗಳನ್ನು ಸಹಿಸಿಕೊಳುವ ಅಭ್ಯಾಸ 
ಮಾಡಬೇಕು. ತೆ 


ಕ್ತ “ ಆರ್ಜವಂ”* 


' ಎಂದರೇನು ? 


ಮನಸ್ಸಿನಲ್ಲಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು, 

ಜಾಯಿನಲ್ಲಿ ಪುತ್ಲೊಂದು ಅಭಿಪ್ರಾಯನನ್ನು ಮಾತನಾಡಿ, 
ಇನವೆಪಡಕ್ತೂ ನಿಹೋಧವಾಗಿ 'ಕಾರ್ಯನತ್ತು ಮಾಡುವುದು 

“ಅಜ್ಞಾನ. ಹಾಗಿಲ್ಲಡಿ ಇತರರ ವಿಚಾರಗಳಲ್ಲಿ ಮನಸ್ಸು, 
ವಾಶ್ಯು ಮನ್ತಾ ಶರೀರಗಳ “ಪ್ರ ಸ್ರವ್ಯ ತ್ತಿ pe ae ವಿಧವಾಗಿ 
ಕಾಡುವುದು * ರ್ಜ ಸೆ ಜ್ಞಾನಿಯಲ್ಲಿ ಕೊಂಕುನಡತೆ ಇಲ್ಲ; 

ಅವನು ' ಅಜ ಮನಸ್ಸುಗಳಲ್ಲಿ ಸನ್ಮಾ? ರ್ಗದಲ್ಲ 
ಪ್ರವರ್ಷಿಸಿ ೬ ಒಂಡೇ ವಿಧವಾಗಿ ಇರುವನು. ಅವನು ಸತ್ತ ವಾದಿ 
ಯಾಗಿದ್ದು. "ಕಾರ್ಯ ದಲ್ಲಿ ಖಯಜುತ ವನ್ನು ತೋರಿಸಿ, ಮನಸ್ಸಿನಲ್ಲಿ 
ಸ್ರಾಮಾಜಿ ಕತೆಯನ್ನು PC " ಅಸೆನಲ್ಲಿ ಜ್ಹಿತರರಿಗೆ 
ಮೋಸ ವಿ ಆಲೋಚನೆಗಳೇ - ಹುಟು ವುದಿಲ್ಲ. 
ಆದುದರಿಂದ * ಆರ್ಜವವು ” ಜ್ಞಾನ. 


6. « ಅಚಾರ್ಕೋಸಾಸನಂ ” ಎಂದರೇನು? 


ಅಜ್ಞಾನಿಗೆ ವಿದ್ಯೆಯನ್ನು ಕಲಿಯುವುದರಲ್ಲಿ ರುಚಿ ಇರುವು 
ದಿಲ್ಲ; ಆದುದರಿಂದ ಅವನು ತನ್ನ ಉಪಾಧ್ಯಾಯರಿಗೆ ಗೌರವ 
ವನ್ನು ತೋರಿಸುವುದಿಲ್ಲ; ಇದು ಅಜ್ಞಾನ. ವಿದ್ಯೆಯನ್ನು ಕಲಿಯ 
ಬೇಕೆಂಬ ಆಶೆಯು ವಿವೇಕದ ಮೊದನೆಯ ಹೆಂತ; ಅಂತಹ 
ವಿದ್ಯೆಯನ್ನು ಕಲಿಸುವನನು ಗುರು. ಆದುದರಿಂಡ ಸದ್ವಿ ದೆ ಯನ್ನು 
ಕಲಿಯಬೇಕೆಂಬ ಜಾ ಸ್ಲನಿಯು ತನ್ನ ಆಜ್ಞಾ ನವನ್ನು ಹೋ 
ಲಾಡಿಸುವ ಉಪಾಧ್ಯಾಯನಲ್ಲಿ ಗುರುವಿನ ಹೆಚ್ಚಾ ದ ಗೌರವ 
ವನ್ನೂ ಭಕ್ತಿಯನ್ನೂ ತೋರಿಸುತ್ತಾ ನೆ. ಇಷ್ಟೇ pa ತನಗೆ 
ಆತ್ಮಜ್ಞಾನವನ್ನು ಜೋಧಿಸುವ ಜ್ಞಾನಿಗಳಾದ ಗುರುಗಳನ್ನು 
ವ ಆಜ್‌ ್ಯರುಗಳನ್ನು ಕುರಿತು ನಮಸ್ಸಾರ ಮಾಡುತಾ ನೆ. 
ಪ್ರ ಶ್ನೆ SUE, ನೆ, ಸೇನೆಮಾಡುತ್ತಾ ಫೆ ಶುಶ್ರೂ ಸೆಮಾಡು 
ತಾ ವ ಮತ್ತು ಪೂಜೆ ಮಾಡುತ್ತಾನೆ. ಇದರ ಪರಿಸಾಮವಾಗಿ 
ಗುರು ಶಿಷ್ಯ ಕ್ತ ಮನಸ್ಸು, ಬುದ್ಧಿ ಮುತ್ತು ಆತ ಒಂದೇ ಆಗುತ್ತದೆ. 
ಘು ವಿಧವಾದ « ಆಚಾಕ್ಯೋಪಾಸ ಸನಪ್ರೆ ೫ ಸ್ವ ಜಾ ಾನಾಭ್ಯಾಸ 
ಅಥವ ಜ್ಞಾ ಸನ. 


7. “ಶೌಚಂ” ಎಂದರೇನು)? 


ಬಹು ಮಂದಿ ತಮ್ಮ ಶರೀರ, ಬಟ್ಟೆ » ಮನೆ ಮತ್ತು ಅದರೆ 
ಸುತ್ತಮುತಲ ಪ ನ್ರದೇಶಗಳನ್ನು ಶುಚಿಯಾಗಿ ಇಟ್ಟು ಕೊಳು ವುದಿಲ್ಲ 
ಮತ್ತು ಅವರೆ "ಮನಸ್ಸು ಗಳಲ್ಲಿಯೂ ಕಲ ತೆಗಳು ಸ 
ಇದು ೬ ಅಜ್ಞಾನ. ಆದರೆ ಜ್ಞಾ ಇ ನಿಯಂ ಶುದ ನಾಗಿ, ನಿರ್ಮಲನಾಗಿ 
ನಿನ್ನ ಳಂಕನಾಗಿರಬೇಕು ; ವಿಕೆ "ಆತ್ಮಣ್ಣಾ ನಕ್ಕೆ ಮತ್ತು, 
ಟನ ಸಾಧನೆಗೆ ಶುಚಿಯಾದ ಪ್ರ ತ ಸನ್ನಿವೇಶ. ಶುಚಿಯಾದ 
ಶರೀರ, ಶುಚಿಯಾದ ವಾಕ್ಕೂ Ly ಶುಚಿಯಾದ ಮನಸು 
ಇರಬೇಕಾದುದು ಅತ್ಯವಶ್ಯ ಶ್ರ ಶಾಡವು ಬಾಹ್ಯಾಂತರ ಶುದ್ಧಿ 
ಯಿಂದ ಕೂಡಿರಬೇಕು. ಶರೀರದ ಮಲಗಳನ್ನು ಮಣ್ಣು, ಸೀಡಿ 
ಕಾಯಿಪುಡಿ, ಸೋಪು ; ಸೀರು ಇವುಗಳಿಂದ ತೂ ದುಂ 
ಮತ್ತು ಬಟ್ಟಿಗಳು, ಪದ್ಮಾರ್ಥಗ್ಗಳು, , ಮನೆಗಳು ಸುತ್ತಮುತ್ತಲ 
ಪ್ರದೇಶಗಳಿ' ಇವುಗಳೆಲ್ಲವನ್ನು ಶುಚಿಯಾಗಿ: ಇಟ್ಟುಕೊಳ್ಳು ವುದು 
ಬಾಹ್ಯ ಶುದ್ಧಿ. NS ಅಘ ಕೋ: ಶೋಭ 
ಮೋಹ ಮದಮಾತ್ಸರ್ಯ ಭಯ ಶೋಕ ನೊಡಲಾದ ರಾಜಸಿಕ 
ತಾಮಸಿಕ ಕೊಳೆಗಳನ್ನು ಅವುಗಳಿಗೆ ನಿರೋಧಪಾದ ಸತ್ವ ಗುಣ 
ಮಾನಸಿಕ ಭಾವನೆಗಳಿಂದ ತೊಳೆದು ಶುಚಿಮಾಡುವುಜೀ ರತರ 
ಶುದ್ಧಿ ಅಥವ ಅಂತಃಕರಣದ ಶುದ್ಧಿ ಕೇವಲ ಪ್ರಾ ಕೃತಿಕ 
ಶುಚಯು ಮೊದಲನೆಯ ಹಂತ; ಅದು ಅಂಕಃ ಕರಣದ ಕು 
ಯಲ್ಲಿ ಪರ್ಕ ್ಯವಸಾನವಾಗಬೇಕು. ಹೀಗೆ ಶರೀರದಲ್ಲಿ, ಹ 
ಗಳಲ್ಲಿ ಮಾತುಗಳಲ್ಲಿ ಮತ್ತೂ ಆಲೋಚನೆಗಳಲ್ಲಿ ಶುಚಿತ್ತ 
ವಿರುವುದೇ “ ಜ್ಞಾನ ವಾಗುತ್ತದೆ. 


8. * ಆತ್ಮವಿನಿಗ್ರಹಃ” ಎಂದರೇನು? 


ಇಲ್ಲಿ " ಆತ್ಮ' ಎಂದರೆ ಮನಸ್ಸು ಎಂದು ಅರ್ಥ. ಬಹು 


ಮಂದಿ ಹುಟ್ಟಿ ದಂದಿನಿಂದ ಸಾಯುವವರೆಗೂ ಪ್ರಾಸಂಚಿಕವಾದ 
ವಿಚಾರಗಳನ್ನೇ ತಮ್ಮ ಮನಸ್ಸಿನಲ್ಲಿ ಆಲೋಚಿಸುತ್ತಿರುವರು ; 
ಏಕೆಂದರೆ ಅವರಿಗೆ ತಾವು ಶರೀರ ಮಾತ್ರ ಎಂಬುದೇ ನಂಬಿಕೆ ; 
ತಾವು ಜ್ಞಾ.ನಸ್ವರೂಸನಾದ ಆತ್ಮ >» ಎಂಬ ಭಾವನೆಯೇ 
ಇಲ್ಲ. ಇದು ಅಜ್ಞಾನ. ಆದುದರಿಂದ ಜ್ಞಾನಿಯು ಆತ್ಮಸ್ಪರೂಸ 
ಶೈಂತ ಬೇರೆಯಾಗಿರುವ ಪ್ರಾಪಂಚಿಕ ನಿಚಾರಗಳಿಂದ ತನ್ನ 


ಸ ಮನಸ್ಸನ್ನು ಸ ಅದನ್ನು, ಅತ್ಮಸ್ವ ರೂಪದಲ್ಲಿಯೇ ನಿಲ್ಲಿಸು 


ತ್ತಾನೆ, ಸ್ವಾಭಾವಿಕವಾದ. ಕಾರ್ಯ ಕಾರಣ ಘಟನೆಗಳಿಂದ 
ಕೂಡಿರುವ ನತ ಪರಿಣಾಮಗಳ ಕಿಂತನೆಯಲ್ಲೇ ಹರಿಯು 
ಪ್ರಿರುವ ಮನಸ್ಸನ್ನು ತಡೆಗಟ್ಟಿ ಅದನ್ನು ಸರಿಯಾದ ದಾರಿಯಲ್ಲಿ 
ಅಂದರೆ ಅಧ್ಯಾತ ದಾರಿಯಲ್ಲಿ ತಿರುಗಿಸುವ ಜನ ಸ ನಾಭ್ಯಾ ಸವೇ 
« ಆತ್ಮ ವಿನಿಗ್ರ ಇ $ ಮನೋನಿಗ್ರ ಹ ಆತ್ಮ; ಸಂಯಮ ಜ್ಞಾನ. 


15 


9. ಸ್ಟೈರ್ಯಂ > ಎಂದರೇನು? 


ಅನೇಕರು ಅಧ್ಯಾತ್ಮ ಶಾಸ್ತ್ರಗಳನ್ನೇ ಓದುವುದಿಲ್ಲ; 
ಆದುದರಿಂದ ಅವುಗಳಲ್ಲಿ ಪ್ರತಿಪಾದಿಸಿರುವ ತತ್ಸಹಿತ ಪುರುಷಾರ್ಥ 
ಗಳನ್ನು ತಿಳಿದಿಲ್ಲ. ಇನ್ನು ಕೆಲವರು ಅಧ್ಯಾತ್ಮ ಶಾಸ್ತ್ರಗಳನ್ನು 
ಓದುತ್ತಾ ಅವುಗಳಲ್ಲಿರುವ ವಿಷಯಗಳನ್ನು ತಮ್ಮ ಬುದ್ದಿ ಯಲ್ಲಿ 
ಗ್ರಹಿಸಲು ಪ್ರಯತ್ನಿಸುತ್ತಾರೆ; ಆದರೆ ತತ್ವಗಳು ಒಂದಕ್ಕೊಂದು 
ವಿರೋಧವಾಗಿಯೂ ಅಸಂಗತವಾಗಿಯೂ ಅವರಿಗೆ ಶೋರುಪು 
ದರಿಂದ ಅವರೆ ಮನಸ್ಸಿನಲ್ಲಿರುವ ಸಂದೇಹೆಗಳು ಪರಿಹಾರ 
ವಾಗುವುದಿಲ್ಲ ಮತ್ತು ತತ್ವಹಿತ ಪುರುಷಾರ್ಥಗಳಲ್ಲಿ. ಅವರಿಗೆ 
ನಿಶ್ಚಯವಾದ ತೀರ್ಮಾನವಿರುವುದಿಲ್ಲ, ಇದು ಅಜ್ಞಾನ. ಆದರೆ 
ಜ್ಞಾನಿಗಳು ಮಾತ್ರ ಈ ವಿಚಾರದಲ್ಲಿ “ ಸ್ಥೈರ್ಯವನ್ನು ಪಡೆದಿರು 
ತ್ತಾರೆ; ಎಂದರೇನು, ಅವರು ಅಧ್ಯಾತ್ಮ ಶಾಸ್ತ್ರಗಳಲ್ಲಿ ಉಪದೇಶ 
ಮಾಡಿರುವ ತತ್ವಗಳನ್ನು ದೃಢವಾಗಿ ನಂಬುತ್ತಾರೆ ; ಅವುಗಳಲ್ಲಿ 
ಬೋಧಿಸಿರುವ ಮೋಕ್ಷ ಪುರುಷಾರ್ಥದಲ್ಲಿ ನಿಜವಾದ ಮತ್ತು 
ಅಧಿಕವಾದ ತ್ವರೆಯನ್ನು ಪಡೆದಿರುತ್ತಾರೆ ಮತ್ತು ಯೋಗೆಸಾಧನೆ 
ಗಳೆಲ್ಲವೂ ತಮಗೆ ಖಂಡಿತವಾಗಿಯೂ ಕ್ರಮೇಣ ಮೋಕ್ಷಾನಂದ 
ವನ್ನು ಉಂಟುಮಾಡುವುವು ಎಂಬ ಶ್ರದ್ಧೆ ಯನ್ನು ಪಡೆದಿರುವರು. 
ಅವರು ಅಧ್ಯಾತ್ಮ ಶಾಸ್ತ್ರಗಳಲ್ಲಿಕುವ ಉಪದೇಶಗಳನ್ನು ಪ್ರಮಾಣ 
ವೆಂದು ನಿರ್ಣಯಿಸಿ, ತಿರ್ಮಾನಿಸಿ ಮತ್ತು ಸ್ವೀ ಕರಸಿ, ಅವುಗಳಲ್ಲಿ 
ವಿಧಿಸಿರುವ ಕಾರ್ಯಗಳನ್ನು ಸಂತೋಷದಿಂದ ಮಾಡುತ್ತಾರೆ 
ಮತ್ತು ಅಕಾರ್ಯಗಳನ್ನು ಮನೋಜಯದಿಂದ ಬಿಡುತ್ತಾರೆ. 
ಜ್ಞಾನಿಯು ಎಂದಿಗೂ ಸೋಮಾರಿತನದಿಂದಲಾಗಲಿ, ಭಯ 
ದಿಂದಲಾಗಲೀ ತನ್ನ ಧರ್ಮಗಳನ್ನು ಬಿಡುವುದಿಲ್ಲ ; ಅವುಗಳನ್ನು 
ಉತ್ಸಾಹದಿಂದ ಥೈರ್ಯವಾಗಿ ನಿಷ್ಠೆಯಿಂದ ಆಚರಿಸುತ್ತಾನೆ. 


10. “ ಇದ್ರಿಯಾರ್ಥೇಷು ವೈರಾಗ್ಯಂ ” 


ಎಂದರೇನು? 

ಪ್ರಾಣಿಗಳಿಗೂ ಮತ್ತು ಬಹುಮಂದಿ ಮನುಷ್ಯರಿಗೂ 
ಇಂದ್ರಿಯ ಸುಖಗಳನ್ನು ಅನುಭವಿಸುವುದೇ ಜೀವನದ ಮುಖ್ಯ 
ವಾದ ಧ್ಯೇಯ ಅವರು ತಮ್ಮ ಕಾಲವನ್ನೆಲ್ಲಾ ರೂಪರಸ 
ಗಂಧಾದಿಗಳನ್ನು ತಮ್ಮ ಕಣ್ಣು, ನಾಲಿಗೆ, ಘ್ರಾಣ ಮೊದಲಾದ 
ಇಂದ್ರಿಯಗಳಿಂದ ಅನುಭವಿಸುತ್ತಾ ಮನಸ್ಸಿನಲ್ಲಿ ಸಂತೋಷ 
ಪಡಲು ಪ್ರೆಯತ್ನಿಸುತ್ತಲೇ ಇರುವರು. 'ಇದು ಅಜ್ಞಾನ. 
ಜ್ಞಾನಿಯು ಮಾತ್ರ ಇಂದ್ರಿಯಾರ್ಥಗಳಾದ ವಿಷಯಗಳಲ್ಲಿ 
ಮೊದಲು ಜಿಗುಪ್ಸೆಯನ್ನು ಪಡೆಯುವನು ; ಏಕೆಂದರೆ ಅವು 
ಆಲ್ಪವಾದುವುಗಳು, ಅಸ್ಥಿರವಾದುವುಗಳು ಮತ್ತು ದುಃಖ ಮಿಶ್ರ 
ವಾದುವುಗಳು. ಇಂದ್ರಿಯಗಳ ಮೂಲಕ ಸುಖವನ್ನುಂಟು 
ಮಾಡುವ ಪದಾರ್ಥಗಳಲ್ಲಿ ಜ್ಞಾನಿಗೆ ಆಭಿಮಾನವಿರುವುದಿಲ್ಲ 


ಮತ್ತು ಕ್ರಮೇಣ ಅವನು ಅವುಗಳಲ್ಲಿ ಒಂದು ವಿಧವಾದ 
ವಿಮುಖತೆಯನ್ನೇ ಅಥವ ಅಸಹ್ಯ ತೆಯನ್ನೇ ಪಹೆಯುತ್ತಾನೆ. 
ಅವನು ಜೀವಿಸಿರುವಾಗೆ ಈ ಲೋಕದ ಮತ್ತು ಕಾಲವಾದ 
ಮೇಲೆ ಸರಲೋಕದ ಶಬ್ದಸ್ಪರ್ಶರೂಪ ರಸ ಗಂಧೌದಿ ಇಂದ್ರಿ 
ಯಾರ್ಥಗಳಲ್ಲಿ . ಅಂದರೆ ಭೋಗಗಳಲ್ಲಿ ರಾಗಪನ್ನು ಅಂದರೆ 
ಹೆಚ್ಚಾದ ಆಸೆಯನ್ನು ಪಡೆದಿರುವುದಿಲ್ಲ. ಈ ವಿಧವಾದ 
fb: SS “ ಇಂದ್ರಿಯಾರ್ಥೆಷು ವೈರಾಗ್ಯಂ” 
ಸ್ಥಿನಾಭ್ಯಾಸ ಅಥವ ಜ್ಞಾನ. 

|| “ ಅನಹಂಕಾರ ” ಎಂದರೇನು? 

ಸಾಧಾರಣ ಮನುಷ್ಯನು ತನ್ನನ್ನು ಇಂದ್ರಿಯ, ಮನಸ್ಸು 
ಬುದ್ಧಿ ಇವುಗಳಿಂದ ಕೂಡಿದ ಶರೀರವೆಂದು ತಿಳಿದು ಸಮಾಜ 
ದಲ್ಲಿರುವ ಬಹುಜನರಲ್ಲಿ ತಾನು ಒಬ್ಬ ಪ್ರತೇಕನಾದ ವ್ಯಕ್ತಿ 
ಎಂದು ಭಾವಿಸುತ್ತಾನೆ. ಇದರಿಂದ ಅವನಲ್ಲಿ ಸ್ವಾರ್ಥತೆ 
ಬೆಳೆದು ಅವನು ಇತರರೊಡನೆ ವ್ಯವಹಾರ ಮಾಡುವಾಗ 
ಅಹಂಕಾರವನ್ನು ತೋರಿಸುತ್ತಾನೆ. ಅವನು ಅನೇಕ ವೇಳೆ 
ತನ್ನಲ್ಲಿ ಇಲ್ಲದಿರುವ ಶಾರೀರಿಕ ಮತ್ತು ವಹನಸಿಕ ಗುಣಗಳು 
ತನ್ನಲ್ಲಿ ಇರುವುವು ಎಂಬ ಮೋಹವನ್ನು ನಡೆಯುತ್ತಾನೆ ಮತ್ತು 
ಹಾಗೆಯೇ ಇತರರೊಡನೆ ವರ್ತಿಸುತ್ತಾನೆ. ಅವನಿಗೆ, ವೈಯ 
ಕಿ ಕವಾದ ತನ್ನ ಶರೀರದಲ್ಲೂ ಮನಸ್ಸಿನಲ್ಲೂ ಹೆಚ್ಚಾದ ಅಭಿ 
ಮಾನ ಮತ್ತು ಮೋಹವಿರುವುದು. ಆದುದರಿಂದ ಶರೀರದ 
ಮತ್ತು ಮನಸ್ಸಿನ ಪ್ರವೃತ್ತಿ ಗಳಲ್ಲಿಯೇ ತನ್ನ ಕಾಲವನ್ನೆಲ್ಲಾ 
ಕಳೆಯುತ್ತಾನೆ. ಈ ವಿಧವಾದ ಸ್ಪಾರ್ಥಭಾವನೆಗಳೇ “ಅಹಂ 
ಕಾರ” ವೆಂಬ ಅಜ್ಞಾನ. ಆದರೆ ಜ್ಞಾನಿಯು ಮಾತ್ರ ತನ್ನ 
ದೇಹವನ್ನೂ. ಮನಸ್ಸನ್ನೂ ಆತ್ಮನನ್ನಾಗಿ ತಿಳಿಯದೇ ಇರುವುದ 
ರಿಂದ ಅವನಿಗೆ “ ಅಹಂಕಾರ” ವೆಂಬ ಮೋಹವಿಲ್ಲ. ಅವನು 
“ ನಾನು ನನ್ನದು > ಎಂದು ಪದೇ ಪದೇ ಹೇಳುವುದಿಲ್ಲ ; ಅಂದ 
ರೇನು, ಅವನಿಗೆ ಸ್ವಾರ್ಥತೆ ಇಲ್ಲ ಅಹೆಂಭಾವೆವಿಲ್ಲ ಮತ್ತು 
ಸ್ವಾಭಿಮಾನವಿಲ್ಲ. ಯಾವಾಗ ಮನುಷ್ಯನು ತನ್ನ ಶರೀರ 
ದೊಂದಿಗೆ ಮತ್ತು ಮನಸ್ಸಿನೊಂದಿಗೆ ಐಕ್ಯಭಾವನೆ ಹೊಂದು 
ತ್ತಾನೆಯೋ ಆಗ ಅವನಿಗೆ ತಾನು ಇತರರಿಗಿಂತ ಬೇರೆಯಾದ 
ಪ್ರತ್ಯೇಕ ವ್ಯಕ್ತಿ ಎಂದು ತೋರುತ್ತಲೇ ಇರುವುದು; ಆದುದರಿಂದ 
ಜ್ಞಾನಿಯು ಇದಕ್ಕ ಪ್ರತಿಯಾಗಿ “ ನಾನು ಶರೀರವಲ್ಲ; ಮನ 
ಸಲ್ಲ; ಚಿದಾನಂದ ಆತ್ಮನು » ಎಂದು ಭಾವಿಸುತ್ತಾ, 
ಹೀಗೆಯೇ ಎಲ್ಲರೂ ಆತ್ಮಸ್ಪರೂಪರಾಗಿ ಒಂದೇ ಸ್ವರೂಪವುಳ್ಳ 
ವರು ಎಂಬ ಜ್ಞಾನವನ್ನು ಪಡೆಯುತ್ತಾನೆ; ಇದರಿಂದ ಅವನ 
ಅಹೆಂಕಾರವು ಮಾಯವಾಗುತ್ತದೆ. ಜ್ಞಾನಿಯ ಈ ವಿಧವಾದ 
ಅತ್ಮಗಂಣವೇ “ ಅನಹಂಕಾರ ವೆಂಬ ಜ್ವ್ಞನಾಭ್ಯಾಸ ಅಥವ 


ಜ್ಞಾನ. 


12 “ ಜನ್ಮಮೃತ್ಯು ಜರಾವ್ಯಾಧಿ ದುಃಖ 
ದೋಷಾನು ದರ್ಶನಂ” ಎಂದರೇನು? 


ನಾವೆಲ್ಲರೂ ನಮ್ಮ ಬಾಳಿನ ನಿಜವಾದ ಸ್ವಭಾವವನ್ನು 
ಮೋಹದಿಂದ ಮರೆತು, ನಾವು ಇನ್ನೂ ಬಹುಕಾಲ ಬದುಕಿರು 
ತ್ತೇವೆ ಎಂಬ ಭಾವನೆಯನ್ನು ಯಾವಾಗಲೂ ಇಟ್ಟು ನೊಂಡು 
ಎ ಜ್‌ ನಸ ತಕ ಆಸೆಸಡುತ್ತೆ ತ್‌ ಮತ್ತು 
ಅದಕ್ಕಾಗಿ ಶ್ರಮಪಡುತ್ತೇವೆ. ಕೊಂಭತ್ತು ವರುಷದ ಮುದು 
ಕನೂ ಕೂಡೆ ಶಾನು ಇನ್ನೂ ಬಹುಕಾಲ ಇರುತ್ತೇನೆಂದು 
ಭಾವಿಸುತ್ತಾ ಅದಕ್ಕಾಗಿ ವಸು. ಗಳನ್ನು ಶೇಖರಿಸುತ್ತಲೇ ಇರು 
ವನು ಇದು ಅಜ್ಞಾನ ಆದರೆ ಜ್ಞಾನಿಯು ಮಾತ್ರ ತನಗೆ 
ಸಂಸಾರ ಚಕ್ರದಲ್ಲಿ ಹುಟ್ಟುನಿಕೆ, ಮುಪ್ಪು, ರೋಗ, ದುಃಖ, 
ಸಾವು ಎಂಬ ದೋಷಗಳು ಒಂದಾದ ಮೇಲೆ ಇನ್ನೊಂದು 
ಶರೀರದಲ್ಲಿ ಬಂದೇ ಬರುವುವು ಎಂಬುದನ್ನು ದೃಢವಾಗಿ ತಿಳಿದ್ದು 
ಈ ವಿಚಾರನನ್ನು ಅಡಿಗಡಿಗೆ ನೆನಸಿಕೊಳ್ಳುತ್ತಲೇ ಇರುವನು 
ಗರ್ಭದಲ್ಲಿರುವ ಕಷ್ಟ, ಗರ್ಭದಿಂದ ಆಚೆಗೆ ಬರುವ ಕಷ್ಟ, ರೋಗ 
ಗಳಲ್ಲಿ ಶಕ್ತಿ ವೀರ್ಯ ತೇಜಸ್ಸು ಕುಗ್ಗುವ ಕಷ್ಟ, ಮುನ್ಬಿನಕಷ್ಟ 
ಮತ್ತು ಸಾಯಸವ ಕಾಲದ ಕಷ್ಟ "ಅವನ ಕಣ್ಣು ಮುಂದೆ 
ಕಾಣುವ ಹಾಗೆ ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತವೆ 
ಆದುದರಿಂದ ಅವನಿಗೆ ಶರೀರದಲ್ಲೂ ಐಹಿಕ ಜೀವನದಲ್ಲೂ 
ಜಿಗುವ್ಸೆ ಮತ್ತು ಅಧಿಕವಾದ ಬೇಸಕಿಕೆಯುಂಬಾಗಿ ಅವನು 
ಆತ್ಮ-ಪರಮಾತ್ಮ ಸಾಕ್ಷಾತ್ಫಾ ರಕ್ಟ್ರಾ ಗಿ ಆಶೆಸಡುತ್ತಾನೆ ಮತ್ತು 
ಜಾ ಸನಾಭ್ಯಾಸಗಳಲ್ಲಿ ಓತು ಸಾತ್ತಿ ಕ್ರ ಆನಂದವನ್ನು ಹೆಚ್ಚು 
ಹೆಚ್ಚಾಗಿ ಪಡೆಯುತ್ತಾನೆ Sa 8 ಜನ್ಮಮೃತ್ಯು ಜರು 
ವ್ಯಾಧಿ ದುಃಖ ನೋನಾನುದರ್ಶನವು ” ಜ್ಞಾನ. ಈ ಅಭ್ಯಾಸ 
ದಿಂದ ಮನುಷ್ಯನು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹೆತ್ಯಆದಕಿ 
ಮಾಡಿಕೊಳ್ಳುವುದಿಲ್ಲ ; ಬ ಆದರೆ:ಮೋಕ್ಷಾನಂದಕ್ಕೆ ಹೋಲಿಸಿದರೆ 
ಅರ್ಥ, ಕಾಮ, ಧರ್ಮ ಪುರುಷಾರ್ಧಗಳಲ್ಲಿ ಅನೇಕ ದೋಷಗಳಿವೆ 
ಎಂಬುದನ್ನು ತಿಳಿಯುತ್ತಾನೆ ಮತ್ತು ಈ ಜೀವನದಲ್ಲಿ ಉತ್ಸಾಹ 
ದಿಂದ ಸಾತ್ವಿಕ ಸಾಧನೆಗಳನ್ನು ಕೈಗೊಂಡು ಸಾತ್ತಿಕಾನಂದವನ್ನು 
ಪಡೆಯುತ್ತಾನೆ. 


13. * ಅಸಕ್ತಿ” ಎಂದರೇನು? 


ಬಹುಮಂದಿ ತಾವು ಶರೀರ ಮಾತ್ರ ಎಂದು ತಿಳಿದು ತಮಗೆ 
ಸೇರಿದ ಪದಾರ್ಥಗಳಲ್ಲಿ ಮನೆ ಹೊಲ ಗಡ್ಡೆಗಳಲ್ಲಿ ಹೆಣದಲ್ಲಿ, 
ಪಕ್ನಿ ಪುತ್ರ ಬಂಧುಗಳಲ್ಲಿ “ ಅವು ನಮ್ಮದು, ಅವರು ನಮ್ಮವರು” 
ಎಂಬ ವಿಶೇಷವಾದ ಅಭಿಮಾನವನ್ನು ಇಟ್ಟರುವರು ಇದು 
ಅಜ್ಞಾನ , ಏಕೆಂದರೆ ಯಾವುದೂ ನಿಜವಾಗಿ ಮತ್ತು ಶಾಶ್ವತ 


16 


ವಾಗಿ ನಮ್ಮದಲ್ಲ ಮತ್ತು ಯಾರೂ ನಿಜವಾಗಿ ಮತ್ತು ಶ್ವಾ ಶತ 
ವಾಗಿ ನಮ್ಮ; ವರಲ್ಲ. ನಾವು ಮೋಹದಿಂದ “ ಇವು” ಸ ದು 
ಅವರು ನಮ್ಮ ವರು > ಎಂದು ಭಾವಿಸುತ್ತೇವೆ. ಆದರೆ ಜ್ಞಾ ಸಿಗೆ 
ಶಾಶ್ವ ಜು “ ತಾನೇ” ಆಗಿರುವ ಆತ ವೊಂದರಲ್ಲಿಯೇ 
ಜ್‌ ಪ್ರೀತಿಯು, ಮಮತೆಯು ಮತ್ತು ಅನುರಾಗವು. 
ಆದುದರಿಂದ ಅವನು ಆತ್ಮನಲ್ಲದ ಇತರ ವಸ್ತುಗಳಲ್ಲಿ ಸಂಗವನ್ನು 
ಇಟ್ಟುಕೊಳ್ಳುವುದಿಲ್ಲ ಅವನಿಗೆ ಸಂಗಕ್ಕೆ ಕಾರಣವಾಗಿರುವ 
ವಿಷಯಗಳಲ್ಲಿ ಅಭಿಮಾನವಿರುವುದಿಲ್ಲ, ಬಂಧುಗಳು ನಮ್ಮವರು 
ಎಂಬ ಸಾಮಾನ್ಯ ಪ್ರೀತಿ ಇರುವುದಿಲ್ಲ ಮತ್ತು ಎಲ್ಲಾ ಷದಾರ್ಧ 
ಗಳು ತನ್ನದು ಎಂಬ ದುರಾಶೆಇಲ್ಲ. ಮನಸ್ಸಿಗೂ ಪ್ರಪಂಚದ 
ಪದಾರ್ಧಗಳಿಗೂ ಸಂಯೋಗವಾದಾಗ ಮಾತ್ರ ಸುಖದುಃಖ 
ಗಳುಂಬಾಗುತ್ತವೆ. ಮತ್ತು ಅದಿಲ್ಲದಿದ್ದರೆ ಶಾಂತಿಯುಂಟಾಗು 
ತ್ತದೆ ಎಂಬುದನ್ನು ಆಲೋಚನೆ ಮಾಡಿ ಅವನು ತಿಳಿದಿದ್ದಾನೆ. 
ಆದುದರಿಂದ ಅಡಿಗಡಿಗೆ ಅವನು ತನ್ನ ಮನಸ್ಸನ್ನು ಪ್ರಸಂಚದ 
ಪೆದಾರ್ಧಗಳ ಮೋಹದಿಂದ ಬಿಡುಗಡೆ ಹೊಂದುವ ಜ್ಞಾನಾ 
ಭ್ಯಾಸವನ್ನು ಮಾಡುತ್ತಲೇ ಇರುವನು ಹೀಗೆ ಕರ್ಮ ಫಲದಲ್ಲಿ 
ಆಶೆಯನ್ನು ತ್ಯಜಿಸಿ, ಅಭಿಮಾನವನ್ನು ತ್ಯಜಿಸುವ ಜ್ಞಾನಾ 
ಭ್ಯಾಸವೇ “ ಆಸಕ್ತಿ ” ಎಂಬ ಜ್ಞಾನ 


14. € ಅನಭಿಷ್ಟಂಗ ಪುತ್ರದಾರ ಗೃಹಾದಿಷು ” 
ವಿಂದರೇನು? 

ಗಂಡನು ಹೆಂಡತಿಯಲ್ಲೂ ತಾಯಿಯು ಮಕ್ಕಳಲ್ಲೂ 
4 ಅಭಿಷ್ಟಂಗ ” ಭಾವನೆಯನ್ನು ಇಟ್ಟಿರುವರು ಅಂದರೇನು ? 
ಗಂಡನು ಹೆಂಡತಿಯಟ ತನಗಿಂತ ಬೇರೆಯವಳಲ್ಲವೆಂದೂ ಮತ್ತು 
ತಾಯಿಯು ಮಕ್ಕಳು ತನಗಿಂತ ಬೇರೆಯಲ್ಲವೆಂದೂ ಮೋಹ 
ದಿಂದ ಐಕ್ಯ ಭಾವನೆಯನ್ನು ಮಾಡಿಕೊಳ್ಳುವರು. ಅದೆರಿಂದೆ 
ಹೆಂಡತಿಯು ಸುಖವಾಗಿದ್ದ ರೆ ಗಂಡನು ತಾನು ಸುಖವಾಗಿ 
ಇರುವುವಾಗಿ ಭಾವಿಸುವನು ; ಅವಳಿಗೆ ಕಷ್ಟದುಃಖಗಳು ಬಂದರೆ 
ತನಗೂ ಕಷ್ಟದುಃಖಗಳು ಬಂದ ಹಾಗೆ ಭಾವಿಸುವನಾ. 
ಹಾಗೆಯೇ ತಾಯಿಮಕ್ಸಳ ವಿಚಾರದಲ್ಲಿಯೂ ಕೂಡ ಮಕ್ಕಳಿಗೆ 
ಉಂಟಾಗುವ ಸುಖದುಃ ಖಗಳನ್ನು ತಾಯಿಯು ತಾನು ಅನು 
ಭವಿಸುತ್ತಾಳೆ. ಇದೇ ರೀತಿಯಲ್ಲಿ ಸಾಧಾರಣ ಜನರಿಗೆಲ್ಲಾ 
ಅವರ ಹೆಂಡತಿ ಮಕ್ಕಳು, ಬಂಧುಗಳು, ಸ್ನೇಹಿತರು, ಮನೆ 
ಮುಂತಾದವುಗಳಲ್ಲಿ ಹೆಚ್ಚು ಕಮ್ಮಿ“ ಅಭಿಷ್ನಂಗ *ನಿರುತ್ತದೆ. 
ಇದು ಅಜ್ಞಾನ ಔದಕೆ ಜಿ ನಿಯಾ ಮಾತ್ರ “ಅನಭಿಷ್ಟ ಂಗಮು*. 
ಅಂದರೆ, ಅವನು ಪುತ್ರ, ಹೆಂಡತಿ, ಮನೆ” ಪೊಡಲಾನವುಗಳಣ 
ಐಕ್ತ ಭಾವನೆಯನ್ನು; ಡಿ ಶಶೀರವೇ ಬೇರೆ ಆತ ನೇ ಬೇಕೆ 
ಎಂದರ ಚೆನ್ನಾ. ಗಿ ಮನನ ಮಾಡಿ, 
ಗೂ 258 from Mysore 7787೩ Patrika 

(January 1959) 


MV, P, Press Mysore 


ಭಗವಧೀತಾ ಅಧ್ಯಾಯ ೧೩. ಪಾ 


ಅವರ ಶರೀರದಲ್ಲೂ ಮತ್ತು ಅದರ ಕಾರ್ಯಗಳಿಂದುಂಟಾ 
ಗುವ ಸುಖದುಃಖಗಳಲ್ಲೂ ಮನಸ್ಸನ್ನು ಅಂಟಸಿಕೊಳ್ಳುವುದಿಲ್ಲ; 
ಅನರ ಸುಖದುಃಖಗಳಲ್ಲಿ ತಾನೂ ಐಕ್ಯವಾಗುವುದಿಲ್ಲ. ಹೀಗೆ 
ಅವರಲ್ಲಿ ಹೆಚ್ಚಾದ ಅಭಿಮಾನವನ್ನು ಇಟ್ಟುಕೊಳ್ಳದಿರುವ ಈ 
ಜ್ಞಾ ನಾಭ್ಯಾಸದಿಂದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯ 
ವಾಗುತ್ತದೆ. ಆದರೆ ಹೆಂಡತಿ, ಮಕ್ಕಳು, ಮನೆ ಮುಂತಾಡವು 
ಗಳಲ್ಲಿ ಉದಾಸೀನನಾಗಿರುವುದು ಅಥವ ಈ ಅಭಿಮಾನಗಳು 
ಮನಸ್ಸ ನ್ನು ಆಕ್ರಮಿಸಲು ಅಥವ ಆಕರ್ಷಿಸಲು ಅವಕಾಶ 
ಕೊಡದಿರುವುದು ಬಹಳ ಕಸ್ಸವಾದ ಅಭ್ಯಾಸ. ಆದುದರಿಂದ 
ಈ ಜ್ಞಾನಾಭ್ಯಾಸವನ್ನು ಕ್ರಮ ಕ್ರಮವಾಗಿ ಆಚರಿಸಬೇಕು. 
ಮೊದಲು ಜಾ ಸನಿಯಾಗಬೇಕೆಂದು ಆತೆಸಡುವ ಮನುಷ್ಯ ನು ತನ್ನೆ 
ವ್ಯಕ್ತಿ ಸ ಸಾ ರ್ಥತೆಯಲ್ಲಿ ಮನಸ್ಸನ್ನು ಇಡದೆ ಜರು 
ಸೋ ಮತ್ತು ಸ್ಥೆ ಸ್ನೇಹಿತರಲ್ಲಿ ಅಭಿಮಾನವಿಟ್ಟು ಅವರಿಗೆ 
ಸೇವೆಮಾಡಬೇಕು. ಕತಕ ಾಗ] ಪುತ್ರ ಹೆಂಡತಿ 
ಕುಟುಂಬ ಬಂಧು ಸೆ ಸ್ನೇಹಿತರಲ್ಲೇ ತನ್ನ ಮನಸ್ಸಸ್ತಿಡ ದೆ ತಾನು 
ಪ್ರಜೆಯಾಗಿರುವ ಹಳ್ಳಿ, ಪ ಪಟ್ಟಣ, ದೇಶ, ಜನಾಂಗ ಮತು 
ವಿಶ್ವ ಎಂಬ ಮನುಷ್ಯ ಸ ಸಮಾಜಗಳಲ್ಲಿ ಅಭಿಮಾನವನ್ನು ವೃನ್ಧಿ 
ಪಡಿಸಿ ಆಯಾ ಜನರಿಗೆ ಸೇವೆಮಾಡಜೇಕು. ಜಾತ ಜೂ 
ಈ ಮನುಷ್ಯ ಸಮಾಜಗಳಲ್ಲಿ ಮಾತ್ರ ಮನಸ್ಸನ್ನು 
ಜ್ಞಾನದಲ್ಲಿ ಮತ್ತು ಪರಮಾತ್ಮ ಸಾಕ್ಷಾತ್ವ್ರಾರದಲ್ಲಿ ಹೆಚ್ಚಾದ 
ಆಸಕ್ತಿಯನ್ನು ಪಡೆದು “ಅನಭಿಷ್ಟಂಗ ಪುತ್ರ ದಾರಗೃಹಾದಿಷು” 
ಎಂಬ ಜಾ ಸನಾಭ್ಯಾಸವನ್ನು ಪರಿಪೂರ್ಣವಾಗಿ ಆಚರಿಸಬೇಕು. 
ಆಗೆ ಜ್ಞಾನಿಯು ಪುತ್ರದಾರ ಗೈಹಾದಿಗಳಿಗೆ ಸಂಬಂಧಪಟ್ಟ 
ಕರ್ತವ್ಯ "ಕರ್ಮಗಳನ್ನು. pS EE ಮಾಡುವನು. 


15. “ಇಷ್ಟಾನಿಷ್ಟೋಪಪತ್ತಿಷು ಸಮ ಚಿತ್ತತ್ವಂ” 
ಎಂದರೇನು? 


ನಮಗೆ ಇಷ್ಟ ವಸ್ತುಗಳು ಒದಗಿದರೆ ಸಂತೋಷವಾಗುತ್ತ ಜೆ; 
ಅನಿಷ್ಟಗಳು ಸಂಭವಿಸುವಾಗ ಅತೃಪ್ತಿ ಮತ್ತು ದುಃಖವುಂಬಾಗು 
ತ್ತಜಿ, ಇದು ಅಜ್ಞಾನ. ಆದರೆ ಜಾ ಇ ಫಿಯು ಮಾತ್ರ ತನಗೆ 


ಇಡೆಪೆ ಆತ್ಮ 


ಪಾಠ ೩ 


ಬೇಕಾದ ವಸ್ತುಗಳು ಒದಗಿದಾಗ ಉಬ್ಬುವುದಿಲ್ಲ; ಬೇಡವಾದೆ 
ಸಂದರ್ಭಗಳು ) ಬಂದಕೆ ಕೋಪಗೊಳ್ಳು ವದಿಲ್ಲ. ಇಷ್ಟ ಪ್ರಾಪ್ತಿ 
ಯಾದಾಗ ಮತ್ತು ಅನಿಷ್ಟಪ್ರಾನ್ತಿ ಡಾ| ಅವನು ನನ್ನ ನ್ನ 
ಒಂದೇ ಸಮನಾಗಿ ಇಟ್ಟು ಕೊಳ್ಳು: ವನು. ಎಲ್ಲಾ ಕಾಲದಲ್ಲಿಯೂ. 
ಅವನ ಪುನಸ್ಸು ಶಾಂತವಾಗಿ ತನ್ನ ಆತ್ಮನಲ್ಲಿಯೇ ನೆಲೆನಿಂತು 
ಒಂದೇ ಸಮನಾಗಿ ಇರುವುದು. ಹೀಗೆ ಇಷ್ಟಾನಿಷ್ಟ ಪ್ಕಾಫಿ 
ಕಾಲದಲ್ಲಿ ಸಮಭಾವ, ಚಿತ್ತಶಾಂತಿ, ಮನಸ್ಮ್ಮೈಕ್ಶ ಇರುವುದೇ 
4 ಸಮ ಚಿತ್ತತ್ತಂ > ಎಂಬ ಜ್ಞಾನಾಭ್ಯಾಸ. ಈ ಸಮ ಚಿತ್ತತ್ವ 
ದಿಂದ ಒಳಗೆ ಹುದುಗಿರುವ ಆತ್ಮಶಕ್ತಿಯು ವಿಕಾಸವಾಗುತ್ತದೆ. 


16. “ಮಯಿಚ ಅನನ್ಯ ಯೋಗೇನ ಅವ್ಯಭಿ 
ಚಾರಿಣಿ ಭಕ್ತಿಃ ಎಂದರೇನು? 


ನಾಸ್ತಿಕರು ದೇವರಿಲ್ಲ ಎಂದು ತೀರ್ಮಾನಿಸುತ್ತಾರೆ; ಬಹು 
ಮಂದಿ ಭಗವಂತನು ಇದ್ದರೂ ಇರಬಹುದು ಇಲ್ಲದಿದ್ದರೂ ಇರ 
ಬಹುದಾ, ಆದರೆ ನಮ್ಮ ಪ್ರಪಂಚದ ವ್ಯವಹಾರಗಳಿಗೆ ದೇವರಿಂದ 
ಯಾನ ಸಹಾಯವಿಲ್ಲವಾದುದರಿಂದ ತಾವು ಅನನ ವಿಚಾರದಲ್ಲಿ 
ಆಲೋಚಿಸುವುದೂ ಇಲ್ಲ ಮತ್ತು ತಾವು ಅವನನ್ನು ಪೂಜಿಸು 
ವುದೂ ಇಲ್ಲ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಅನೇಕ ಬೇರೆ 
ಬೇಕಿ ದೇವತೆಗಳನ್ನು ನಂಬಿ ಅವರವರೆ ತಮ್ಮ ತಮ್ಮ 
ಧರ್ಮಾರ್ಥ ಕಾಮ ಪುರುಷಾರ್ಥಗಳನ್ನು ಪಡೆಯುವುದಕ್ಕಾಗಿ 
ವಿಧ ವಿಧವಾಗಿ ಪೂಜೆ ಮಾಡುವರು. ಇವೆಲ್ಲಾ ಅಜ್ಞಾನ. 
ಜ್ಞಾನಿಯು ಮಾತ್ರ ಒಬ್ಬನೇ ಆದ ಭಗವಂತನಲ್ಲಿ “ ಅವನೇ 
ನನಗೆ ಗತಿ” ಏಂದು ದೃಢವಾಗಿ ನಂಬುತ್ತಾರೆ ಮತ್ತು ಬೇಕಿ 
ಬೇಕೆ ದೇವತೆಗಳಲ್ಲಿ ಶ್ರದ್ಧೆ ಇಡದೇ ತಾನು ಭಗವಂತನನ್ನೇ 
ಹೊಂದಬೇಕೆಂಬ ಆಶೆಯಿಂದ ಅವನನ್ನು ಫುರಿತು ಕೀರ್ತನೆಗಳನ್ನು 
ಹಾಡುತ್ತಾ, ಸ್ತೋತ್ರಗಳನ್ನು ಹೇಳುತ್ತಾ, ಅಡಿಗಡಿಗೆ ಅವನ 
ಅರ್ಜಾ ವಿಗ್ರಹಗಳನ್ನು ಪೂಜಿಸುತ್ತಾ » ಅವನ ಶ್ರೆ (ಷ್ಠವಾದ 
ಮಂತ್ರಗಳನ್ನು ಮನಸ್ಸಿನಲ್ಲಿ ಜಫಿಸುತ್ತಾ ಮತ್ತು ಅವನ ದಿವ್ಯ 
ಮಂಗಳ ವಿಗ್ರಹಗಳನ್ನು ಧ್ಯಾನ ಮಾಡುತ್ತಾ ಕಾಲವನ್ನು 
ಸಂತೋಷದಿಂದೆ ಕಳೆಯುವನು. ಇಷ್ಟೇ ಅಲ್ಲ, ಭಗವಂತನಲ್ಲಿ 


17 


18 


ಅನುರಕ್ಕನಾಗಿ ಶ್ರದ್ಧೆ ಯಿಂದಲೂ ಭಕ್ತಿಯಿಂದಲೂ ಅವನ 
ಮಕ್ಕಳಾದ ಸಮಾಜದ ಜನಗಳಿಗೊ ಮತ್ತು ಪ್ರಾಣಿಗಳಿಗೂ 
ಕಲ್ಯಾಣ ವುಂಬಾಗುವೆ ಕಾರ್ಯಗಳಲ್ಲಿ ನಿರತನಾಗುತ್ತಾ ದ್ದೆ 
ಒಟ್ಟಿ ನಲ್ಲಿ, ಮಿಕ್ಕ ದೇವತೆಗಳಲ್ಲಿ ಶ್ರದ್ಧೆಯನ್ನು ಬಿಟ್ಟಿ ರುವ, ತಪು 
ದಾರಿಗೆ ಹೋಗದ ಅಂದರೆ ಮೋಕ್ಷ ಪುರುಷಾರ್ಥವಲ್ಲದ ಬೇರೆ 
ಪುರುಷಾರ್ಥಗಳಲ್ಲಿ ವಿಶೇಷ ಆಸೆಯನ್ನು ಇಡದೇ ಇರುವ ಮತ್ತು 
ಒಬ್ಬನೇ ಆದ ಭಗವಂತನಲ್ಲಿ ಏಕಾಂತವಾದ ಮತ್ತು ನಿಶ್ಚಲ 
ವಾದ ಭಕ್ತಿಯನ್ನು ಹೃದಯದಲ್ಲಿ ಬೆಳಸಿರುವ “ಮಯಿ ಚ 
ಅನನ್ಯಯೋಗೇನ ಅವ್ಯಭಿಚಾರಿಣಿ ಭಕ್ತಿಃ” ಎಂಬ ಭಾವನೆಯೇ 
ಜ್ಞಾನಾಭ್ಯಾಸ ಅಥವಾ ಜ್ಞಾನ. ಜ್ಞಾನಿಗೆ ಭಗವಂತನಲ್ಲಿ 
ಚಾಂಚಲ್ಯರಹಿತವಾದ ಭಕ್ತಿ ಇರಬೇಕು ಮತ್ತು ಅವನು 
ಅರ್ಥ, ಕಾಮ ಮತ್ತು ಧರ್ಮ ಪುರುಷಾರ್ಥಗಳನ್ನು ಹೊಂದಲು 
ಬೇಕೆ ಬೇಕೆ ದೇವತೆಗಳನ್ನು ಪೂಜಿಸಬಾರದು ಸಚಿ ಕ್ರಿದಾನಂದ 
ಸ್ವರೂಪವಾದ ಒಬ್ಬನೇ ಆದ ಭಗವಂತನ ಜಾ ಇ ನವನ್ನು ಪಡೆದು 
ಅವನನ್ನ ಹೊಂದಲು ಅವನಲ್ಲಿಯೇ ಭಕ್ತಿ ಮಾಡಿ ಅವನನ್ನೇ 
ಆಶ್ರಯಿಸಿ ಅವನಲ್ಲಿ ನ ಪ್ರ ಪತ್ತಿ ಮಾಡಬೇಕು. 


17. “ ನಿನಿಕ್ತ್ಷ ದೇಶ ಸೇನಿತ್ವಂ” ಅಂದರೇನು 


ಸಾಧಾರಣವಾದ ಜನರಿಗೆ ನಿರ್ಜನವಾದ ಪ್ರದೇಶಗಳಿಗೆ 
ಹೋಗುವುದಕ್ಕೆ ಭಯ; ಹಾಗೆ ಭಯವಿಲ್ಲದಿದ್ದರೂ ಅಲ್ಲಿಗೆ 
ಹೋಗಲು ಬೇಜಾರು; ಏಕೆಂದರೆ ಅವರಿಗೆ ಅಲ್ಲಿ ಇಂದ್ರಿಯ 
ಸುಖಗಳು ದೊರೆಯುವುದಿಲ್ಲ ಮತ್ತು ಹೊತ್ತು ಕಳೆಯುವುದಕ್ಕೆ 
ಕಷ್ಟವಾಗುತ್ತದೆ. ಇದು ಅಜ್ಞಾನ. ಆದರೆ ಜ್ಞಾನಿಯು 
ಮಾತ್ರ ವಿವಿಕ್ಷವಾದ ಅಥವ ಏಕಾಂತವಾದ ಸ್ಥಳಗಳಿಗೆ ಅಡಿ 
ಗೆಡಿಗೆ ಹೋಗಿ ವಾಸಮಾಡಲು ಆಸೆಪಡುತ್ತಾನೆ; ಏಕೆಂದರೆ ಆ 
ಏಿಕಾಂತವಾದ ಮತ್ತು ಸೌಂದರ್ಯ ಯುತವಾದ ಸ ಳಗೆಳಲ್ಲಿ 
ಅವನಲ್ಲಿ ಸತ ಗುಣವು ವೃ ದ್ಧಿ ಜಾ ಅವನು ಆ ತೃಲ್ಯಾನನನ್ನೂ 
ಭಗವಂತನ ಸೊ ತ್ರ ಹ ಧ್ಯಾನಾದಿಗಳನ್ನೂ ಅಲ್ಲಿ ನಿರ್ವಿಘ್ನ 
ವಾಗಿ ಮಾಡಬಹದು, ಆದುದರಿಂದ ಜಾ 2,ನಿಯು ಅಶುಚಿ 
ಇಲ್ಲದ, ಹಾವು, ಹುಲಿ, ಕರಡಿ ಮರಿಂತಾದ 'ದುಷ್ಟಜಂ ತುಗಳು 
ಇಲ್ಲದ, ಅಯೋಗ್ಯ ಜನರು ಇಲ್ಲದ ಅರಣ್ಯ, ನದಿಯ ದಡ್ಕೆ 
ಸರೋವರ ಮತ್ತು ಸಮುದ್ರದ ಪಕ್ಕ, ಊರಿನ ಹೊರಗೆ ಇರುವ 
ದೇವಾಲಯ, ಸುಂದರವಾದ ತೋಪು ಅಥವ ತೋಟ, ಬೆಟ್ಟ 
ಗಳ ತುದಿ, ವಿಶಾಲವಾದ ಮೈದಾನ ಅಥವ ಹುಲ್ಲುಗಾವಲು, 
ಬೆಟ್ಟದ ಗುಹೆಗಳು ಮುಂತಾದ ಜಾಗಗಳನ್ನು ಹುಡುಕಿ, ಅಲ್ಲಿಗೆ 
ಅಡಿಗಡಿಗೆ ಹೋಗಿ ಅಧ್ಯಾತ್ಮ ಅಭ್ಯಾಸಗಳನ್ನು ಮಾಡುವನು. 
ಅಂಥಾ ಸ್ಥಳಗಳು ಅನುಕೂಲವಾಗಿ ಸಿಕೃದಿದ್ದರೆ ಅಥವ ಜಲ್ಲಿಗೆ 
ಹೋಗಲು ಅನುಕೂಲವಿಲ್ಲದಿದ್ದಾಗ ಜ್ಞಾನಿಯು ತನ್ನ ಊರಿ 


ನಲ್ಲೇ ಅಥವ ಮನೆಯಲ್ಲೇ ಬೇರೆಯಾದ ಅಥವ ಪ್ರ ್ರತ್ಯೇಕವಾದ 
ಸ್ಥಾನಗಳನ್ನು ಏರ್ಪಾಡುಮಾಡಿಕೊಂಡು ಅಲ್ಲಿ ಅಧ್ಯಾತ್ಮ ಅಥವ 
ಯೋಗಾಭ್ಯಾ ಸಗಳನ್ನು ಮಾಡುವನು. ಹೀಗೆ. ಅಧ್ಯಾತ್ಮ ಅಭ್ಯಾಸ 
ಗಳನ್ನು ಮಾಡುವುದಕ್ಕು? ಏಕಾಂತವಾದ ಸ್ಥಳಗಳಿಗೆ ಅಡಿಗಡಿಗೆ 
ಹೋಗುವುದೇ “ ವಿವಿಕ್ತ ದೇಶ ಸೇವಿತ್ವಂ » ಎಂಬ ಜ್ಞಾನಾ 
ಭ್ಯಾಸ. ಆ ಪ್ರದೇಶಗಳಿಗೆ ಹೋದಾಗ ನಮ್ಮ ಮನಸ್ಸು 
ಚಾಂಚಲ್ಯ ವಿಲ್ಲದೆದ ಬರವಾಗಿರುತ್ತ ದೆ. 


18. * ಜನಸಂಸದಿ ಅರತಿ” ಎಂದರೇನು? 


ಸಾಧಾರಣ ಜನರು ಹಣವನ್ನು ಸಂಪಾದಿಸಲು ಕ್ಲಿಸ್ರ್ರಕಾಲ 
ಗಳಲ್ಲಿ ತಾವು ಕೈಗೊಂಡಿರುವ ವೃತ್ತಿಗಳ ಕಾರ್ಯಗಳನ್ನು ಪ್ರತಿ 
ದಿನವೂ ಬೆಳಗಿನಿಂದ ಸಾಯಂಕಾಲದವರೆಗೂ ಮಾಡುತ್ತಲೇ 
ಇರುವರು. ಆದರೆ ಮಿಕ್ಕ ಕಾಲಗಳನ್ನು ಬೇಜಾರಿಲ್ಲದೆ ಕಳೆಯು 
ವುದಕ್ಕಾಗಿ ಬಂಧುಗಳು ಮತ್ತು ಸ್ನೇಹಿತರು ಇವರೊಡನೆ ಕಲೆತು 
ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡುವರು. ಅಥವ ನೃತ್ಯ, 
ಸಂಗೀತ, ನಾಟಕ, ಸಿನೀಮ, ಹಬ್ಬ, ದೇವಾಲಯ ಪೂಜೆ, 
ಉತ್ಸವಗಳು, ಬೈಲಾಟಗಳು ಮುಂತಾದ ಬಹುಜನರ ಗುಂಪ 
ನಿಂದ ಕೂಡಿದ ವ್ಯವಹಾರಗಳಲ್ಲಿ ಕಾಲಕಳೆಯುವರು. ಈ 
ಸಂದರ್ಭಗಳು ಒದಗದಿದ್ದಕೆ ಬೇಜಾರುಪಡುವರು ; ಅವುಗಳು 
ಒದಗಿದರೆ ಬಹು ಸಂತೋಸಸಡುವರು, ಇದು ಅಜ್ಞಾನ. 
ಆದರೆ ಜ್ಹ ನಿಯಂ ಅಡಿಗಡಿಗೆ ಜನಸಮೂಹದಲ್ಲಿ ಇಲ್ಲದೆ ತಾನು 
ಒಬ್ಬನೇ ಹಾರಲು ಆಸೆಸಡುವನು, ಏಕೆಂದರೆ ಆಗ ಅನನು 
ಎರ್ವಿಫ ವಾಗಿ ಆತ ಮನನ ಮತು, ಭಗವಂತನ ಧ್ಯಾ ನಮಾಡ 
ಬಹುದು ಮಾನಪ್ರ ತವನ್ನು ಅನುಷ್ಮಿಸಿ 1. ಆನಂದ 
ವನ್ನು ಪಡೆಯಬಹುದು. ಎವನಿಗೆ ಅಜ್ಞರಾದ ಪ್ರಾಕೃತ ಜನರ 
ಗುಂಪಿನಲ್ಲಿ ಕೆಲಸಕ್ಕ ಬಾರದ ಮಾತುಗಳನ್ನು ಆಡುವುದು ಇಷ್ಟ 
ವಿಲ್ಲ; ಅಯೋಗ್ಯರ ಸಮುದಾಯದಲ್ಲಿ ಆಟಗಳನ್ನು ಆಡುವುದ 
ರಲ್ಲಿ ಅವನಿಗೆ ಆಸಕ್ತಿಯಿಲ್ಲ. ಅವನಿಗೆ ಜನರ ಹರಟಿ ಕೂಟ 
ಗಳಲ್ಲಿ ಸೇರುವುದರಲ್ಲಿ ಸಂತೋಷವಿಲ್ಲ. ಜ್ಞಾ ನನಿಗೆ ಜನರ 
ಗುಂಪಿನ ಅಲ ಎನ್ಯವಹಾರಗಳಲ್ಲಿ ಅರುಚಿ ; ಪಟ್ಟ ಣದ ಅವಸರದ 
ಓಡಾಟಗಳಲ್ಲಿ ಜಿಗುಫ್ಸೆ, ಪುಂಡುಜನರ ಗುಂಪಿನಲ್ಲಿ ಅಸಹ್ಯತೆ ; 
ಮೆತ್ತು ನಿನೋದಗಳಲ್ಲಿಯೇ ಕಾಲಕಳೆಯುವ ಜನರ ಸಹವಾಸ 
ದಲ್ಲಿ ಅಪ್ರೀತಿ. ಏಕೆಂದರೆ ಈ ಗುಂಪುಗಳ ಮಧ್ಯದಲ್ಲಿ ಇದ್ದಕ್ಕೆ, 
ಅವನಲ್ಲಿ ಆತ್ಮಜ್ಞಾನವು ವೃದ್ಧಿ ಯಾಗುವುದಿಲ್ಲ. ಅದಕ್ಕೆ ಬದ 
ಲಾಗಿ ಆತ್ಮಜ್ಞಾನದ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಘೂ 
ವಿಧಗಳಲ್ಲಿ ಜನಸಂಸದಿಯಲ್ಲಿ ಸಂಶೋಷಪಡದಿರುವುದೇ “ ಜನ 
ಸಂಸದಿ ಆರತಿ ” ಎಂಬ ಜ್ಞಾನಾಭ್ಯಾಸ. 


19. « ಅಧ್ಯಾತ್ಮಜ್ಞಾನ ನಿತ್ಯತ್ತಂ *ಎಂದರೇನು?)? 


ಸಾಧಾರಣ ಜನರಿಗೆ ಆತ್ಮನಲ್ಲಿ ನಂಬಿಕೆಯಿಲ್ಲ ಮತ್ತು 
ತಾವು “ ಆತ್ಮಾ” ಎಂಬ ತಿಳುವಳಿಕೆ ಇಲ್ಲ. ಆದುದರಿಂದ 
ಅವರು ಆತ್ಮಚಿಂತನೆಯನ್ನೇ ಮಾಡುವುದಿಲ್ಲ. ಇದು ಅಜ್ಞಾನ. 
ಆದರೆ ಜ್ಞಾನಿಯು ಯಾವಾಗಲೂ ಆತ್ಮ ಸಂಬಂಧವಾದ ಜ್ಞಾನ 
ವನ್ನು ಪಡೆದಿರುವನು; ಅವನಲ್ಲಿ ಅಧ್ಯಾತ್ಮ ಜ್ಞಾನವು ನಿತ್ಯವಾಗಿ 
ಅಂದರೆ ಯಾವಾಗಲೂ ಇರುವುದು. ನಿಳೆಂದರೆ ಆಧ್ಯಾತ್ಮ 
ಜ್ಞಾನವೇ ನಿತ್ಯಷಾದದ್ದು ಎಂಬುದು ಅವನಿಗೆ ಗೊತ್ತು ಮತ್ತು 
ಪರಮಾತ್ಮಜ್ಞಾ ವೇ ತನಗೆ ಶಾಶ್ವತವಾದ ಪುರುಷಾರ್ಥವೆಂದು 
ಅವನು ತಿಳಿದಿರುವನು. ಆದುದರಿಂದ ಜ್ಞಾನಿಯು ಯಾವಾ 
ಗಲೂ ಸತ್ಯಸ್ತರೂಪವನ್ನು ಅಂದರೆ ಆತ್ಮಸ್ತರೂಪವನ್ನೂ, 
ಭಗವಂತನ ಸ್ವರೂಪವನ್ನೂ ಅದಕ್ಕೂ ತನಗೂ ಇರುವ 
ಸಂಬಂಧವನ್ನೂ ಶ್ರವಣ, ಮನನ ಮತ್ತು ಧ್ಯಾನ ಮಾಡುತ್ತಲೇ 
ಇರುವನು. ಇದೇ “ ಅಧ್ಯಾತ್ಮಜ್ಞಾನ ನಿತ್ಯತ್ವಂ * ಎಂಬ 
ಜ್ಞಾಸಾಭ್ಯಾಸ. 


20. “ತತ್ವಜ್ಞಾನ ಅರ್ಥದರ್ಶೆನಂ” ಎಂದರೇನು? 


ಬಹುಮಂದಿ ವಿಷೈೈಯನ್ನೇ ಕಲಿಯುವುದಿಲ್ಲ; ವಿದ್ಯೆಯನ್ನು 
ಕಲಿತನರೂ ಕೂಡ ಲೌಕಿಕ ಮತ್ತು ವ್ಯಾವಹಾರಿಕ ವಿದ್ಯೆಯಲ್ಲೇ 
ತೃಪ್ತರಾಗುತ್ತಾರೆ. ಅವರು ತತ್ವಜ್ಞಾನವನ್ನು ತಿಳಿಸುವ ಶಾಸ್ತ್ರ 
ಗಳನ್ನು ಕಲಿಯುವುದಿಲ್ಲ. ಹಾಗೆ ಒಂದು ವೇಳೆ ಶಾಸ್ತ್ರಗಳ 
ಪರಿಚಯವನ್ನು ಸಡೆದರೂ ಕೂಡ ಅವರಿಗೆ ಶಾಸ್ತ್ರಗಳ ಉಪದೇಶ 
ಗಳ ನಿಜವಾದ ಅರಿವು ಉಂಟಾಗುವುದಿಲ್ಲ; ಏಕೆಂದರೆ ಅವರು 
ಅವೆಲ್ಲವನ್ನೂ ತಮ್ಮ ಅಶಿಕ್ಷಿತ ಬುದ್ಧಿಯಲ್ಲಿ ಮಾತ್ರ ತಿಳಿಯಲು 
ಪ್ರಯತ್ನಿಸುತ್ತಾರೆ. ಅವುಗಳನ್ನು ಪ್ರತ್ಯಕ್ಷಿಸಬೇಕು ಎಂಬ 
ಆಸೆಯೂ ಇಲ್ಲ ಮತ್ತು ಯೋಚನೆಯೂ ಇಲ್ಲ. ಆದುದರಿಂದಲೇ 
ಅವರಿಗೆ ಶಾಸ್ತ್ರದ ಉಪದೇಶಗಳು ಪರಸ್ಪರ ವಿರುದ್ಧ ವಾಗಿಯೂ 
ಅಸಂಗತವಾಗಿಯೂ ಕಾಣುವುವು. ಅಂಥವರಿಗೆ ಯಾವಾಗಲೂ 
ಶರೀರವೇ ಆತ್ಮ ಎಂಬ ಭಾವನೆಯುಂಟಾಗುವುದು. ಇದು 
ಅಜ್ಞಾನ. ಆದರೆ ಜ್ಞಾನಿಯು ತತ್ವಜ್ಞಾನವೇ ಪ್ರಯೋಜನ 
ವಾಗಿರುವ ಜ್ಞಾನದಲ್ಲಿ ಆಸಕ್ತಿಯನ್ನು ಪಡೆದಿದ್ದಾನೆ ; ತತ್ವ 
ಜ್ಞಾನದಿಂದುಂಬಾಗುವ ಆತ್ಮಲಾಭ ಎಂಬ ಫಲದಲ್ಲಿ ತನ್ನ 
ಧ್ಯೇಯವನ್ನು ನಿಲ್ಲಿಸಿದ್ದಾರೆ; ಅದಕ್ಕಾಗಿ ತತ್ವಜ್ಞಾನದ ಸಾಧನೆ 
ಯಲ್ಲಿ ಪ್ರವೃತ್ತಿಯುಳ್ಳವನಾಗಿದ್ದಾನೆ. ಈ ಕಾರಣಗಳಿಂದ 
ಅವನು ತತ್ವಜ್ಞಾನಕ್ಕೆ ವಿಷಯವಾಗಿರುವ ಆತ್ಮ, ಪರವಯತ್ಮ, 
ಬ್ರಹ್ಮ ಎಂದು ಹೇಳಿಸಿಕ್ಟೊಳ್ಳುವ ಸತ್ಯಸ್ವರೂಪವನ್ನು ಪ್ರತ್ಯಕ್ಷಿ 
ಸುತ್ಮಾನೆ, ಅಶಿಯುತ್ತಾ ನೆ, ಗ್ರಹಿಸುತ್ತಾ ನೆ ಮತ್ತು ಅನುಭವಿಸು 


8 


ತ್ತಾನೆ. ಜ್ಞಾನದ ಆಂತನನ್ನೂ ಥ್ಯೇಯವನ್ನೂ ತಪ್ಪ ಒಳ 
ನೋಟ ಅಥವ ದೃಷ್ಟಿಯಿಂದ ಕಾಣುತ್ತಾನೆ. 


ಗಮನಿಸಬೇಕಾದ ವಿಷಯ 


ಆತ್ಮ-ಪರಮಾತ್ಮ ಸಾಕ್ಷಾತ್ವಾರವನ್ನು ಸಡೆಯಬೇಕೆಂಬ 
ಮುಮುಕ್ಸುವು ಅಜ್ಞಾನವನ್ನು ತ್ಯಜಿಸಬೇಕು ಮತ್ತೂ ಜ್ಞಾನ 
ವನ್ನು ಸಿ ೀಕರಿಸಬೇಕು ; ಅಂದರೆ, ಅಜ್ಞಾನ, ಅಭ್ಯಾಸಗಳನ್ನು 
ಬಿಡಬೇಕು ಮತ್ತು ಜ್ಞಾನ ಅಭ್ಯಾಸಗಳನ್ನು ಆಚರಿಸಬೇಕು. 
ಆದರೆ ಮನುಷ್ಯನು ಈ ಇತ್ರತ್ತು ಜ್ಞಾನಾಭ್ಯಾಸಗಳನ್ನು ತನ್ನ 
ಕುಟುಂಬ ಮತ್ತು ಸಮಾಜವನ್ನು ಬಿಟ್ಟು ಏಕಾಂಗಿಯಾಗಿದ್ದು 
ಕೊಂಡು ಸನ್ಯಾಸಿಯಾಗಿ ಆಚರಿಸಬೇಕೇ ಅಥವ ಅವನು ಊರಿ 
ನಲ್ಲಿ ತನ್ನ ಕುಟುಂಬದಲ್ಲಿ ಗೃಹಸ್ಥ ನಾಗಿದ್ದು, ಸಮಾಜದಲ್ಲಿ ಪ್ರಜೆ 
ಯಾಗಿ, ತನ್ನ ಕರ್ತವ್ಯ ಕರ್ಮಗಳನ್ನು ನಡೆಸುತ್ತಾ ಈ ಜ್ಞಾನಾ 
ಭ್ಯಾಸೆಗೆಳನ್ನು ನಡೆಸಬೇಕೇ ಎಂಬ ಸಂದೇಹವನ್ನು ಈಗ ಪರಿ 
ಹರಿಸಬೇಕಾಗಿದೆ. 


ಈ ಇಪ್ಪತ್ತು ಜ್ಞಾನಾಭ್ಯಾಸಗಳಲ್ಲಿ ಅಮಾನಿತ್ವಂ, ಅದಂ 
ಭಿತ್ತಂ, ಅಹಿಂಸೆ, ಕ್ಷಾಂತಿ, ಆರ್ಜವಂ. ಆಚಾರ್ಯೋಪಾಸನಂ, 
ಅನಹಂಕಾರ, ಅಸಕ್ತಿ ಎಂಬ ಎಂಟು ಅಭ್ಯಾಸಗಳನ್ನು ಮನು 
ಷ್ಯನು ಸಮಾಜದಲ್ಲಿ ಇದ್ದುಕೊಂಡೇ ಆಚರಿಸಬೇಕಾಗುತ್ತದೆ 
ಏಕೆಂದಕೆ ಅವನು ಇತರರೊಡನೆ ಹೇಗೆ ವರ್ತಿಸಬೇಕು ಎಂಬು 
ದನ್ನು ಈ ಅಭ್ಯಾಸಗಳು ತಿಳಿಸುತ್ತವೆ. ಶೌಚಂ, ಸ್ಕೈರ್ಯಂ 
ಆತ್ಮವಿನಿಗ್ರಹಃ, ಜನ್ಮಮೃತ್ಯುಜರಾವ್ಯಾಧಿ ದುಃಖದೋಷಾನು 
ದರ್ಶನಂ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾ ನಿಷ್ಟೋಪಪತ್ತಿಷ, 
ಮಯಿಚಾನನ್ಯ ಯೋಗೇನ ಭಕ್ತಿ ರವ್ಯಭಿಚಾರಿಣಿ ಎಂಬ ಆರು 
ಜ್ಹಾನಾಭ್ಯಾಸಗಳನ್ನು ಸಮಾಜದಲ್ಲಿದ್ದ ಕೊಂಡೂ ಮಾಡ 
ಬಹುದು ಮತ್ತು ಕಾಡಿನಲ್ಲಿದ್ದು ವಿಕಾಂಗಿಯಾಗಿಯೂ ಆಭ್ಯಾಸ 
ಮಾಡಬಹುದು. 


ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಭಿಷ್ತಂಗ ಪುತ್ರದಾರ 
ಗೃ ಹಾದಿಷ್ಕು ವಿವಿಕ್ರದೇಶ ಸೇವಿತ್ಯಂ, ಅರತಿರ್ಜನಸಂನದಿ, 
ಅಧ್ಯಾತ್ಮ ಜ್ಞಾನನಿತ್ಯತ್ವಂ, ತತ್ವಜ್ಞಾನಾರ್ಥ ದರ್ಶನಂ ಎಂಬ 
ಆರು ಜ್ಞಾನಾಭ್ಯಾಸಗಳನ್ನು ಕಾಡಿನಲ್ಲಿ ಏಕಾಂಗಿಯಾಗಿ ಇರುವ 
ಮನುಷ್ಯನು ಮಾತ್ರ ಅನುಸ್ಟಿಸುವುದು ಸುಲಭವೆಂದು ಕೆಲವರು 
ಹೇಳುತ್ತಾರೆ- ಆದರೆ ಇದು ನಿಜವಲ್ಲ; ಏಕೆಂದರೆ ಏಕಾಂಗಿ 
ಯಾದವನಿಗೆ ಇಂದ್ರಿಯೆ ವಿಷಯಗಳ ಸಂಯೋಗವಿಲ್ಲದಿದ್ದೆರೂ 
ವಿಷಯಗಳ ಮೇಲಿನ ಅನುರಾಗವೂ ಮತ್ತು ಚಪಲವೂ ಅವನ 
ಮನಸ್ಸಿನಲ್ಲಿ ಯಾವಾಗಲೂ ಇರುವುದರಿಂದ ಅವರಿಗೆ ಶಾಂತಿ 


26 


ಇರುವುದೆಲ್ಲ. 5 ವಿಚಾರವನ್ನೇ ಶಿ ಶ್ರ್ರೀಕೈ ಸರು ಮೂರನೆಯ 
ಅಧ್ಯಾ ಯದಲ್ಲಿ “ ಕರ್ಮೇಂದ್ರಿ ಯಾಜಿ ಸಂಯಮ್ಯ ಯ ಆಸ್ತೇ 
ಮನಸಾಸ್ತ್ಯ ರ್ರ | ಇಂದಿ ್ರಯಾರ್ಥಾನ್‌ ನಿಮೂಢಾಶ್ಶಾ' ಮಿಥ್ಯಾ 


ಚಾರಸ್ಸ “ಉಚ್ಯಲ | -, (ಕರ್ಮೇಂದ್ರಿಯಗಳನ್ನು EA 
ಇಟ್ಟು ಕೊಂಡರೂ ಒಬ್ಬನು ವಿಷಯಗಳನ್ನು ಮನಸ್ಸಿನಲ್ಲಿ 
ಸ್ಮರಿಸುತ್ತಿ ರುವನಾದರೆ, ಅಂತಹ ಮೂಢನು ಮಿಥ್ಯಾಚಾರ 


ಉಳ್ಳವನೆಂಡೇ ಎಣಿಸಲ್ಪಡುವನು) ಎಂಬ ಶ್ಲೋಕದಲ್ಲಿ ವಿವರಿಸಿ 
ದಾ ನೆ. ಆದುದರಿಂದ ಈ ಮೇಲಿನ ಆರಂ ಜಾ ಸ್ಥಿನಾಭ್ಯಾಸಗಳನ್ನು 
ಕೂಡ ಜಾ ನ್ಥಿನಿಯು ಕುಟುಂಬದಲ್ಲೂ ಸಮಾಜದಲ್ಲೂ ಇದ್ದು 
ಕೊಂಡೇ pS ಹೆಂಡತಿ ಮಕ್ಕಳ 'ನಿಚಾರದಲ್ಲಿ 
ಕರ್ತವ್ಯ ಕರ್ಮಗಳನ್ನು ಫಲಾ ಸೇಕ್ಷೆರಹಿತವಾಗಿ, ಅಕತೃತ್ಯಾ ನು 
ಸಂಧಾನಯುತವಾಗಿ, ಭಗವತ್ತೈ 3೦ಕರ್ಯರೂಪವಾಗಿ ಆಚರಿಸ 
ಬೇಕು. ಇಂದ್ರಿಯಾ ರ್ಥಗಳಲ್ಲಿ ಆಸೆಪಡದೆ ಜೀವನಧಾರಣಕ್ಕಾಗಿ, 


ಕರ್ತವ್ಯ ಕರ್ಮಗೆಳನ್ನು ನಡೆಸಲು ಅವಶ್ಯಕವಾದ ಶಕ್ತಿ ಯನ್ನು 


ಸಡೆಯುವುದಕ್ಕಾಗಿ, ಜ್ಞಾನಾಭ್ಯಾಸಗಳನ್ನು ಆಚರಿಸಲು ಸತ್ತ 
ಗುಣವನ್ನು ವೃದ್ಧಿಪಡಿಸುವುದಕ್ಳಾಗಿ ಜ್ಞಾನಿಯೂ ಕೂಡ 
ಧಾರಕ ಪೋಷಕ ವಸ್ತುಗಳನ್ನು ಉಪಯೋಗಿಸಲೇಬೇಕು? 


ಆದರೆ ಅನನು ಭೋಗ್ಯವಿಲಾಸ ವಸ್ತುಗಳನ್ನು ತ್ಯಜಿಸಲೇಬೆಕು. 
ಸಮಾಜದ ಕರ್ತವ್ಯಗಳಿನ್ನು ನಡೆಸುತ್ತಾ ಕುಟುಂಬದಲ್ಲಿ 
ದ್ಹಾಗ್ಯೂ, ಅವನು ತನಗೆ ಎಷ್ಟೆಷ್ಟು ಅವಕಾಶಗಳು ದೊರಕುತ್ತ 
ವೆಯೋ ಆ ಕಾಲಗಳಲ್ಲೆಲ್ಲಾ ವಿವಿಕ್ಷವಾದ್ಕ ನಿರ್ಜನವಾದ, 
ಏಕಾಂತವಾದ ಪ್ರದೇಶಗಳಿಗೆ ಹೋಗಿ ಅಲ್ಲಿ “ ಅಧ್ಯಾತ್ಮಜ್ಞಾನ 
ನಿತ್ಯತ್ತಂ” ಮತ್ತು “ತತ್ವಜಾನಾ ರ್ಥದರ್ಶನಂ” ಎಂಬ ಜ್ಞಾನಾ 
ಭ್ಯಾಸೆಗಳನ್ನು ಮಾಡಬೇಕು ಮತ್ತು ಜನಸಂಸದಿಯಿಂದುಂಟಾ 
ಗು ಸಂತೋಷಗಳನ್ನು ಕಮ್ಮಿ ಮಾಡುತ್ತಾ ಇರಬೇಕು. 
ಒಟ್ಟಿನಲ್ಲಿ ಜ್ಞಾನಿಯು ಕಾಡಿನಲ್ಲಿ ಏಕಾಂಗಿಯಾಗಿ ) ಸನ್ಯಾಸಿಯಾಗಿ 
ವಾಸಮಾಡಜೇಕಾಗಿಲ್ಲ: ಅವನು ಗೃಹಸ್ಥ ಸ್ಥನಾಗಿ ಸಮಾಜದಲ್ಲೇ 
ಇದ್ದು ಕರ್ತವ್ಯ ಕರ್ಮಗಳನ್ನು ಘೆ EE ನಡೆಸುತ್ತಾ 
ಈ ಇಸ ತ್ತು ಮ ಸ್ಥಿನಾಭ್ಯಾ ಸಗಳನ್ನು ಅಥವ ಜ್ಞಾನವನ್ನು ದಿನ 
ಚರಿಯಲ್ಲಿ ಚಚರಿಸುತ್ತ ಲೇ "ರಬೇಕೆಎಬುದೇ ಈ ಶ್ಲೋಕಗಳಲ್ಲಿ 
ರುವ ಅಭಿಪ್ರಾಯ. ಈ ಅಭ್ಯಾಸಗಳಿಂದ ಶಾಂತಿಯೂ, 
ಆತ್ಮಾನಂದವೂ ಮತ್ತು ಭಗನದಾನಂದವೊ ಕ್ರಮೇಣ ವೃದ್ಧಿ 
ಯಾಗುತ್ತದೆ, 


ಭಗವಧೀತಾ ಅಧ್ಯಾಯ ೧೩. ಪಾಠ ೪ 


ಜ್ಞೇಯದ 


ಶ್ಲೋಕಗಳು ಮತ್ತು ಅವುಗಳ ವಾಕ್ಯಗಳ ಸಾಮಾನ್ಯ 
ಮತ್ತು ವಿಶೇಷ ಅರ್ಥಗಳು 
ಜ್ಞೇಯಂ ಯೃತ್ತತ್ರವಕ್ಷಾನಿಂ ಯಜ್ಞಾ ತ್ಕಾ() 
ಮೃತಮತಶ್ನುತೇ। 
ಅನಾದಿ ಮತ್ಸರಂಬ್ರಹ್ಮ ನಸತ್ತನ್ನಾ ಸದುಚ್ಯತೇ 
ll ೧೨ || 
1. ಯತ್ತ್‌ಜ್ಞೇಯಂ, ಯತ್‌ಜ್ಞಾತ್ವಾ (ಮುಮುಕ್ಷುಃ) 
ತಮೃತಂ ಅಶ್ಲುತೇ = ಯಾವುದು ಜ್ಞೇಯವೋ, ಯಾವುದನ್ನು 
ತಿಳಿದೆ ನಂತರ (ಮುಮಬಕ್ಸುವು) ಅನ್ಭುತತ್ವವನ್ನು ಹೊಂದು 
ಕ್ರಾನೆಯೋ ಅದನ್ನು ಹೇಳುತ್ತೇನೆ. 
ಯಾವುದು ಜ್ಞಾನಿಯಿಂದ ತಿಳಿಯಲ್ಪಡಲು ಯೋಗ್ಯವಾ 
ನುಡೋ ಅದು * ಜ್ಞೇಯ if ಹಾಗೆ ತಿಳಿಯಲ್ಪಡಬೇಕಾದ 
ಕ್ವರೂಪ ಯಾವುದು? ಈ ವಿಚಾರದಲ್ಲಿ ಆಚಾರ್ಯರುಗಳು 
ನರೆ ಬೇಕಿ ಅಭಿಪ್ರಾಯಗಳನ್ನು ಸೂಚಿಸಿರುವರು. “ಜ್ಹೇಯ” 


ಸ್ವರೂಪ (೧೨ ರಿಂದ ೧೮) 


ವೇ ನಿರ್ಗುಣಬ್ರಹ್ಮ ಎಂಬುದು ಮೊದಲನೆಯ ಅಭಿಪ್ರಾಯ. 
“ ಜ್ಞೇಯ "ವು ಮುಕ್ತನಾದ ಪ್ರತ್ಯಗಾತ್ಮ ಅಥವ ಕರ್ಮವಶ್ಯ 
ನಲ್ಲದ ತನ್ನ ನಿಜಸ್ತರೂಪದಲ್ಲಿರುವ ಜೀವಾತ್ಮ ಎಂಬುದು 
ಎರಡನೆಯ ಅಭಿಪ್ರಾಯ. ಕ ಜ್ಞೇಯ ವು ಸತ್ಯಸ್ವರೂಪನಾದ 
ಸಗುಣ ಬ್ರಹ್ಮನೇ ಆಗಿದ್ದಾನೆ ಎಂಬುದು ಮೂರನೆಯ 
ಅಭಿಪ್ರಾಯ. 

ಈ ಅಮೃತ >» ವೆಂದರೆ ನಾಶರಹಿತವಾದ ಸ್ಥಿತಿ ಎಂಬುದು 
ಸಾಮಾನ್ಯವಾದ ಅರ್ಥ. ಆದರೆ ಈ ಸಿತಿ ಯಾವುದು ಎಂಬ 
ವಿಚಾರದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿವೆ. ನಿರ್ಗುಣ 
ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದೇ ಅಮೃತ ತವೆಂಬುದು 
ಮೊದಲನೆಯ ಅಭಿಪ್ರಾಯ. ಅಮೃ ತವೆಂದರೆ ಪ್ರಕೃತಿಬಂಧನ 
ದಿಂದ ಮುಕ್ತಿಯನ್ನು ಪಡೆದಿರುವ ಪ ತ್ಯ ಗಾತ್ಮನ ನಿಜಸ್ವ ರೂಪ 
ಸಾಕ್ಷಾತ್ಕಾರವನ್ನು ಪಡೆಯುವುದು ; (ಮುಂದುವರಿಯುವುದು) 

Re-printed from Mysore Vysya Patreka 
(Februaray 1959) 


M.w.P. Press, Wiysure, 


ಭಗವಧ್ಲೀತಾ ಅಧ್ಯಾಯ ೧೩. ಪಾಠ ೪ 


ಆಮೇಲೆ ಅವನಿಗೆ ಹುಟ್ಟು ಸಾವುಗಳಿರುವುದಿಲ್ಲ; ಇವು ಎರಡನೆ 
ಯ ಅಭಿಪ್ರಾಯ. ಅಮೃತವೆಂದರೆ ಪರಮಪದದಲ್ಲಿ ಅಥವ 
ವೈಕುಂಠದಲ್ಲಿ ಮುಕ್ತನು ಸಗುಣ ಬ್ರಹ್ಮನ ಸಾಕ್ಷಾತ್ಕಾರವನ್ನು 
ಪಡೆಯುವುದು; ಇದು ಮೂರನೆಯ ಅಭಿಪ್ರಾಯ. 


ಜ್ಞಾತ್ವಾ ಎಂಬ ಸದಕ್ಕೆ ಬುದ್ಧಿ ಯಲ್ಲಿ ತಿಳಿಯುವುದು ಎಂಬು 
ದು ಸಾಮಾನ್ಯ ಅರ್ಥ ; ಯೋಗ ಸಮಾಧಿ ಕಾಲದಲ್ಲಿ ಸಾಕ್ಷಾತ 
ರಿಸುವುದು ಎಂಬುದು ವಿಶೇಷಾರ್ಥ. ಆದುದರಿಂದ ಈ ವಾಕ್ಯದ 
ವಿಶಾಲವಾದ ಅರ್ಥವೇನು ? ಯಾವುದನ್ನು ಸಾಕ್ಷಾತ್ಮರಿಸಿದರೆ 
ನಾಶರಹಿತವಾದ ನಿರ್ಗುಣ ಬ್ರಹ್ಮಸಾಕ್ಷಾತ್ಮಾರವನ್ನು ಅಥವಾ 
ಪ್ರತ್ಯಗಾತ್ಮೆ ಸ್ವರೂಪ ಸಾಕ್ಷಾತ್ಕಾರವನ್ನು ಅಥವ ಸಗುಣ ಬ್ರಹ್ಮ 
ಸಾಕ್ಷಾತ್ಕಾರವನ್ನು ಜ್ಞಾನಿಯು ಪಡೆದು ಜನ್ಮ ಮರಣಗಳಿಂದ 
ಮುಕ್ತನಾಗುವನೋ ಅಂಥಾ ಜ್ಲೇಯದ ಸ್ವರೂಪವನ್ನು ನಿನಗೆ 
ಹೇಳುತ್ತೇನೆ. (ಕೆಲವರು « ಜ್ಹೇಯ'' ವೆಂದರೆ ನಿರ್ಗುಣಬ್ರಹ್ಮ 
ಎಂದು ತಿಳಿಯುತ್ತಾರೆ ; ಇನ್ನು ಕೆಲವರು ಶುದ ಪ್ರತ್ಯಗಾತ್ಮ 
ವೆಂದು ತಿಳಿಯುತ್ತಾರೆ ; ಇನ್ನು ಕೆಲವರು ಸಗುಣಬ್ರಹ್ಮೆ ಎಂದು 
ತಿಳಿಯುತ್ತಾರೆ.) 


(2) (ತತ್‌) ಅನಾದಿ ಮತ್ಬರಂ ಬ್ರಹ್ಮ = (ಅದು) 
6c ಅನಾದಿಮತ್ಪರಬ್ರ ಹ್ಮ > ವಾಗಿರುವುದು. ಈ ವಾಕ್ಯವನ್ನು 
ಮೂರು ವಿಧಗಳಾಗಿ ಪದವಿಭಾಗಮಾಡಿ ಅರ್ಥಗಳನ್ನು ಹೇಳಿ 
ದ್ದಾರೆ :-(1) (ತತ್‌) ಅನಾದಿಮತ್‌-ಪರಂಬ್ರಹ್ಮೆಸಿ ಎಂಬುದು 
ಮೊದಲನೆಯ ಪದವಿಭಾಗ. ಆಗ ಈ ವಾಕ ಕೈ ಆಆ 
ದಿಯನ್ನೇ ಅಥವ ಆರಂಭಕಾಲಷೆನ್ನೇ ಪಡೆಯದ ಪರಬ್ರಹ್ಮ ಅವ 
ಎಲ್ಲದಕ್ಸಿಂತಲೂ ಮೇಲಾದ ನಿರ್ಗುಣಬ್ರಹ್ಮ” ಎಂದು ಅರ್ಥ 
ವಾಸುತ್ತದೆ. (1) (ತತ್‌) ಅನಾದಿ-ಮತ್ಬ್ಪ ರು-ಬ್ರಹ್ಮ” 
ಎಂಬುಡು ಎರಡನೆಯ ವದ ವಿಭಾಗೆ ಆಗ ಈ ವಾಕ್ಯಕ್ಕೆ 
«« (ಅದು) ಆದಿ ಇಲ್ಲದ, ನನ್ನನ್ನೇ (ಪರಮಾತ್ಮನನ್ನೇ) ಅದಕ್ಕೆ 
ಪರನನ್ನಾಗಿ ಅಂದರೆ ಅಂತರಾತ್ಮನಸ್ಪಾಗಿ ಅಥವ ಯಜಮಾನನ 
ನ್ನಾಗಿ ಉಳ್ಳ ಮತ್ತೂ ಬೃಹತ್ತಾದ ಗುಣದಿಂದ ಕೂಡಿದವನಾಗಿ 
ಬ್ರಹ್ಮನೆಂದು ಕರೆಯಲ್ಪಡುವ ಪ್ರ ;ತಗಾತ್ಮನು” ಎಂದು ಅರ್ಥ 


21 


ವಾಗುತ್ತದೆ. (11) «« (ತತ್‌) ಪರಂಬ್ರಹ್ಮ ಅನಾದಿಮತ್‌? 
ಎಂಬುದು ಮೂರನೆಯ ಪದವಿಭಾಗ. ಆಗ ಈ ವಾಕ್ಯಕೆ 
« (ಅದು) ಅಂದರೆ ಜ್ಞೇಯವು ಬೃಹತ್ತಾದ ಸಗುಣಬ್ರಹ್ಮನೇ 
ಆಗಿರುವನು; ಅವಮ ಜನನ ಮರಣಗಳನ್ನು ಪಡೆಯುವ ಪ್ರಾಕ 
ತಿಕಡೇಹಾದಿಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಕರ್ಮಗಳು 
ಇಲ್ಲದವನು ” ಎಂದು ಅರ್ಥ ಮಾಡಬಹುದು. ಆದುದರಿಂದ 
ಬ್ರಹ್ಮಎಂಬ ಪದವು ನಿರ್ಗುಣಬ್ರ ಹ್ಮನನ್ನು ತಿಳಿಸುತ್ತದೆ ಎಂಬುವೌ 
ಮೊದಲನೆಯದು. ಈ ಅಧ್ಯಾಯದಲ್ಲಿ ಅದು ಶುದ್ಧ ಪ್ರತ್ಯಗಾ 
ತ್ಮನನ್ನು ತಿಳಿಸುತ್ತದೆ ಎಂಬುದು ಎರಡನೆಯ ಮತ. ಮತ್ತಾ 
ಆದು ಸಗುಣಬ್ರಹ್ಮನನ್ನು ತಿಳಿಸುತ್ತದೆ ಎಂಬುದು ಮೂರನೆಯ 
ಮತ. ಒಟ್ಟಿ ದಲ್ಲಿ ನಿರ್ಗುಣಬ್ರಹ್ಮ, ಶುದ್ಧ ಪ್ರ ತ್ಯಗಾತ್ಮ 
ಮತ್ತು ಸಗುಣಬ್ರ ಹ್ಮವೆಂಬ ಮೂರು ತತ್ವಗಳೂ ಆಯಾ ಮತ 
ಗೆಳ ಅಭಿಪ್ರಾಯಗಳ ಪ್ರಕಾಕ ಆದಿ ಇಲ್ಲದವುಗಳು ಮತ್ತು 
ಬ್ರಹ್ಮವೆಂದು ಕರೆಯಲ್ಪಡುತ್ತವೆ. 

(3) « (ತತ್‌) ಸತ್‌ನಉಚ್ಯತೇ ಅಸತ್‌ನಉಚ್ಛತೇ - 
(ಅದು) ಸತ್‌ ಎಂದೂ ಹೇಳಲ್ಪಡುವುದಿಲ್ಲ ಮತ್ತು ಅಸತ್‌ 
ಎಂದೂ ಹೇಳಲ್ಪಡುವುದಿಲ್ಲ. ಇಲ್ಲಿರುವ " ಸತ್‌-ಅಸತ್‌” 
ಎಂಬ ಪದಗಳಿಗೂ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. 

(i) ಇಂದ್ರಿಯಗಳ ಮೂಲಕ ಯಾವುದನ್ನೂ“ ಇದೆ * ಎಂದಿ 
ತಿಳಿಯುತ್ತೇವೆಯೋ ಅದು “ ಸತ್‌ ” , ಯಾವುದನ್ನು ಇಂದ್ರಿ 
ಯಾದಿಗಳ ಮೂಲಕ -- ಇಲ್ಲ” ಎಂದು ತಿಳಿಯುತ್ತೇನೆಯೋ 
ಅದು « ಅಸತ್‌ ಆದರೆ ಜ್ಞೇಯವು ಅಂದರೆ, ನಿರ್ಗುಣಬ್ರಹ್ಮವು 
ಇಂದ್ರಿಯಾದಿಗಳಿಗೆ ಗೋಚಗವಾಗುವುದಿಲ್ಲವಾದುದರಿಂದ ಅದ 
ನ್ನು ನಾವು ಪ್ರತ್ಯಕ್ಷದಲ್ಲಿ ತಿಳಿಯುವಹಾಗೆ « ಇದೆ * ಎಂದ 
ಹೇಳುವುದಕ್ಕಾಗುವುದಿಲ್ಲ. ಮತ್ತು ಅದತ «೬ ಇಲ್ಲ ಎಂಬ 
ಬುದ್ಧಿಗೆ ವಿಷಯವಾಗುವುದಿಲ್ಲವಾದುದರಿಂದ ಅದನ್ನು 4 ಇಲ್ಲ” 
ಎಂದು ಹೇಳುವುದಕ್ಕಾಗುವುದಿಲ್ಲ. ಇದು ಮೊದಲನೆಯ ಅಭಿ 
ಪ್ರಾಯ. (1) “ ಸತ್‌ * ಎಂದರೆ ಸದ್ವಸ್ಸು ; ಅಸತ್‌ ಎಂದ 
ರೆ ಅಸದ್ವಸ್ತು. ಸದ್ವಸ್ತುಗಳು ಕಾರ್ಯುವಾದ ಅವಸ್ಥೆಯಲ್ಲಿ ದೇವ 
ಮನುಷ್ಯ ಮೊದಲಾದ ನಾಮರೂಪಗಳನ್ನು ಪಡೆದಿರುತ್ತವೆ. 


22 


ಕಾರಣದೆಶೆಯೆಲ್ಲಿ ಅಂದರೆ ವಸ್ತುಗಳಿಗೆ ಪ್ರೆ ಳೆಯಾವಸ್ಥೆ ಯಲ್ಲಿ ನಾ 
ಮರೂಪಗಳು ಇಲ್ಲದಿರುವದರಿಂದ ಅದು ಅಸದ್ವಸ್ತು ಎನಿಸಿಕೊ 
ಳ್ಳುತ್ತವೆ. ಆದರೆ ಪ್ರತ್ಯಗಾತ್ಮನು ತನ್ನ ನಿಜಸ್ವರೂಷದಲ್ಲಿ ಈ 
ವಿಧವಾದ “ ಸತ್ತೂ ” ಅಲ್ಲ ಮತ್ತು “ ಅಸೆತ್ತೂ” ಅಲ್ಲ; ಏಕೆಂದ 
ಕೆ ಅವನು ನಾಮರೂಪಗಳನ್ನು ಪಡೆದಿರುವ ಶರೀಠಕ್ಕಿಂತ ಬೇರೆ 
ಯಾದನನು ಮತ್ತು ನಾಮರೂಪವನ್ನು ಸಡೆಯದಿರುವ ಪ್ರಕೃತಿ 
ಗಿಂತ ಬೇರೆಯಾದನನು. ಇದು ಎರಡನೆಯ ಅಭಿಪ್ರಾಯ.(111) 
ಶ್ರುತಿಯಲ್ಲಿ ಸಗುಣಬ್ರಹ್ಮನು “ ಸತ್‌ * ಅಲ್ಲ ಎಂದು ಹೇಳಿದೆ? 
ಅಂದರೇನು, ಅವನು ವಿಧ ವಿಧಗಳಾದ ಆಕಾರಗಳನ್ನು ಪಡೆದಿ 
ರುವ ಪೃಥ್ವೀ, ಜಲ, ತೇಜಸ್ಸು ಅಲ್ಲ. ಅವನ ಸ್ಪರೂಸವು 
ಅವುಗಳಿಗಿಂತ ಬೇರೆಯಾಗಿಯೇ ಇರುವುದು. ಮತ್ತು ಅವನು 
“ಅಸತ್ತು” ಅಲ್ಲ ಎಂದೂ ಹೇಳಿದೆ; ಏಕೆ. ದರ, ಅವನ ಸ್ವರೂಪವು 
ಯಾವ ಆಕಾರವನ್ನೂ ಪಡೆಯದಿರುವ ವಾಯು ಆಕಾಶಗಳಲ್ಲು 
ಅವುಗಳಿಗಿಂತ ಬೇರೆಯೇ ಆಗಿದೆ. ಇದು ಮೂರನೆಯ ಅಭಿ 
ಪ್ರಾಯ. ಒಟ್ಟಿನಲ್ಲಿ ನಿರ್ಗುಣಬ್ರಹ್ಮ, ಶುದ್ಧ ಪ್ರತ್ಯಗಾತ್ಮ 
"ಮತ್ತು ಸಗುಣಬ್ರಹ್ಮ ಈ ಮೂರು ತತ್ವಗಳೂ ಆಯಾ ಮತಗಳ 
ಅಭಿಪ್ರಾಯಗಳ ಪ್ರಕಾರ « ಸತ್‌ > ಅಲ್ಲ ಮತ್ತು “ ಅಸತ್‌ ” 
ಅಲ್ಲ ಎಂದು ಹೇಳಲ್ಪಟ್ಟಿದೆ. 
ಸರ್ವಶಃ ಪಾಣಿಷಾದಂ ತತ್ಸರ್ವತೋ (೨) 
ಕಿಶಿರೋನಯಖಂ | 
ಸರ್ವತಃ ಶ್ರುತಿಮಲ್ಲೋಕೇ ಸರ್ವಮಾವೃತ್ಯ 
ತಿಷ್ಕತಿ ॥ ೧೩॥ 
ಕ್ತ ತತ್‌ಸರ್ವತಃ ಪಾಣಿಪಾದೆಂ ಸರ್ವತಃ ಅಕ್ಷಿಶಿರೋ 
ಮುಖಂ ಸರ್ವತಃ ಶ್ರುತಿ ಮತ್‌ ಆಜ್ಞೇಯವು ಎಲ್ಲೆಲ್ಲಿಯೂ 
ಕೈಕಾಲುಗಳನ್ನೂ, ಎಲ್ಲ ಕಡೆಗಳಲ್ಲಿಯೂ ಕಣ್ಣು, ತಲೆ, ಮುಖ 
ಗಳನ್ನೂ ಮತ್ತು ಎಲ್ಲೆಲ್ಲಿಯೂ ಕಿವಿಯನ್ನು ಉಳ್ಳದ್ದಾ ಗಿದೆ. 
ಅಂದರೇನು? (1) ಆನಿರ್ಗಣ ಬ್ರಹ್ಮವು ಎಲ್ಲಾ ಕಡೆಗಳಲ್ಲಿಯೂ 
ಕ್ಷೇತ್ರದ ಭಾಗಗಳಾದ ಕ್ಲೈ ಕಾಲು, ಕಣ್ಣು, ತಲ್ಕೆ ವಯಖ್ಯ ಕೆವಿ 
ಗಳನ್ನು ಪಡೆವಿರುವ ಹಾಗೆ ತೋರುತ್ತದೆ. ಇದು ಮೊದಲನೆಯ 
ಅಭಿಪ್ರಾಯ (11) ಆ ಶುದ್ಧ ಪ್ರ ತ್ಯಗಾತ್ಮನು ತನ್ನ ನಿಜ ಸ್ವರೂ 
ಪದಲ್ಲಿ ಕ್ಳೈೈ ಕಾಲು, ನೇತ್ರ, ತಲೆ, ಮುಖ, ಕೆವಿ ಇವುಗಳ 
ಮೂಲಕ ಮಾಡಬಲ್ಲ ಎಲ್ಲಾ ಕೆಲಸಗಳನ್ನೂ ತಾನಾಗಿಯೇ ಅವು 
ಗಳ ಸಹಾಯವಿಲ್ಲದೆಯೇ ಮಾಡ ಬಲ್ಲನು. ಇದು ಎರಡನೆಯ 
ಅಭಿಪ್ರಾಯ. (141) ಆ ಸಗುಣ ಬಹ್ಮನು ಎಲ್ಲಾ ಸ್ಥಳಗಳ 
ಲಿಯೂ ಕೈಗಳನ್ನೂ ಕಾಲುಗಳನ್ನೂ. ಕಣ್ಣು ಗಳನ್ನೂ ತಲೆ 
ಗಳನ್ನೂ, ಮುಖಗಳನ್ನೂ, ಕೆವಿಗಳನ್ನೂ ತನ್ನ ವಿಶ್ವರೂಪದಲ್ಲಿ 
ಪಡೆದಿರುವನು, ಇದು ಮೂರನೆಯ ಅಭಿಪ್ರಾಯ. ಒಟ್ಟಿನಲ್ಲಿ, 
ನಿರ್ಗುಣ ಬ್ರಹ್ಮೆನಾಗಲ್ಲಿ ಪ್ರತ್ಯಗಾತ್ಮನಾಗಲೀ ಮತ್ತು ಸಗುಣ 


ವಿಷಯಗಳನ್ನು ತಿಳಿದುಕ್ಕೊಳ್ಳುವ ಶಕ್ತಿ ಯುಳ್ಳವನು. 


ಬ್ರಹ್ಮನಾಗಲೀ ಆಯಾ ಮತಗಳ ಅಭಿಪ್ರಾಯಗಳ ಪ್ರಕಾರ ಕ್ಸ 
ಕಾಲು ಕಣ್ಣು ತಲೆ ಮುಖ ಕಿವಿಗಳನ್ನು ಎಲ್ಲೆಲ್ಲಿಯೂ ಹಡೆದಿಜಿ. 
ಅಥವ ಪಡೆದಿದ್ದಾನೆ, ಎಂದು ಅರ್ಥ ಮಾಡಿದ್ದಾರೆ. 

(5) (ತತ್‌) ಲೋಕೇ ಸರ್ವಂ ಆವೃತ್ಯತಿಷ್ಯತಿ - ಆಜ್ಞೇಯವು 
ಪ್ರಪಂಚದಲ್ಲಿ ಎಲ್ಲವನ್ನೂ ಆವರಿಸಿ ಇರುತ್ತದೆ. ಅಂದರೇನು? 
(1) ಆ ನಿರ್ಗುಣ-ಬ್ರಹ್ಮವು ಜಗತ್ತಿನಲ್ಲಿ ಪ್ರಾಣಿ ಸಮೂಹದಲ್ಲಿ 
ಎಲ್ಲವನ್ನೂ ಚೆನ್ನಾಗಿ ವ್ಯಾಸಿಸಿಕೊಂಡು ಇರುವುದು ; ಇದು 
ಮೊದಲನೆಯ ಅಭಿಪ್ರಾಯ. (11) ಆ ಶುದ್ಧ ಪ್ರತ್ಯಗಾತ್ಮನು 
ಲೋಕದಲ್ಲಿರುವ ಯಾವ ಪದಾರ್ಥವನ್ನಾಗಲೀ ಪ್ಯಾಪಿಸಿಕೊಂಡು 
ಇರುತ್ತಾನೆ ; ಇದು ಎರಡನೆಯ ಅಭಿಪ್ರಾಯ. (111) ಆ 
ಸಗುಣಬ್ರಹ್ಮನು ಪ್ರಪಂಚದಲ್ಲಿರುವ ಎಲ್ಲಾ .ಪದಾರ್ಥಗಳನೂ 


ಲ 


ಒಳೆಗೂ ಹೊರಗೂ ಆವರಿಸಿ ವ್ಯಾಪಿಸಿದ್ದಾನೆ ; ಇದು ಮೂರ 
ನೆಯ ಅಭಿಪ್ರಾಯ. ಅಂತುಜ್ಞೇಯು ಸಕಲ ವಸ್ತುಗಳನ್ನೂ 


ಪ್ರವೇಶಿಸಿದೆ. 


ಸರ್ರೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯವಿ 
ವರ್ಜಿತಂ | 

ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋ 
ಕ್ಶಚ 1 ೧೪ 


(6) (ತತ್‌) ಸರ್ವೇಂದ್ರಿಯ ಗುಣಾಭಾಸಂ ಸರ್ನೇಂ 
ದ್ರ್ರಿಯ ವಿವರ್ಜಿತಂ ಹ ಆಜ್ಞೇಯವು ಎಲ್ಲಾ ಇಂದ್ರಿಯಗಳ 
ಗುಣಗಳಿಂದ ಪ್ರಕಾಶವಾಗಿರುವುದು ಆದರೆ ಎಲ್ಲಾ ಇಂದ್ರಿಯ 
ಗಳನ್ನೂ ಕೂಡ ಬಿಟ್ಟು ಇರುವುದು. ಅಂದರೇನು? (1) ನಿರ್ಗಣ 
ಗಳನ್ನೂ ಬ್ರಹ್ಮವು ಎಲ್ಲಾ ಇಂದ್ರಿಯಗಳ ಅಂದರೆ ಜ್ಞಾನೇಂದ್ರಿಯ 
ಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ದಿ, ಅಹಂಕಾರ ಇವು 
ಗಳ ಗುಣಗಳಿಂದ ಕೂಡಿರುವಂತೆ ತೋರುವುದು ; ಆದರೆ ಅದು 
ನಿಜವಾಗಿ ಯಾವ ಇಂದ್ರಿಯಗಳನ್ನೂ ಮತ್ತು ಅವುಗಳ ಗುಣಗ 
ಳನ್ನೂ ಪಡೆದಿಲ್ಲ; ಅವುಗಳ ಸಂಬಂಧವಿಲ್ಲದೆಯೇ ಇರುವುದು, 
ಇದು ಮೊದಲನೆಯ ಅಭಿಪ್ರಾಯ. (1) ಪ್ರತ್ಯಗಾತ್ಮನು 
ಬದ್ಧದೆಶೆಯಲ್ಲಿ ಸಕಲವಾದ ಇಂದ್ರಿಯ ಪ್ರವೃತ್ತಿಗಳಿಂದ 
ಅವನು 
ಕರ್ಮವಶ್ಯವಲ್ಲದ ತನ್ನ ನಿಜ ಶುದ್ಧಸ್ವರೂಪದಲ್ಲಿ ಯಾವ 
ಇಂದ್ರಿಯಗಳ ಸಂಬಂಧವನ್ನೂ ಪಡೆಯದಿದ್ದರೂ ಅವುಗಳ 
ಅಪೇಕ್ಷೆ ಇಲ್ಲದೆಯೇ ಸ್ವಭಾವದಿಂದಲೇ ಎಲ್ಲವನ್ನೂ ಅಠಿಯುವ 
ಶಕ್ತಿಯುಳ್ಳವನು. ಇದು ಎರಡನೆಯ ಅಭಿಪ್ರಾಯ. (111) 
ಸಗುಣಬ್ರಹ್ಮನು ಎಲ್ಲಾ ಇಂದ್ರಿಯಗಳೂ ಮತ್ತು ಶಬ್ದಾದಿ 
ಗುಣಗಳೂ ಇವುಗಳನ್ನು ಪ್ರಕಾಶಪಡಿಸುವನು ; ಆದರೆ ಅವನು 
ಪ್ರಕೃತಿಯಿಂದ ಉಂಟಾಗಿರುವ ಈ ಎಲ್ಲಾ ಇಂದ್ರಿಯಗಳನ್ನೂ 


283 


ವಡೆದಿಲ್ಲ. ಇದು ಮೂರನೆಯ ಅಭಿಪ್ರಾಯ. ಒಟ್ಟಿನಲ್ಲಿ 
ಜ್ಞೇಯವು ನಿರ್ಗಣಬ್ರಹ್ಮಷಾಗಲಿ, ಶುದ್ಧ ಪ್ರತ್ಯಗಾತ್ಮನಾಗಲಿ 
ಅಥನ ಸಗುಣಬ್ರ ಹ್ಮನಾಗಲಿ ಆಯಾ ಮತಗಳ ಅಭಿಪ್ರಾಯಗಳ 
ಪ್ರಕಾರ ಯಾವ ಇಂದ್ರಿಯಗಳನ್ನು ಪಡೆಯದಿದ್ದಾಗ್ಯೂ 
ಇಂದ್ರಿಯಗಳ ಗುಣಗಳನ್ನು ಪ್ರಕಾಶಿಸುವ ಹಾಗೆ ತೋರುತ್ತದೆ 
ಅಥವ ಪ್ರಕಾಶಿಸುತ್ತಾನೆ. 

(7) (ತತ್‌) ಅಸಕ್ತಂ ನಿರ್ಗುಣಂ ಸರ್ವಭೃತ್‌ ಏವ ಚ 
ಗುಣಭೋಕ್ಷ ಆ ಜ್ಹೇಯವು ಅಸಕ್ತವಾಗಿದ್ದಾಗ್ಯೂ, 
ನಿರ್ಗುಣವಾಗಿದ್ದಾ ಗ್ಯೂ ಎಲ್ಲವನ್ನೂ ಧರಿಸುವುದು ಮತ್ತು 
ಗುಣಗಳನ್ನೂ ಅನುಭವಿಸುತ್ತಿರುವುದು. ಅಂದರೇನು ? 
(1) ನಿರ್ಗುಣಬ್ರಹ್ಮವು ನಿಜವಾಗಿ ಯಾವುದೊಂದರಲ್ಲಿಯೂ 
ಅಭಿಮಾನವನ್ನು ಪಡೆದಿಲ್ಲ ಮತ್ತು ಎಲ್ಲಾ ಗುಣಗಳನ್ನೂ 
ಮೀರಿದೆ; ಆದಾಗ್ಯೂ ಅದು ತೋರಿಕೆಯ ಜಗತ್ತಿನಲ್ಲಿ ಇರುವ 
ದೆಲ್ಲಕ್ಕೂ ಅವಲಂಬನವಾಗಿದೆ. ಅದು ಎಲ್ಲೆಲ್ಲಿಯೂ “ ಇದೆ * 
ಎಂಬ ಬುದ್ಧಿಯಿಂದ ಕೂಡಿದೆ. ಹಾಗೆಯೇ ನಿರ್ಗಣಬ್ರಹ್ಮವು 
ಸತ್ವರಜಸ್ತಮನೋ ಗುಣಗಳಿಂದ ಕೂಡಿಲ್ಲದೆ ನಿರ್ಗುಣವಾಗಿ 
ವ್ಹಾಗ್ಯೂ ಆ ಗುಣಗಳನ್ನು ಅನುಭವಿಸುವ ಹಾಗೆ ತೋರುವುದು. 
ಮೊದಲನೆಯ ಅಭಿಪ್ರಾಯ. (1) ಶುದ್ಧ 
ಪ್ರತ್ಯಗಾತ್ಮನು ನಿಜಸ್ವರೂಪದಲ್ಲಿ ದೇವಾದಿ ಶರೀರಗಳಲ್ಲಿ 
ಅಭಿಮಾನವನ್ನು ಪಡೆದಿಲ್ಲದಿದ್ದಾಗ್ಯೂ ಈ ದೇವಾದಿಶರೀರಗಳನು 


ಧರಿಸುವ ಶಕ್ತಿಯುಳ್ಳಿವನು. ಮತ್ತು ಅವನಿಗೆ ಸ್ವಭಾವದಲ್ಲಿ' 
ಸತ್ವರಜಸ್ತಮೋಗುಣಗಳು ಇಲ್ಲದಿದ್ದಾ ಗ್ಯೂ ಅವನು ಪ್ರಕ 


ರ್ತಿಯ ಆಯಾಗುಣಗಳನ್ನು ಅನುಭವಿಸುವ ಸಾಮಥಣ್ಯವುಳ್ಳವನು 
ಇದು ಎರಡನೆಯ ಅಭಿಪ್ರಾಯ. (111) ಸಗುಣಬ್ರಹ್ಮ 
ನಿಗೆ ಪುಣ್ಯಪಾಪಗಳ ವಾಸನೆ ಇರುವುದಿಲ್ಲ; ಆದಾಗ್ಯೂ ಸಮಸ್ತ 
ವನ್ನೂ ಹೊತ್ತು ಕೊಂಡಿರುವನು. ಮತ್ತು ಅವನಿಗೆ ಪ್ರಾಕೃತಿಕ 
ಸತ್ವರಜಸ್ತಮೋಗುಣಗಳಿಲ್ಲದಿದಾಗ್ಯೂ ಅವನು ಜ್ಞಾನ, ಬಲ್ಯ 
ಆನಂದ ಮೊದಲಾದ ಅನೇಕ ಕಲ್ಯಾಣಗುಣಗಳನ್ನು ಅನು 
ಭವಿಸುತ್ತಿರುನನು. ಇದು ಮೂರನೆಯ ಅಭಿಪ್ರಾಯ. ಹೀಗೆ 
ಆಯಾ ಮತಗಳ ಅಭಿಪ್ರಾಯಗೆಳ ಪ್ರಕಾರ ಜ್ಞೇಯವು ನಿರ್ಗುಣ 
ಬ್ರಹ್ಮವಾಗಲಿ, ಶುದ್ಧ ಪ್ರತ್ಯಗಾತ್ಮನಾಗಲಿ ಅಥವ ಸಗುಣ 
ಬೃಹ್ಮನಾಗಲಿ ಅದು ಅಸಕ್ತ ಮತ್ತು ನಿರ್ಗುಣವಾಗಿದ್ದಾಗ್ಯೂ 
ಸರ್ವಭ್ಛೃತಿ” ಮತ್ತು ಗುಣಭೋಕ್ಷವಾಗಿರುವುದು. 
ಬಹಿರಂತಶ್ಚ ಭೂತಾನಾಮಚಶಂ ಚರಮೇವ ಚ 
ಸೂಕ್ಷ್ಮತ್ಕಾತ್ಮದನಿಜ್ಜೇಯಂ ದೂರಸ್ಸಂ ಚಾಂತಿಕೇ 
೫ ತತ್‌ 1 ೧೫ || 
(8) ಚ (ತತ್‌) ಭೂತಾನಾಂ ಬಹಿಃ ಅಂತಕ =ಮೆತ್ತು 
(ಅದು) ಭೂತಗಳ ಹೊರಗೂ ಒಳಗೂ ಇದೆ. ಅಂದರೇನು? 


(1) ನಿರ್ಗುಣಬ್ರಹ್ಮವು ಸಜೀವ ನಿರ್ಜೀವ ಪದಾರ್ಥಗಳಿಂದ 
ಕೂಡಿದ ತೋರಿಕೆಯ ಪ್ರಪಂಚಕ್ಕೆ ಸಂಬಂಧಸಟ್ಟಿಲ್ಲ. ಆದೇದ 
ರಿಂದ ಅದು ಭೂತಗಳ ಹೊರಗೆ ಇದೆ. ಆದಾ ಅದರ 
ತೋರಿಕೆಯ ಪ್ರಪಂಚದ ಭೂತಗಳಿಗೆ ಆಶ್ರಯವು; ಆದುದರಿಂದ 
ಅದು ಭೂತಗಳ ಒಳಗೆ ಇದೆ. ಇದು ಮೊದಲನೆಯ ಅಭಿ 
ಪ್ರಾಯ. (1) ಶುದ್ಧಪ್ರ ತೈ ಗಾತ್ಮನು ತನ್ನ ನಿಜ ಸ್ವರೂಪ 
ದಲ್ಲಿ ಪೃಧಿವೀ ಮೊದಲಾದ ತ್ರಿಗುಣದ್ರವ್ಯಗಳಿಂದ ಕಾಂಟಾದ 
ಭೂತಗಳನ್ನು ಬಿಟ್ಟು ಆಜೆ ಇರುವನು ; ಆದರಿ ಬದ್ಧದಿಶೆಯಲ್ಲಿ 
ಅವನು ಎಲ್ಲಾ ಭೂತಗಳನ್ನೂ ಶರೀರವಾಗಿ ಷಡೆದು ಅವುಗಳೊ 
ಛಗ್ಗೆ ಅಂತರ್ಯಾಮಿಯಾಗಿ ಇರುವನು. ಇದು ಎರಡನೆಯ 
ಅಭಿಪ್ರಾಯ (111) ಸಗುಣಬ್ರಫ್ಮನು ಎಲ್ಲಾ ಪ್ರಾಣಿಗಳ 
ಹೊರಗೆ ಇರುವನು. ಆದರೆ `'ಅವುಗಳ ಒಂದಡೊಂದರೊಳಗೊ 
ಅಂತಠ್ಯಾಮಿಯಾಗಿಯೂ ಪ್ರವೇಶಿಸಿ ಇರುವನು. ಇದು 
ಮೂರನೆಯ ಅಭಿಪ್ರಾಯ. ಒಟ್ಟಿನಲ್ಲಿ ಯಾವುದು ಎಲ್ಲೆಲ್ಲಿಯೂ 
ಇದೆಯೋ ಅದು ಒಂದು ವಸ್ತುವಿನ್ಯಒಳಗೂ ಹೊರಗೂ ಇರಲೇ 
ಬೇಕು. 

(9) ಚ (ತತ್‌) ಚರಂ ಅಚಕಂ ಏನ ಎ ಮೌತ್ತು (ಅದು) 
ಚರರೂಪವಾಗಿಯೂ ಇದೆ ಮತ್ತು ಅಚರರೂಪವಾಗಿಯೂ 
ಇದೆ ಮತ್ತು ಅಚಕರೂಪವಾಗಿಯೂ ಇಡೆ. ಅಂದರೇನು? 
(1) ನಿರ್ಗುಣಬ್ರಹ್ಮವು ಚಲಿಸುವ ಮತ್ತು ಚಲಿಸದಿರುವ ಎಲ್ಲ 
ಭೂತಪ್ರಾಣಿಗಳ ರೂಪಗಳಿಂದ ತೋರಿಸಿಕೊಳ್ಳುತ್ತ ದೆ. ಇದು 
ಮೊದಲನೆಯ ಅಭಿಪ್ರಾ ಯೆ. (1) ಶುದ್ಧ ಪ್ರತ್ಯಗಾತ್ಮನು 
ತನ್ನ ನಿಜಸ್ತರೂಪದಲ್ಲಿ ಯಥೇಚ್ಛಾ ವಿಹಾರಗಳಲ್ಲಿ ಸಂಚಾರ 
ಮಾಡುವುದಿಲ್ಲ. ಆದರೆ ಬದ್ಧದೆಶೆಯಲ್ಲಿ ಅನೇಕ ಶರೀರಗಳೊ 
ಣನೆ ಕೂಡಿದ್ದು ತನ್ಮೂಲಕ ಸಂಚಾರಮಾಡುವನು. ಇದು ಎರ 
ಡನೆಯ ಅಭಿಪ್ರಾಯ. (i) ಸಗುಣಬ್ರಹ್ಮನು ಸರ್ವದಾಗುಣ 
ಪೊರ್ಣನಾಗಿರುವುದರಿಂದ ತನ್ನ ಸರ್ವಣ್ಞತ್ವಾದಿ ಗುಣಗಳಿಂಡ 
ಯಾವಾಗಲೂ ಚಲಿಸದೇ ಇರುವವನು. ಆದರೆ ಸರ್ವದೇಶಗಳ 
ಲ್ಲಿಯೂ ಸಂಚರಿಸುವವನು ಅನನೇ, ಇದು ಮೂರನೆಯ ಅಭಿ 
ಪ್ರಾಯ. ಒಬ್ಬಿ ನಲ್ಲಿ ಕ್ಲೇತ್ರಜ್ಜನು ಚರನೂ ಹೌದು ಅಚರನೂ 
ಹೌದು; 

(10) (ತತ್‌) ಸೂಕ್ಷ್ಮ ತ್ವಾತ್‌ ಅವಿಜ್ಞ್ಮೇಯಂ ವ (ಅದು) 
ಸೂಕ್ಷ್ಮವಾಗಿರುವುದರಿಂದ ಅದನ್ನು ತಿಳಿದುಕೊಳ್ಳಲು ಅಗುವು 
ದಿಲ್ಲ. ಅಂದರೇನು? ಜ್ಞೇಯವು ನಿರ್ಗಣಬ್ರಹ್ಮೆನಾಗಿರಲಿ, 
ಶುದ್ಧ ಪ್ರತ್ಯಗಾತ್ಮನಾಗಿರಲಿ ಅಥವ ಸಗುಣ ಬ್ರಹ್ಮನಾಗಿರಲಿ 
ಅದನ್ನು ಅಥವ ಅವನನ್ನು ತಿಳಿದಾಕೊಳ್ಳಲು ಆಗುವುದಿಲ್ಲ. 
ಏಕೆಂದರೆ ನಿರ್ಗುಣಬ್ರ ಹ್ಮವು ಮನಸ್ಸು ಮತ್ತು ಇಂದ್ರಿಯಗಳು 
ಗ್ರಹಿಸಲಾರದಷ್ಟು ಅತ್ಯಂತ ಸೂಕ್ಷ್ಮವಾಗಿರುವುದು. ಹಾಗೆಯೇ 
ಶುದ್ಧ ಪ್ರತ್ಯಗಾತ್ಮನೂ ಕೂಡ ಸರ್ವಜ್ಞನಾಗಿ ಸರ್ವಶಕ್ಕಿಯಾಗಿ 


24 


ಅತಿಸೂಕ್ಷ್ಮನಾಗಿಯೇ ಇರುವನು; ಅವನನ್ನೂ ಕೂಡ ಇಂದ್ರಿಯಾ 
ದಿಗಳಿಂದ ತಿಳಿಯಲಾಗುವುದಿಲ್ಲ. ಸಗುಣ ಬ್ರಹ್ಮನೂ ಕೂಡ 
ಬಹಳ ಸೂಕ್ಷ್ಮನಾಗಿರುವುದರಿಂದ ಅವನನ್ನು ಸಾಧಾರಣವಾದ 
ಬಹುಮಂದಿ ಜನಠ ತಮ್ಮ ಪ್ರಾಕೃತವಾದ ಚಕ್ಷುರಾದಿಗಳಿಂದ 
ತಿಳಿಮುಕೊಳ್ಳಲಾರರು. ಒಟ್ಟಿನಲ್ಲಿ ಕ್ಷೇತ್ರಜ್ಞನನ್ನು ಯಾರೂ 
ಇಂದ್ರಿಯಾದಿಗಳಿಂದ ಪರೀಕ್ಷಿಸಲಾರರು, 

(11) ಚ ತತ್‌ ದೂರಸ್ತಂ ಅಂತಿಕೇಚ ಇ ಮತ್ತು 
ಅದು ದೂರವಾಗಿದೆ ಮತ್ತು ಅತೀಸಮೀಪದಲ್ಲಿದೆ. ಅಂನರೇನು? 
(1) ನಿರ್ಗುಣಬ್ರಹ್ಮವು ಸರ್ವವ್ಯಾಪಿಯಾಗಿ ಸರ್ವರ ಆತ್ಮ 
ವಾಗಿರುವದರಿಂದ “ ಇದೆಲ್ಲವೂ ಆತ್ಮನೇ-ಇದೆಲ್ಲವೂ ಬ್ರಹ್ಮನೇ ಸ 
ಎಂಬ ಸಾಕ್ಷಾತ್ಭಾರನನ್ನು ಪಡೆದಿರುವ ಜ್ಞಾನಿಗಳಿಗೆ ಅತಿ ಸಮೀ 
ಪದಲ್ಲಿಜಿ. ಆದರೆ ಅಜ್ಞಾನಿಗಳು ಅದನ್ನು ಸಾಕ್ಷಾತ್ಮರಿಸಲಾರ 
ರಾದುದರಿಂದ ಅದು ಅವರಿಗೆ ದೂರವಾಗಿದೆ ಇದು ಮೊದಲನೆಯ 
ಆಭಿಪ್ರಾಯ, (11) ಶುದ್ಧಪ್ರತ್ಯಗಾತ್ಮನು ಅಮಾನಿತ್ವವೇ 
ಮೊದಲಾದ ಗುಣಗಳನ್ನು ಸಡೆಯದೆ ವಿಪರೀತ ಗುಣಗಳನ್ನು 
ಆಚರಿಸುವ ಮನುಷ್ಯರಿಗೆ ಅವರ ದೇಹದಲ್ಲಿದ್ದಾಗ್ಯೂ ಕೂಡ 
ಅವರಿಗೆ ದೂರದಲ್ಲಿಯೇ ಇಕುತ್ಲಾನೆ. ಆದರೆ ಅಮಾನಿತ್ವಾದಿ 
ಗುಣಗಳನ್ನು ಆಚರಿಸಿ ಆತ್ಮಸಾಕ್ಷಾತ್ವಾರವನ್ನು ಪಡೆಯುತ್ತಿರುವ 
ಯೋಗಿಗಳಿಗೆ ಮಾತ್ರ ಅತಿ ಸಮೀಪದಲ್ಲಿಯೇ ಇರುವನು. ಇವು 
ಎರಡನೆಯ ಅಭಿಪ್ರಾಯ, (111) ಸಗುಣ ಬ್ರಹ್ಮನು ಅವ 


ನನ್ನಿ ಸಾಕ್ಷಾತ್ನರಿಸಿದವರಿಗೆ ಸಮೀಷದಲ್ಲಿ ಇರುವನು; ಅವ, 


ಅವನನ್ನು ಸಾಕ್ಷಾತೃರಿಸದೆ ಇರುವವರಿಗೆಲ್ಲಾ ದೂರದಲ್ಲಿಯೇ ಇರು 
ವನು. ಒಟ್ಟಿನಲ್ಲಿ ನಿರ್ಗುಣಬ್ರ ಹ್ಮನನ್ನಾಗಲಿ, ಶುದ್ಧ ಪ್ರತ್ಯಗಾ 
ತ್ಮನನ್ನಾಗಲಿ ಅಥವ ಸಗುಣ ಬ್ರಹ್ಮನನ್ನಾಗಲಿ, ಆಯಾ ಮತ 
ಗಳ ಅಭಿಪ್ರಾಯಗಳ ಪ್ರಕಾರ ಜ್ಞಾನಿಗಳು ಅಥವ ಭಕ್ತರು 
ಸಾಕ್ಷಾತ್ಕರಿಸಬಲ್ಲರು. ಯಯರು ಹೀಗೆ ಸಾಕ್ಷಾತೃರಿಸುತ್ತಾ 
ರಿಯೋ ಅವರಿಗೆ ಜ್ಞೀಯವು ಸಮೀಪದಲ್ಲಿದೆ; ಮತ್ತು ಹಾಗೆ 
ಸಾಕ್ಷಾತ್ಸಾರ ಮಾಡದವರಿಗೆಲ್ಲಾ ಅದು ದೂರದಲ್ಲಿದೆ ಎಂದು 
೧೧ 
ಹೇಳಿದೆ. 
ಅವಿಭಕೆಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ | 
ಭೂತಭರ್ತೃ ಚ ತಜ್ಜೇಯಂ ಗ್ರಸಿಷ್ಣು ಪ್ರಭ। 
ವಿಷ್ಣುಚ ೧೬ 
(12) ಚ (ತತ್‌) ಅವಿಭಕ್ತಂ ಭೂತೇಷು ವಿಭಕ್ತಂ 
ಇವಚ ಸ್ಥಿತಂ ಎ ಮತ್ತು (ಅದು) ವಿಭಾಗವಿಲ್ಲವ ಸ್ವರೂಪ 
ದಿಂದ ಕೂಡಿದ್ದಾ ಗ್ಯೂ ಭೂತಗಳಲ್ಲಿ ಬೇರೆ ಬೇರೆಯಾಗಿ ವಿಭಾಗ 
ವಾಗಿ ಇರುವಂತೆ ಇರುವುದು. ಅಂದರೇನು? (1) ನಿರ್ಗುಣ 
ಬ್ರಹ್ಮವು ಆಕಾಶದಂತೆ ಅಖಂಡವಾಗಿ ಒಂದೇ ಆಗಿದ್ದಾಗ್ಯೂ 
ಕೂಡ ಸೃಷ್ಟಿ ಕಾಲದಲ್ಲಿ ಪ್ರಾಣಿಗಳ ಮತ್ತು ಭೂತಗಳ ಸಮೂಹ 


ದಲ್ಲಿ ಬೇರೆ ಬೇರೆಯಾಗಿ ಇರುವಹಾಗೆ ತೋರುವುದು. ಇದ್ದು 
ಮೊದಲನೆಯ ಅಭಿಪ್ರಾಯ. (1) ಶುದ್ಧ ಪ್ರತ್ಯಗಾತ್ಮನಿಗೆ 
ಜ್ಞಾನಮಾತ್ರವೇ ಸ್ವರೂಸೆನಾದುದರಿಂದ ಅವನನ್ನು ಪ್ರತ್ಯೇಕ 
ವಾಗಿ ಬೇರೆ ಮಾಡಲು ಆಗುವುದಿಲ್ಲ. ಅದರೆ ಬದ್ಧದೆಶೆಯಲ್ಲಿ 
ತಿಳಿಯದವರು ಅವನನ್ನು «« ಇವನು ದೇವನು, ಇವನು ಮನ್ಸ 
ಸ್ಯನು * ಎಂದು ದೇವಾದಿರೂಪವಾಗಿ ವಿಂಗಡಿಸಲ್ಪಟ್ಟ ಹಾಗೆ 
ಕೋರುತ್ತಾನೆ. ವಿಚಿತ್ರಗಳಾದ ಬೇರೆ ಬೇಕಿ ಶರೀರಗಳನ್ನು 
ಪಡೆದಿರುವುದರಿಂದ ಪ್ರತ್ಯಗಾತ್ಮನು ಬೇರೆ ಬೇರೆ ಸ್ವರೂಸಗಳನು: 
ಪಡೆದು ಭಾಗ ವಠರಾಡಿದಹಾಗೆ ತೋರುತ್ತಾನೆ. ಇದು ಎರಡ 
ನೆಯ ಅಭಿಪ್ರಾಯ (111) ಸಗುಣ ಬ್ರಹ್ಮನು ಸರ್ವಪ್ರಾಣಿ 
ಗಳಲ್ಲಿಯೂ ಅವುಗಳ ನಿಯಾಮಕನಾಗಿ ಒಬ್ಬನೇ ಆಗಿದ್ದಾಗ್ಯೂ 
ಅಂದರೆ ಭಿನ್ನನಾಗದೇ ಒಂದೇ ರೂಪವನ್ನು ನಷೆದಿದ್ದಾಗ್ಯೂ 
ಅವನು ಅಜ್ಞ ರಿಗೆ ಭೂತಗೆಳಲ್ಲಿ ಬೇಕಿ ಬೇಕಿ ರೂಸಗೆಳುಳ್ಳವನೆಂದು 
ತೋರುವಹಾಗೆ ನಿಂತಿರುವನು. ಇದು ಮೂರನೆಯ ಅಭಿ 
ಪ್ರಾಯ- ಒಟ್ಟಿ ನಲ್ಲಿ ಜ್ಞೇಯವು ನಿಜಸ್ತರೂಪದಲ್ಲಿ ಅವಿಭಕ್ತವು 
ಆದರೆ ಭೂತಗಳಲ್ಲಿ ವಿಭಕ್ಕವಾಗಿ ತೋರುವಹಾಗೆ ನಿಂತಿದೆ. 


(18) ಚ (ತತ್‌) ಜ್ಞೇಯಂ ಭೂತ ಭತ್ತೃಗ್ರಸಿಷ್ಣು 
ಪ್ರಭವಿಷ್ಣು ಚ ಎ ಮತ್ತು (ಅದು) ಜ್ಞೀಯವು ಭೂತಗಳನ್ನು 
ಧರಿಸುತ್ತಿರುವುದು, ತಿನ್ನಬಲ್ಲುದು, ಸೃಷ್ಟಿಸಬಲ್ಲುದು ಅಂದರೇನು? 
(1) ಜ್ಞಾನಿಗಳಿಂದ ಸಾಕ್ಷಾತ್ವರಿಸಲ್ಪಡುವ ನಿಗುಣ ಬ್ರಹ್ಮನೇ 
ಸ್ಥಿ ತಿಕಾಲದಲ್ಲಿ ಭೂತಗಳನ್ನು ಧರಿಸಿ ಪಾಲನೆ ಮಾಡುವುದು. 
ಪ್ರಳಯಕಾಲದಲ್ಲಿ ಎಲ್ಲವನ್ನೂ ನುಂಗುವುದು ಮತ್ತು ಸೃಷ್ಟಿ ಕಾ 
ಲದಲ್ಲಿ ಪುನಃ ಎಲ್ಲವನ್ನೂ ಉಂಟುಮಾಡುವುದು ಎಂಬ ಸ್ವಭಾವ 
ಉಳ್ಳದ್ದಾಗಿ ತೋರುವುದು. ಇದು ಮೊದಲನೆಯ ಅಭಿಪ್ರಾಯ, 
(11) ತನಗೆ ಶರೀರವಾದಂಥಾ ಮತ್ತು ತನಗಿಂತ ಬೇರೆಯಾ 
ದುಥ ಪೃಥ್ವೀ ಮುಂತಾದ ಭೂತಗಳನ್ನು ಶುದ್ಧಪ್ರತ್ಯಗಾತ್ಮನು 
ತಿಳಿದುಕೊಳ್ಳ ಬಲ್ಲನು, ಪೋಸಷಿಸಬಲ್ಲನು, ನುಂಗಬಲ್ಲನು ಮತ್ತು 
ಅವುಗಳಲ್ಲಿ ವಿಕಾರಗಳನ್ನು ಉಂಟುಮಾಡಬಲ್ಲನು. ಇದು ಎರ 
ಡನೆಯ ಅಭಿಪ್ರಾಯ. (1) ಸಗುಣಬ್ರಹ್ಮನು ಸರ್ವ ಪ್ರಾಣಿ 
ಗಳನ್ನು ರಕ್ತಿಸುವನು, ಪ್ರಳಯಕಾಲದಲ್ಲಿ ಸತ್ವವನ್ನೂ ಭಕ್ಷಿನು 
ವನು. ಮತ್ತು ಸೃಷ್ಟಿ ಕಾಲದಲ್ಲಿ ಪುನಃ ಎಲ್ಲವನ್ನೂ ಸೃಷ್ಟಿಸು 


ವನಂ ಎಂದು ಹೀಗೆ ತಿಳಿಯಬೇಕು. ಇದೂ ಮೂರನೆಯ 
ಅಭಿಪ್ರಾಯ. ಒಟ್ಟಿ ನಲ್ಲಿ ಜ್ಞೇಯವು ಭೂತಗಳನ್ನು ಧರಿಸಿರು 


ತ್ತದೆ, ನಾಶ ಮಾಡುತ್ತದೆ. ಪುನಃ ಸೃಷ್ಟಿಸುತ್ತದೆ. ಮತ್ತು 
ಇವೆಲ್ಲವನ್ನೂ ತಿಳಿಯುತ್ತದೆ. 


(336-07171066 from Mysore Vysya Patrika 
March 1959) 


M.V.P. Press, Wiysore. 


ಭಗವಧೀತಾ ಅಧ್ಯಾಯ ೧೩. ಪಾ 


ಜ್ಯೋತಿಷಾಮಪಿ ತಜ್ಜೋತಿಃ ತಮಸಃ 
ಸರವೆಖಚ್ಯಕೇ | 


ಜ್ಞಾನಂ ಚ್ಲೇಯಂ ಜ್ಞಾನಗವ್ಯಂ ಹೃವಿಸರ್ವಸ್ಕ 
ವಿಸ್ಕಿತಂ | ೧೭ ॥ 


(14) (ತತ್‌) ಜ್ಯೋತಿಷಾಂ ಅಪಿ ಜ್ಯೋತಿಃ ತಮಸಃ 
ಪರಂ ಉಚ್ಯತೇ (ಅದು) ಜ್ಯೋತಿಸ್ಸಿ ಸಿ.ನಿಂದ ಕೂಡಿದ ವಸ್ತು 
ಗಳಿಗೆಲ್ಲಾ (ತಿಯಾಗಿರುವುದು, ಮತ್ತು ತವಃಸ್ಸಿ ಗೀತ 
ಮೇಲಿನದಾಗಿರುವುದು ಎಂದು ಹೇಳಲ್ಪಡುತ್ತ ಜಿ. ಅಂಡರೇನು? 
(1) ನಿರ್ಗುಣಬ್ರಹ್ಮದ ಬೆಳಕಿನಿಂದ ಸೂರ್ಯ, ಚಂದ್ರ, ಅಗ್ನಿ 
ಮುಂತಾದ ಪದಾರ್ಥಗಳಿಗೆಲ್ಲಾ ತೇಜಸ್ಸು ಉಂಟಾಗುತ್ತದೆ. 
ಮತ್ತು ಅದು ಅಜ್ಞಾನವನ್ನು (ತಮಸ್‌) ಮೀರಿದುದಾಗಿಯೂ 
ಇರುವುದಂ ಎಂದು ಹೇಳಲ್ಪಟ್ಟಿದೆ. ಇದು ಮೊದಲನೆಯ ಅಭಿ 
ಪ್ರಾಯ. (11) ಶುದ್ಧ ಪ್ರತ್ಯಗಾತ್ಮನು ತೇಜಸ್ಸಿನಿಂದ ಕೂಡಿದ 
ಎಲ್ಲಾ ವಸ್ತುಗಳಿಗಿಂತಲೂ ವಿಶೇಷವಾದ ತೇಜಸ್ಸಿನಿಂದ 
ಕೂಡಿರುವನು ಮತ್ತು ಸೂಕ್ಷ್ಮದೆಶೆಯಲ್ಲಿರುವ ಪ್ರಕೃತಿಗಿಂತಲೂ 
(ತಮಸಃ) ಉತ್ಕೃಷ್ಟನಾದವನು ಎಂದು ಹೇಳಲ್ಪಡುತ್ತದೆ. 
ಇದು ಎರಡನೆಯ ಅಭಿಪ್ರಾಯ. (111) ಸಗಂಣಬ್ರಹ್ಮನು 
ತೇಜ ನಿಂದ ಕೂಡಿಕುವ ಸೂರ್ಯಾದಿಗಳಿಗೂ ಕೂಡ ಪ್ರಕಾಶ 
ಶಕ್ತಿ ಯನ್ನು ಕೊಡುವನು. ಮತ್ತು ಸತ್ವರಜಸ್ತಮೋ ಗುಣ 
ಗಳಿಂದ ಜಹವ ಪ್ರಕೃತಿಯನ್ನು (ತಮಸಃ) ಮೀರಿಸಿದವ 
ನಾಗಿರುವನು ; ಅಂಷರೆ ಅವುಗಳಿಗೆ ಬದ್ಧನಾಗಿರುವುದಿಲ್ಲ ಎಂದು 
ಶ್ರುತಿಯಲ್ಲಿ ಹೇಳಲ್ಪಡುತ್ತಾನೆ. ಒಟ್ಟಿ ನಲ್ಲಿ, ಜ್ಹೇಯವು 
ತೇಜಸ್ಸುಗಳಿಗೆಲ್ಲಾ ಮೂಲವಾದ ತೇಜಸ್ತು. ಮತ್ತು ತಮ 
ಸನ್ನು ಮೀರಿದ್ದು ಎಂದು ಹೇಳಲ್ಪಡುತ್ತದೆ. 


(15) (ತತ್‌) ಜ್ಞಾನಂ, ಜ್ಞೀಯಂ, ಜ್ಞಾನಗಮ್ಯಂ, 
ರೃಸ್ಯ ಹೃದಿವಿಷ್ಠಿತಂ ಎ (ಅದು) ಜ್ವ್ಞನಸ್ವರೂಪವುಳ್ಳ ದುದು, 
ಜ್ಞೇಯವಾದುದ್ಯ, ಜ್ಞಾನಗಮ್ಯವಾದಂದು ಮತ್ತಾ ಎಲ್ಲರ 
ಹೃದಯದಲ್ಲಿಯೂ ee ಗಿಡ. ಅಂದಕೇನು, (1) 
ಎ ತಿಳಿಯಲ್ಪಡಲಂ 


ರ್ಗಣಬ್ರಹ್ಮವು ಜ್ಞಾ ನಸ್ವ ರೂಪವಾದದ್ದು, 


೨ಕ 


ಪಾಠ ೪ 


ಯೋಗ್ಯವಾದದ್ದು ಮತ್ತು ತತ್ವಜ್ಞಾನ ಮಾತ್ರದಿಂದಲೇತಿಳಿಯ 
ಲ್ಪಡತಕ್ಕದ್ದು ಮತ್ತು ಎಲ್ಲಾ ಪ್ರಾಣಿಗಳ ಅಂತಃಕರಣಗಳಲ್ಲಿಯೂ 
ಇರುನೆಂಥಾದ್ದಾಗಿಯೂ ಇದೆ. ಇದು ಮೊದಲನೆಯ ಅಭಿ 
ಪ್ರಾಯ. (11) ಶುದ್ಧಪ್ರ ತ್ಯಗಾತ್ಮನಃ ಜ್ಞಾನಸ್ವರೂಪನು 
ಅಥವ ಜ್ಞಾನಾಕಾರನು ಎಂದು ತಿಳಿಯತಕ್ಕದ್ದು (ಜ್ಞಾನಂ 
ಜ್ಞೇಯಂ) ; ಅಮಾನಿತ್ವಾದಿ ಜ್ಞಾನಾಭ್ಯಾಸಗಳಿಂದ ಹೊದ 
ತಕ್ಕನನು ಮತ್ತು ಸರ್ವರ ಹೃದಯದಲ್ಲಿಯೂ ಇರತಕ ಸ ವನಂ. 
ಇದೂ ಎರಡನೆಯ ಅಭಿಪ್ರಾಯ. (11) ಸ ಸಗುಣಬ ಬ ಹನ 
ಜ್ಞಾನಪ್ರಕಾಶ ಸ್ವರೂಷನು, ಸಾಕ್ಷಾತೃರಿಸಲ್ಪ ಡತತ್ಯವನು, 
ಜ್ಞಾನದಿಂದ ಹೊಂದುವುದಕ್ಕೆ ಯೋಗ್ಯನು ಮತ್ತು ಸಮಸ್ತ 
ಪ್ರಾಣಿಗಳ ಹೈದಯಗಳಲ್ಲಿಯೂ ನಿಯಾಮಕಣಾಗಿರುವನು. 
ಇದು ಮೂರನೆಯ ಅಭಿಪ್ರಾಯೆ. ಒಟ್ಟಿ ನಲ್ಲಿ, ಜ್ಞೇಯವು 
ಜ್ಞಾ ನಸ ರೂಪವಾಗಿಯೂ, ಸಸಕ್ಷಾತ್ಯರಿಸ ಸಲ್ಪ ಹತಕ್ಕು ದಾಗಿಯಷ್ಯ 
ಜ್ಞಾ ನಾಭ್ಯಾಸಗಳಿಂದ ಹೊಂದಲ್ತಡೆತಕ್ಸದ್ಡಾ ಗಿಯೂ ಮತ್ತು 
ಎಲ್ಲರ ಹೃದಯಗಳಲ್ಲಿಯೂ ಸ್ಥಿರವಾಗಿ ನೆಲಸಿರತಕ್ಕುದಾಗಿಯಾ 
ಇದೆ. 


ಜ್ಲೇಯದ ಸ್ವರೂಪವನ್ನು ತಿಳಿಯಬೇಕು. 


ಜೆ ನ್ಲೇಯರಂ ಯತ್ತತ್ಸ ಶ್ರವಶ್ರ್ಯಾಮಿ ಯಜ್ಞಾ ತ್ವಾ ಅಮ ತ 


ಮಶ್ಸುತೇ | 


“ ಯಾವುದನ್ನು ತಿಳಿದರೆ ಅಮೃತತ್ವವುಂಟಬಾಗಂತ್ತಜಿಯೋ 
ಆ ಜ್ಞೇಯಸ್ಸ ಸ ರೂಪನನ್ನು ಎಡರು? ೫ ಎಂದು ಶಿ ಶ್ರೀಕೃ ಷ್ಹನಂ 
ಎರಬ * ಣ್ದೆ ಕ್ಲೀಯದ ೫ ತ ತ Pe ನೆ. 
ಈ ಆರುಶ್ಲೊ ಗಳಲ್ಲಿ “ ಜ್ಹೇಯದ ” ಸ್ವರೂಪವು ಹೃ ದಯಂ 
ಗಮಂವಾಗಿ, ಸ್ವಾರಸ್ಯ ವಾಗಿ, "ಅತ್ಯುತ್ತ Hk ವರ್ಣಿಸಲ್ಪಟ್ಟಿದೆ. 
ಈಶ್ಥೊ (ಕಗಳನ್ನು ವಿದ್ಯಾರ್ಥಿಗಳು ಕಂಠಪಾಠಮಾಡಿ ಅಡಿಗಡಿಗೆ 
ಅರ್ಥಸಹಿತ ಮನನ ಮಾಡುತ್ತಿ ದ್ದ ಕೆ ಅವರಿಗೆ ಜಿ ನ್ಲೇಯೆಡ 
ಸ್ವರೂಪವು ತಾನಾಗಿಯೇ ಹೆಚು ಹೆಚ್ಚಾಗಿ ಸಾಕ್ಷಾತ್ಕಾ 'ರವಾಗು 
ವುದು. ಆದರೆ ನಮ್ಮ ದೇಶದ ಮಹಾತ್ಮರು ಈ ಜೆ ಸ್ಲೇಯದ 
ಸ್ವರೂಸವನ್ನು (1) ನಿರ್ಗಾಬ್ರ ಬ್ರಹ್ಮ (2) ಶುದ್ಧಪ ತ್ಯ ಗಾತ್ಮ 


26 


ಅಥವ ಪರಿಶುದ್ಧಾತ್ಮ (3) ಸಗುಣಬ್ರ ಹ್ಮ (4) ಅವ್ಯಕ್ತ ಶುದ್ಧ 
ಅಖಂಡ ಚೈತನ್ಯ ಮತ್ತು (5) ಸಗೊಣ-ನಿರ್ಗುಣಬ್ರಹ್ಮೆಎಂದಂ 
ಐಷು ವಿಧವಾಗಿ ಸಾಕ್ಷಾತೃರಿಸಿ ಆಯಾ ಸ್ವರೂಪ ಸಾಕ್ಷಾತ್ಕಾರದ 
ಪ್ರಕಾರ ಈ ಆರು ಶ್ಲೋಕಗಳಲ್ಲಿರುವ ಜ್ಞೇಯ ಸ್ವರೂಪದ 
ವರ್ಣನೆಗೆ ಅರ್ಥಗಳನ್ನು ಹೇಳಿರುವರು. 


ಜ್ಞೇಯವನ್ನು ಸಾಕ್ಷಾತೃರಿಸುವುದರಿಂದ ಉಂಟಾಗುವ ಫಲ 
ನೇನು? ನಾವು ಈಗ ಈ ಪ್ರಪಂಚದಲ್ಲಿ ವಾಸಮಾಡುತ್ತಾ 
ವಿಧವಿಧವಾದ ಪದಾರ್ಥಗಳನ್ನೂ, ಕಾರ್ಯಗಳನ್ನೂ ಚಲನೆ 
ಗಳನ್ನೂ ಮತ್ತು ಚಿತ್ತ ವೈತ್ತಿ ಗಳನ್ನೂ ತಿಳಿಯುತ್ತೇವೆ ಮತ್ತು 
ಅನುಭವಿಸುತ್ತೇವೆ. ಹಾಗೆ ಅವನ್ನು ಕಿಳಿಡು ಅನುಭವಿಸು 
ವುದರಿಂದ ಜನ್ಮಮುರಣಗೆಳೆನ್ನು ಅಡಿಗಡಿಗೆ ಹೊಂದುತ್ತಾ ಪ್ರತಿ 
ಯೊಂದು ಜನ್ಮದಲ್ಲೂ ಅಲ್ಪ ಸುಖಗಳನ್ನೂ ಮತ್ತು ಬಹುದುಃಖ 
ಗಳನ್ನೂ ಅನುಭವಿಸುತ್ತೇವೆ. ಆದುದರಿಂದ ವಿನೇಕಿಯಾದೆ 
ಮೆನುಸ್ಯೆನಿಗೆ ಮಾತ್ರ ಯಾವಾಗ ತಾನು ಜನ್ಮ ಮರಣಗಳ 
ಬಂಧನದಿಂದ ಬಿಡುಗಡೆಯನ್ರು ಹೊಂದಿ ಯಾವ ವಿಧವಾದ 
ದುಃಖವೂ ಇಲ್ಲದ ಶಾಶ್ವತಾನಂದನನ್ನು ಸಡೆಯುನೆನು? 
ಎಂಬ ಮೋಕ್ಷ ಇಚ್ಛೆ ಜು ಅಥವ ಆಶೆಯು ಉಂಟಾಗುವುದು. 
ಅಂಥಾ ಮುಮಃಕ್ಷುವು ಅಂದರೆ ಅಮರತ್ವೆವೆನ್ನೂ, ಶಾಶ್ವತಾನಂದ 


ವನ್ನೂ ಬಯಸುವ ವಿವೇಕಿಯು “ ಜ್ಹೀಯದ ” ಸ್ವರೂಪವನ್ನು 


ಸಾಕ್ಷಾತೃರಿ ಸಿದರೆ ತನ್ನ ಪವಿತ್ರವಾದ ಧ್ಯೇಯದ ಫಲವನ್ನು 
ಪಹೆಯುವನಂ. ಆದುದರಿಂದೆ ಕೆಲವು ಮುಮುಕುಗಳು 
| ಜ್ಲೇಯ ” ವನ್ನು ನಿರ್ಗುಣಬ್ರಹ್ಮ ಸ್ವರೂಪವಾಗಿ ಭಾವಿಸಿ ಈ 
ಗೀತಾಶ್ಲೋಕಗಳ ಮನನದಿಂದ ಮತ್ತು ಬ್ರ ಹ್ಮಧ್ಯಾನದಿಂದ 
ಅಮೃತತ್ವವನ್ನು ಸಾಧಿಸಿರುವರು. ಅಂದರೆ, ಜನ್ಮಮರಣಗಳ 
ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಈ ಅಲ್ಪವಾದ ಸುಖ 
ದಾಃಖ ದೃಂದ್ರಗಳಿಂದ ಮುಕ್ತರಾಗಿ ಶಾಶ್ವತಾನಂದವುಳ್ಳ 
ಅಮೃತತ್ವೆವನ್ನು ಅನುಭವಿಸಿದರು. ಇನ್ನು ಕೆಲವು ಮುಮುಕ್ಷು 
ಗಳು “ ಜ್ಞೇಯ ” ವನ್ನು “ ಶುದ್ಧ ಪ್ರತ್ಯಗಾತ್ಮ ಅಥವ 
ಜೀವಾತ್ಮ ಈ ಸ್ವರೂನ ಎಂದು ಭಾವಿಸಿ ಈ ಗೀತಾಶ್ಲೋಕಗಳ 
ಮನನದಿಂದ ಮತ್ತು ಆತ್ಮಧ್ಯಾನದಿಂದ ಅಮೃತತ್ವವನ್ನು ಸಾಧಿ 
ಸಲು ಫಿರೂಪಿಸಿರುವರು. ಮತ್ತೆ ಕೆಲವು ಮುಮುಕ್ಷುಗಳು 
ಷ್ಟ ಜ್ಞೇಯ ಚ ವನ್ನು ಸಗುಣಬ್ರಹ್ಮ” ಸ್ವರೂಪವೆಂದು 
ಭಾವಿಸಿ ಈ ಗೀತಾಶ್ಲೋಕಗಳ ಮೆನನದಿಂದ ಮತ್ತು ಸಗುಣ 
ಬ್ರಹ್ಮ ಧ್ಯಾನದಿಂದ ಕ್ರಮೇಣ ಅಮೃತತ್ವವನ್ನು ಸಾಧಿಸಿ 
ನಿರೂಪಿಸಿರುವರು. ಬೇರೆ ಕೆಲವು ಮುಮುಕ್ಷುಗಳು ಜ್ಞೇಯ 
ವನ್ನು “ ಅಖಂಡ ಶುದ್ಧ ಚೈತನ್ಯ” ಸ್ವರೂಪವಾಗಿ ಭಾವಿಸಿ 
ಈ ಗೀತಾಶ್ಲೋಕಗಳ ಮನನದಿಂದ ಮತ್ತು ಅಖಂಡ ಶುದ್ದ 


ಚೈತನ್ಯ ಧ್ಯಾನದಿಂದ ಅಮೃತತ್ನ ವನ್ನು ಸಾಧಿಸಲು ಹೇಳಿರುವರು. 
ಕೊನೆಯದಾಗಿ, ಇನ್ನು ಕೆಲವು ಮುವಬಸ್ಸುಗಳು “ ಜ್ಹೇಯ ? 
ವನ್ನು ೬ ಸಗುಣ-ನಿರ್ಗುಣ ” ಸ್ವರೂಪವಾಗಿ ಭಾವಿಸಿ ಈ 
ಗೀತಾಶ್ಲೋಕಗಳ ಮನನದಿಂದ ಮತ್ತು ಸಗುಣ-ನಿರ್ಗುಣ 
ಬೃಹ್ಮ ಧ್ಯಾನದಿಂದ ಕ್ರಮೇಣ ಅಮೃತತ್ವವನ್ನು ಸಾಧಿಸಲು 
ನಿರೂಪಿಸಿರುವರು. ಇದರಿಂದೆ ತಿಳಿಯಬೇಕಾದುದೇನು ? 
ನಾವು ಅಮೃತತ ವನ್ನು ಪಡೆಯಬೇಕಾದರೆ ಮೊದಲು ಮಮುಕು 
ಗೆಳಾಗೆಬೇಕು.  ಎರಷನೆಯದಾಗಿ, ಜ್ಞೇಯವನ್ನು ನಿರ್ಗುಣ 
ಬ್ರ ಹ್ಮಸ್ಪರೂಪವಾಗಿಯಾಗಲ್ಲೀ, ತುದ್ಧ ಪ್ರತ್ಯಗಾತ್ಮ ಸ್ವರೂಪ 
ವಾಗಿಯಾಗಲೀ, ಸಗುಣಬ್ರಹ್ಮ ಸ್ವರೂಪವಾಗಿಯಾಗಲೀ, 
ಅಖಂಡ ಶುದ್ಧ ಚೇತನ ಸ್ವರೂಪವಾಗಿಯಾಗಲೀ ಅಥವ 


'ಸಗೂಣ-ನಿಗುಣಬ್ರಹ್ಮ ಸ್ವರೂಪವಾಗಿಯಾಗಲೀ ಭಾವಿಸುತ್ತಾ 


ಅರ್ಥಸಹಿತ ಈ ಗೀತಾಶ್ಲೋಕಗಳನ್ನು ಮನನಮಾಡುತ್ತಾ 
ಆಯಾ ಜ್ಞೇಯದ ಸ್ವರೂಪವನ್ನು ಧ್ಯಾನಮಾಡಬೇಕು. 
ಮೂರನೆಯದಾಗಿ ನಮ್ಮ ಬಾಳಿನ ದಿನಚರಿಯಲ್ಲಿ ಹಿಂದೆ ವಿವರಿ 
ಸಿರುವ * ಅಮಾನಿತ್ವ--ಅದಂಭಿತ್ವ-- ಅಹಿಂಸಾ ಇತ್ಯಾದಿ ಸ 
ಜ್ಞಾನಾಭ್ಯಾಸಗಳನು ಆಚರಿಸಲು ಆರ್ಜವದಿಂದ ಪ್ರಯತಿ 
ದನ್ನ ೩ 

ಸುತ್ತಾ ಇದ್ದರೆ ಜ್ಞೇಯದ ನಿಜಸ್ತರೂಪವು ತಾನಾಗಿಯೇ ನಮಗೆ 
ಗೋಚರವಾಗುತ್ತದೆ. 


ಇನ್ನು ಜ್ಞೇಯದ ಸ್ವರೂಪವನ್ನು ವಿವರಿಸುವ ಈ ಆರು 
ಗೀತಾಶ್ಲೋಕಗಳಿಗೆ ಆಚಾರ್ಯರು ಮತ್ತು ವಿದ್ವಾಂಸರು ಹೇಗೆ 
ನಿರ್ಗುಣಬ್ರ ಹ್ಮವಾಗಿ, ಶುದ್ಧಪ್ರತ್ಯಗಾತ್ಮನನ್ನಾಗಿ, ಸಗುಣಬ್ರಹ್ಮ 
ನನ್ನಾಗಿ, ಅವ್ಯಕ್ತ ಅಖಂಡ ಶುದ್ಧ ಚೈತನ್ಯವಾಗಿ ಅಥವ 
ಸಗುಣ-ನಿರ್ಗುಣಬ್ರ ಹ್ಮನನ್ನಾಗಿ ಅರ್ಥಮಾಡಿ ಉಪದೇಶಿಸಿರು 
ವರು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ. "ಒಟ್ಟಿನಲ್ಲಿ 
ಮ ವಿಷಯವನ್ನು ಮಾತ್ರ ಮರೆಯಕೂಡದು. ವಿಂದಿನವರೆಗೆ 
ಮನುಷ್ಯನು ತನ್ನನ್ನು ಶರೀರ, ಇಂದ್ರಿಯಗಳು ಮನಸ್ಸು, 
ಪ್ರಾಣ, ಬುದ್ಧಿ, ಅಹಂಕಾರ ಇವುಗಳ ಸಂಯೋಗದಿಂದ 
ಉಂಟಾದ ಕ್ಷೇತ್ರ ಮಾತ್ರವೇ ಪರಮತತ್ವವೆಂದು ತಿಳಿಯುತ್ತಾ 
ಪ್ರಪಂಚದ ಪದಾರ್ಥಗಳ, ಸಮಾಜ ವ್ಯಾಪಾರಗಳ ಮತ್ತು 
ಸನ್ಸಿವೇಶಗಳ ಮೂಲಕ ಉಂಟಾಗುವ ಅಲ್ಪಕಾಲದ ಸುಖಗಳ 
ಲ್ಲಿಯೂ ಆಸಕ್ತನಾಗಿ ಬಹುದುಃಖಗಳನ್ನು ಅನುಭವಿಸುತ್ತಾ 
ಅವುಗಳಲ್ಲೇ ಮಗ್ಗನಾಗಿರುವನೋ ಅದುವರೆಗೆ ಅವನಿಗೆ ಸು 
ದುಃಖ ದ್ವಂದ್ವಗಳು ಇರುವುವು ಮತ್ತು ಹುಟ್ಟು ಸಾವುಗಳ 
ಬಂಧನವು ಇರುವುದು. ಅವನು ಅಮರನಾಗುವುದಿಲ್ಲ ಮತ್ತು 
ಅವನು ಆತ್ಮಾನಂದ, ಭಗವದಾನಂದ ಅಥವ ಬ್ರಹ್ಮಾನಂದ 
ವನ್ನು ಅನುಭವಿಸುವುದಿಲ್ಲ. ಆದರೆ ಅದೇ ಮನುಷ್ಯನು 


27 


ಮುಮುಕ್ಷುವಾಗಿ, ಜ್ಞಾನಿಯಾಗಿ, ಕ್ಷೇತ್ರಾತೀತವಾದ ಜ್ಞೇಯಷ 
ಸ್ವಕೂಪವನ್ನು ಹಾವ ರೂಪದಿಂದ ಜೇಕಾದರೂ ತಿಳಿದು ಈ 
ಗೀತಾಶ್ಲೋಕಗಳ ಮನನದಿಂದೆ ಧ್ಯಾನಮಾಡುತ್ತಾ, ಜ್ಞಾನಾ 
ಭ್ಯಾಸಗಳನ್ನು ಆಚರಿಸುತ್ತಾ ಇರಂವನಾದರೆ ಖಂಡಿತವಾಗಿ 
ಶಾಶ್ವತಾನಂದನನ್ನು ಅನುಭವಿಸುವ ಅಮೃತತ್ವವನ್ನು ಪಡೆಯು 
ವನು. 


ಚ್ಲೇಯೆವು ನಿರ್ಗುಣಬ್ರಹ್ಮವು-- ಮೊದಲನೆಯ 
ಅಭಿಪ್ರಾಯ. 


ಅನಾದಿಮತ್‌ ಸರಂಬ್ರಹ್ಮೆ ಅಸತ್‌ನ ಸತ್‌ನ ಉಚ್ಯತೇ 
| ೧೨ || 


(1) ಸಮಸ್ತ ಉಪನಿಷತ್ತುಗಳಲ್ಲಿಯೂ ವಿಶೇಷಣಗಳು, 
ಧರ್ಮಗಳು ಅಥವ ಗುಣಗಳು ಇಲ್ಲದಿರುವ ಯಾವುದನ್ನು 
ನಾವು ಯೋಗಸಮಾಧಿ ಅಥವ ತುರಿಯಾವಸ್ಥೆ ಯಲ್ಲಿ ಸಾಕ್ಷಾತೃರಿ 
ಸುತ್ತೇವೆಯೋ ಅದು ಪರಬ್ರಹ್ಮ ಎಂದು ವರ್ಣನೆ ಇದೆ. 
ಆದುದರಿಂದ ಜ್ಞೇಯವು “ ನಿರ್ಗುಣಬ್ರಹ್ಮವು”. ಅದು 
ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಆಶ್ರಯವಾಗಿರುವುದರಿಂದ 
ಬ್ರಹ್ಮವೆಂದು ಕರೆಯಲ್ಪಹುತ್ತದೆ ಮತ್ತೂ ಅದು ಎಲ್ಲವನ್ನೂ 
ಮೀರಿ ಸರ್ವೋತೃ್ರಷ್ಟವಾಗಿರುವುದಕಿಂದ “ ಪರಬ್ರಹ್ಮವು *. 


(2) ಪರಬ್ರಹ್ಮವು ಯಾವಾಗಲೂ ಇರುವುದು; ಏಕೆಂದರೆ 
ಇದು ಕಾಲನಿಯಮಕ್ಕೆ ಒಳಪಟ್ಟಿಲ್ಲ. ಕಾಲಕ್ಕೆ ಬ್ರಹ್ಮನು 
ಅವೆಲಂಬನವಾಗಿದೆ ಮತ್ತು ಬ್ರಹ್ಮದಿಂದ ಕಾಲವುಂಬಾಗುತ್ತಜೆ. 
ಅಂದರೇನು, ಕಾಲವುಂಬಾಗುವುದಕ್ಕೆ ಮುಂಚೆಯೇ ಬ್ರ ಹ್ಮವು 
ಇದೆ. ಆದುದರಿರವ ಬ್ರಹ್ಮವು ಅನಾದಿ, ಅಂದರೆ ಆರಂಭಕಾಲ 
ವನ್ನೇ ಪಡೆದಿಲ್ಲ. 


(8) ಪರಬ್ರಹ್ಮವನ್ನು ನಾವು “ ಸತ್‌” ಎಂದು ಹೇಳ 
ಲಾಗುವುದಿಲ್ಲ ಮತ್ತು “ ಅಸತ್‌” ಎಂದೂ ಹೇಳಲಾಗುವುದಿಲ್ಲ. 
ಇದು ಹೇಗೆ ಎಂಬುದನ್ನು ನಾವು ತಿಳಿಯಬೇಕು. * ಸತ್‌” 
ಮತ್ತು * ಅಸತ್‌ ” ಎಂಬ ಈ ಎರಡು ಪದಗಳೂ ನಾವು ನಮ್ಮ 
ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಅಹಂಕಾರಗಳ ಮೂಲಕ 
ತಿಳಿಯುತ್ತಿರುವ ಮತ್ತು ಅನುಭವಿಸುತ್ತಿರುವ ಪ್ರಪಂಚದಲ್ಲಿರುವ 
ಪದಾರ್ಥಗಳಿಗೆ ಅನ್ವಯಿಸುತ್ತವೆಯೇ ವಿನಹ ಪ್ರಪಂಚದ 
ಸ್ವರೂಪಕ್ಕಿಂತ ಬೇರೆಯಾದ ಸ್ವರೂಪವನ್ನು ಪಡೆದಿರುವ 
ಪರಬ್ರಹ್ಮ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ. ಮನುಷ್ಯನು ತನ್ನ 
ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಅಹಂಕಾರಗಳಮೂಲಕ 
ತಾನು ವಾಸಮಾಡುತ್ತಿರುವ ಪ್ರಪಂಚದಲ್ಲಿ ಕೆಲವು ಕಾಲವಿದ್ದು 


ಕೆಲವು ಕಾಲವಿಲ್ಲದಿರುವ, ಒಂದು ಕಡೆ ಇಡ್ಡು ಇನ್ನೊಂದು ಕಡೆ 
ಇಲ್ಲದಿರುವ ಮತ್ತು ಜಾತಿ ಕ್ರಿಯಾಗುಣಗಳ ಸಂಬಂಧವನ್ನು 
ಪಡೆದಿರುವ ಪದಾರ್ಥಗಳನ್ನು ಪ್ರತ್ಯಕ್ಲಿಸುತ್ತಾನೆ ಅಥವ ಅನು 
ಭವಿಸುತ್ತಾನೆ. ಒಂದು ಕಾಲದಲ್ಲಿ ಒಂದಕಿ ಸ್ಥಳದಲ್ಲಿ ಕೆಲವು 
ಪಸ್ತುಗಳನ್ನು ಇರುವ ಹಾಗೆ ಪ್ರತ್ಯಕ್ರಿಸುತ್ತಾನೆ; ಇನ್ನು ಕೆಲ 
ವನ್ನು ಇಲ್ಲದ ಹಾಗೆ ಪ್ರತ್ಯಕ್ರಿಸುತ್ತಾನೆ. ಉದಾಹರಣೆಗಾಗಿ, 
ಬೆಕ್ಕನ್ನು ಪ್ರತ್ಯಕ್ತಿಸಿ “ಬೆಕ್ಕು ಇದೆ” ಎಂದು ತಿಳಿಯುತ್ತೇವೆ; 
ಅದೇ ಕಾಲದಲ್ಲಿ ಮನೆಯಲ್ಲಿ ಹೊಲಿಯು ಇಲ್ಲದಿರುವುದನ್ನು 
ಪ್ರತ್ಯಕ್ಷಿಸಿ "ಹುಲಿಯು ಇಲ್ಲ” ಎಂದು ತಿಳಿಯುತ್ತೇವೆ. ಹೀಗೆ 
ಇಂದ್ರಿಯಾದಿಗಳ ಮೂಲಕ ಪ್ರತ್ಯಕ್ಷಿಸಿ ಯಾವ ವಸ್ತುವನ್ನು 
“ಅದು ಇದೆ” ಎಂದು ತಿಳಿಯುತ್ತೇವೆಯೋ ಅದು “ಸತ್‌” 
ಮತ್ತು ಯಾವುದನ್ನು ಇಂದ್ರಿಯಾದಿಗಳ ಮೂಲಕ ಪ್ರತ್ಯಕ್ತಿಸಿ 
“ಅದು ಇಲ್ಲ” ಎಂದು ಬುದ್ಧಿಯಲ್ಲಿ ತಿಳಿಯುತ್ತೇವೆಯೋ ಅದಂ 
“ಅಸತ್‌” ಪರಬ್ರಹ್ಮವು ಈ ವಿಧವಾದ ಸತ್ತೂ ಅಲ್ಲ. ಅಸತೂ, 
ಅಲ್ಲ; ನಿಕೆಂದರೆ ಅದು ಇಂದ್ರಿಯಾದಿಗಳಿಗೆ ಗೋಚರವಾಗುವ 
ವಿಷಯವೇ ಅಲ್ಲ. ಯಾವುದು ಇಂದ್ರಿಯಾದಿಗಳ ಸೃಷ್ಟಿಗೆ 
ಕಾರಣವಾಗಿ ಅವುಗಳಿಗೆ ಪ್ರಕಾಶವನ್ನೂ, ಶಕ್ತಿ ಯನ್ನೂ 
ಉಂಟು ಮಾಡುತ್ತದೆಯೋ ಆದು ಇಂದ್ರಿಯಾದಿಗಳಿಗೆ ವಿಷ 
ಯವಾಗಿ ಯಾರಿಂದಲೂ ಪ್ರಸಂಚದ ವಸ್ತುಗಳಹಾಗೆ ಪ್ರತ್ಯ 
ಕಿಸಲ್ಪಡಲು ಯೋಗ್ಯವಾಗಲಾರದು. ಬ್ರಹ್ಮಕ್ಕೆ ಗುಣವಿಲ್ಲ, 
ಜಾತಿ ಇಲ್ಲ ಮತ್ತು ಕ್ರಿಯೆಗಳ ಸಂಬಂಧವಿಲ್ಲ. ಆದುದರಿಂದ 
ಅದನ್ನೂ ಗುಣವಾಚಕ ಶಬ್ದಗಳಿಂದಲಾಗಲೀ, ಜಾತಿವಾಚಕ 
ಶಬ್ದಗಳಿಂದಾಗಲೀ ಮತ್ತು ಕ್ರೆಯಾವಾಚಕ ಶಬ್ದಗಳಿಂದಲಾ 
ಗಲೀ ಶಿಳಿಸಲಾಗುವುದಿಲ್ಲ. ಒಬ್ಬಿನಲ್ಲಿ ಬ್ರಹ್ಮನನ್ನೂ. 
“ಅಸ್ತಿ ಇದೆ?” ಮತ್ತು “ನಾಸ್ತಿ-ಇಲ್ಲ” ಎಂದು ಹೇಳುವುದಕ್ಕೆ 
ಆಸ್ಪದವಿಲ್ಲ. ಅದು ಅದ್ವಿತೀಯವು; ಅಂದರೆ ಅದು ಇನ್ನೊಂದು 
ಯಾವ ವಸ್ತುವಿನ ಸಂಬಂಧವನ್ನೂ ಪಡೆದಿಲ್ಲ. ಅದು 
ಪ್ರಪಂಚದ ವಸ್ತುಗಳಹಾಗೆ “ಸತ್‌ ಮತ್ತು ಅಸತ್‌” ಆಗಿಲ್ಲ 
ದಿದ್ದಾಗ್ಯೂ, ಅದು ದೇಶ ಕಾಲ ನಿಯಮಗಳಿಗೆ ಒಳಪಡದೆ, 
ಯಾವಾಗಲೂ, ಎಲ್ಲೆಲ್ಲಿಯೂ “ಜ್ಞಾನದ ಸ ಸ ರೂಪವಾದೆ ಮಹಾ 
ಇರುವಿಕೆ” ಯಾಗಿ ಪ್ರಕಾಶಿಸುತ್ತಿದೆ. 


ಸರ್ವತಃ ಪಾಣಿಪಾದಂ ತತ್ಸರ್ವತೋ (8) ಕ್ಷಿ ಶಿರೋ 


ವಂಂಖಂ। 

ಸರ್ವತಃ ಶ್ರುತಿ ಮಲ್ಗೊಳೇ ಸರ್ವವತಾ ವೃತ್ಯ 
ತಿಷ್ಕತಿ | ೧೩ || 

4. ಪರಬ್ರಹ್ಮವು «« ಸರ್ತ್‌ ಅಲ್ಲ ಅಸತ್‌ ಅಲ್ಲ” 


ಎಂದು ಹೇಳಲ್ಪಟ್ಟಿತು; ಅದರಿಂದ ಬ್ರಹ್ಮವೇ ಇಲ್ಲವೆಂದು 


28 


ತೀರ್ಮಾನ ಮಾಡಕೂಡದು, ಕಾರಣವೇನು? ಅದಕ್ಕೆ ಎಲ್ಲೆ 
ಲ್ಲಿಯೂ ಕೈ, ಕಾಲು, ಕಣ್ಣು, ಮುಖ, ಕಿವಿ ಎಂಬ ಉಪಾಧಿ 
ಗಳು ಇವೆ. ಹಾಗಾದರೆ. ಉಪಾಧಿಯೆಂದರೇನು? ಒಂದು 
ವಸ್ತುವು ಇನ್ನೊಂದು ವಸ್ಸುವಿನಲ್ಲಿ ಸೇರದೆ ಅದರ ತಿಳಿವಳಿಕೆ 
ಯನ್ನು ಉಂಟುಮಾಡುವುದಕ್ಕೆ ಸಾಧನವಾದರೆ ಮೊದಲನೆಯ 
ವಸ್ತುವು ಎರಡನೆಯ ವಸ್ತುವಿಗೆ ಉಪಾಧಿಯು, ಮನುಷ್ಯನು 
ಹಗ್ಗವನ್ನೇ ಹಾವೆಂದು ತಿಳಿದಿರುವಾಗ ಹಾವು ಹೆಗ್ಗೆಕೈ ಉಪಾ 
ಧಿಯು ; ಏಕೆಂದರೆ ಹಾವು ಹೆಗ್ಗೆ ಕ್ಸೆ ಸೇರಿಲ್ಲಡಿದ್ದಾಗ್ಯೂ ಕೊನೆ 
ಯಲ್ಲಿ ಹಗ್ಗದ ತಿಳಿವಳಿಕೆಯನ್ನು ಉಂಟುಮಾಡುವುದಕ್ಕೆ 
ಸಾಧನವಾಗುತ್ತದೆ. ಹಾಗೆಯೇ ಎಲ್ಲಾ ಪ್ರಾಣಿಗಳ ಪ್ರತ್ಯೇ 
ಕವಾದ ಲೆಬ್ಬವಿಲ್ಲದ ಕೈಗಳೂ, ಕಾಲುಗಳೂ, ಕಣ್ಣುಗಳೂ 
ಮುಖಗಳೂ ಮೃತ್ತು ಕಿವಿಗಳೂ ತಾವು ನಿಜವಾಗಿ ಇಲ್ಲದಿದ್ದಾಗ್ಯೂ 
ಕೂಡ ಉಪಾಧಿಗಳಾಗಿದ್ದು ಪರಬ್ರಹ್ಮದ ಇರುವಿಕೆಯನ್ನು 
ತೋರಿಸಿಕೊಡುತ್ತವೆ. ಅಂದರೇನು ಇಂದ್ರಿಯಾದಿಗಳ ವಿಷ 
ಯಗಳು “ಸತ್‌-ಅಸತ್‌* ಎಂದು ಕರೆಯಲ್ಪಟ್ಟು ಬ್ರಹ್ಮದ 
ಉಪಾಧಿಗಳಾಗಿ ಮಾತ್ರ ಇವೆ. ಹಾಗಾದರೆ ಅವು ಬ್ರಹ್ಮದಲ್ಲಿ 
ನಿಜವಾಗಿಯೂ ಇವೆಯೇ? ಎಂಬ ಪ್ರಶ್ನೆಗೆ ಮುಂದಿತ ಶ್ಲೋಕ 
ದಲ್ಲಿ ಉತ್ತ ರವನ್ನು ಕೊಟ್ಟ ಜಿ. 


5. ಕೈ. ಕಾಲು, ಕಣ್ಣು, ಮುಖ ಮತ್ತು ಕಿವಿ ಉಪಾಧಿ 
ಗಳು ಇರುವ ಕಡೆ ಮಾತ್ರ ಬ್ರಹ್ಮವು ಇದೆಯೇ? ಬೇರೆ ಕಡೆ 
ಗಳಲ್ಲಿ ಇಲ್ಲವೆ? ಎಂಬ ಸಂಶಯವು ಹುಟ್ಟುತ್ತದೆ. ಈ ಸಂದೇಹ 
ವನ್ನು ಪರಿಹಕಿಸುವುದಕ್ಕಾಗಿ “ ಬ್ರಹ್ಮವು ಲೋಕದಲ್ಲಿರುವ 
ಎಲ್ಲಾ ಸೆತ್‌-ಅಸಕ್‌ ವಸ್ತು ಗಳನ್ನೂ ಚೆನ್ನಾಗಿ ವ್ಯಾಪಿಸಿಕೊಡು 
ಇರುವುದು ಮತ್ತು ಅವುಗಳನ್ನೆಲ್ಲಾ ಉಪಾಧಿಯನ್ನಾಗಿ ಪಡೆ 
ದಿರುವುದು ಎಂದು ಹೇಳಿದೆ. ನಿಜವಾಗಿ ಬ್ರಹ್ಮವು ಏಲ್ಲೆಲ್ಲಿಯೂ 
ಇದೆ ; ಲೋಕದಲ್ಲಿರುವ ಎಲ್ಲಾ ವಸ್ತುಗಳೂ ಅದರ ಆಧಾರದ 
ಮೇಲೆ ನಿಂತು ಅದೆರ ಉಪಾಧಿಗಳಾಗಿ ಇವೆ. 


ಸರ್ಫೇಂದ್ರಿಯ ಗುಣಾಭಾಸಂ ಸರ್ವೆಂದ್ರಿಯವಿ 
ವರ್ಜಿತಂ | 


ಅಸಕ್ತಂ ಸರ್ರಭೃಚ್ಚೈವ ನಿರ್ಗುಣಂ ಗುಣಭೋ 
ಕ ಕ್ರೃಚ | ೧೪ ॥ 


ಕಿರ್ಗಣ ಬ್ರಹ್ಮವು ಮಾತ್ರ ಸತ್ಯವಾದ ಅದ್ವಿತೀಯ 
ತತ್ವವು ; ಅದನ್ನು “ ಇಸೆ” ಎಂದು ತೋರಿಸಿಕೊಡುವ ಜಗೆತ್ತು 
ಅದಕ್ಕೆ ಉಪಾಧಿಯಾಗಿಯೇ ಹೊರತು ಅದು ಸತ್ತವಾದ ತತ್ವ 
ವಲ್ಲ... ಹಾಗಾದದೆ ಸರಬ್ರಹ್ಮವು ಇವುಗಳನ್ನೆಲ್ಲಾ ಪಡೆದಿದೆ 
ಎಂದು ಹಿಂದಿನ ಶ್ಲೋಕದಲ್ಲಿ ಏಕೆ ಹೇಳಲ್ಪ ಟ್ಬತು ? ವೇದಾಂತ 


ದಲ್ಲಿ ಮೊದಲು ಪ್ರಪಂಚವೂ, ಅದರಲ್ಲಿ ಅನೇಕ ಕ್ಷೇತ್ರಗಳೂ, 


ಆ ಕ್ಷೇತ್ರಗಳಲ್ಲಿ ಲೆಬ್ಬವಿಲ್ಲದಷ್ಟು ಕೈ, ಕಾಲು ಮುಂತಾದವು 


ಗಳೂ ಉಪಾಧಿಗಳಾಗಿ ಇವೆಯೆಂದು ಹೇಳಿ, ಆಮೇಲೆ ನಿರ್ಗುಣ 
ಬ್ರಹ್ಮನು ಇವುಗಳಿಗೆಲ್ಲಾ ಅವಲಂಬನವಾಗಿಜಿ ಎಂಬರಿದನ್ನು 
ತಿಳಿಸಿ, ಕ್ರಮೇಣ ಪ್ರನಂಜಾದಿಗಳು ಸತ್ಯವಲ್ಲ-ಸುಳ್ಳು ಎಂಬು 
ದನ್ನು ಸಕಾರಣವಾಗಿ ಕೀರ್ಮಾನಿಸಿ, ಕೊನೆಯಲ್ಲಿ ಸಚ್ಚಿದಾ 
ನಂದ ನಿರ್ಗುಣ ಬ್ರಹ್ಮಪೊಂದೇ ಸ್ವಯಂಪ್ರಕಾಶವಾದ ಸತ್ಯ 
ವಾದ ಇರುವಿಕೆಯು ಎಂದ ಉಪದೇಶ ವರಾಡಿದೆ. ಅಜ್ಞಾನಿ 
ಗಳಿಂದ ಪ್ರತ್ಯಕ್ಷಿಸಲ್ಲಡುವ ಈ ಪ್ರಪಂಚವು “ ಅದ್ವಿತೀಯ 
ಬ್ರಹ್ಮವು ಇದೆ * ಎಂಬುದನ್ನು ತೋರಿಸಿಕೊಡುತ್ತಡೆಯೇ 
ವಿನಹ ಅದು ಬ್ರಹ್ಮದ ಹಾಗೆ ಸತ್ಯವಲ್ಲ, ನಿಜವಲ್ಲ. ಕಾರಣ 
ವೇನು? ಬ್ರ ಹ್ಮ ಜ್ಞಾನಿಯು ಬ್ರಹ್ಮವನ್ನು ಸತ್ಯವನ್ನಾಗಿ 
ಸಾಕ್ಷಾತೃರಿಸುತ್ತಾನೆ ; ಮತ್ತು ಉಪಾಧಿಯಾದ ಜಗತನ್ನು ಸತ್ಯ 
ವೆಲ್ಲದ್ದಾಗಿ ತಿಳಿಯುತ್ತಾನೆ. ಆದುದರಿಂದ ಜ್ಞಾನಿಗಳು 
ಸಾಕ್ಷಾತೃರಿಸುವ ಸತ್ಯವಾದ ಬ್ರಹ್ಮನನ್ನು ಪಾರಮಾರ್ಥಿಕ 
ಅವಸ್ಥೆ ಯೆಂದು ಕರೆದಿದ್ದಾರೆ. ಅಜ್ಞಾನಿಗಳಿಗೆ ಬ್ರಹ್ಮೆದ ಪಾರ 
ಮಾರ್ಥಿಕ ಅವಸ್ಥೆಯು ಸಾಕ್ಷಾತ್ಛಾರವಾಗುವುದಿಲ್ಲ.. ಆದರೆ 
ಅನರು ಬ್ರಹ್ಮನನ್ನು “ ಇಡೆ ” ಎಂದು ತೋರಿಸುವ ಉಪಾಧಿ 
ಯಾದ ಪ್ರಪಂಚವನ್ನೂ. ಅದರಲ್ಲಿರುವ ಜಾತಿ ಗುಣ ಕ್ರಿ ಯಾದಿ 
ಗಳಿಂದೆ ಕೂಡಿದ ಚರಾಚರ ವಸ್ತು ಗಳೆಲ್ಲವನ್ನೂ ಪ್ರತ್ಯಕ್ಷಸಿ ಅಮ 
ಭವಿಸುತ್ತಾರೆ. ಇವರು ಪ್ರತ್ಯಕ್ಷಿಸುವ ಪ್ರಪಂಚಾದಿಗಳನ್ನೇ 
ಬ್ರಹ್ಮದ “ ವ್ಯಾವಹಾರಿಕ ಆವಸ್ಥೆ ಸ ಎಂದು ಕರೆದಿದ್ದಾರೆ. ಈ 
ಶ್ಲೋಕದಲ್ಲಿ ಬ್ರಹ್ಮದ ಪಾರಮಾರ್ಥಿಕ ಅವಸ್ಥೆ ಯನ್ನೂ ಮತ್ತು 
ಬ್ರಹ್ಮದ ವ್ಯಾವಹಾರಿಕ ಅನಸ್ಥೆಯನ್ನೂ ಹೋಲಿಸಿ ಆವು ಒಂದ 
ಕ್ರೊಂದಕ್ಕೆ ಹೇಗೆ ನಿರೋಧವಾಗಿವೆ ಎಂಬುದನ್ನು ವರ್ಣಿಸಿದೆ. 

6. ಬ್ರಹ್ಮವು ಪಾರಮಾರ್ಥಿಕ ದಿಶೆಯಲ್ಲಿ ಬಹಿರಿಂದ್ರಿಯ 
ಗಳು ಮತ್ತು ಅವುಗಳ ಗುಣಗಳನ್ನು ಪಡೆದಿಲ್ಲ. ಆದರೆ ಅದೇ 
ಬ್ರಹ್ಮವು ವ್ಯಾವಹಾರಿಕ ದಿಶೆಯಲ್ಲಿ ಅಜೇತನವಾದ ಮತ್ತು 
ಉತ್ಪತ್ತಿ ನಾಶಗಳನ್ನು ಪಡೆದಿರುವ ಜ್ಞಾ,ನೇಂದ್ರಿಯಗಳೂ, 
ಕರ್ಮೆಂದ್ರಿಯಗೆಳೂ, ಮನಸ್ಸು, ಬುದ್ಧಿ, ಅಹಂಕಾರಗಳೂ 
ಮತ್ತು ಈ ಇಂದ್ರಿಯಗಳ ಗುಣಾಭಾಸಗಳಾದ ಕೇಳುವುದು, 
ಮಾತನಾಡುವುದು, ನಿಶ್ಚಯ ಸಂಕಲ್ಪ ಮುಂತಾದವುಗಳು 
ಇವೆಲ್ಲನನ್ನೂ ಪಡೆದಿದೆ. 

1. ಬ್ರಹ್ಮವು ಪಾರಮಾರ್ಥಿಕ ದೆಶೆಯಲ್ಲಿ ಇಂದ್ರಿ ಯಾದಿ 
ಗಳನ್ನು ಪಡೆಯದೇ ಇರುವುದರಿಂದ ಅದು ಅಸಕ್ತವು ; ಅಂದರೆ 
ಅದು ಯಾವುದೊಂದರಲ್ಲಿಯೂ ಅಭಿಮಾನವನ್ನು ಪಡೆದಿಲ್ಲ. 

Re-printed from Mysore Vysya Patrika 
(May 1959) 


ಭಗವಧೀತಾ ಅಧ್ಯಾಯ ೧೩. ಪಾಠ ೪ 


ಆದ ಅದ್ವಿತೀತುವಾದುದರಿಂದ ಅದು ಅಭಿಮಾನನನ್ನು 
ತೋರಿಸುವುದಕ್ಕೆ ಸಹೆಕಾರಿಯಾದ ಬೇಕಿ ವಸ್ತುವೇ ಇರುವುದಿಲ್ಲ. 
ಆದಾಗ್ಯೂ ಆದು ಬ್ರ ಹ್ಮದ ವ್ಯಾವಹಾರಿಕೆ ದೆಶೆಯಲ್ಲಿ ತೋರಿ 
ಬರುವ ಎಲ್ಲಾ ವಿಧವಾದ ವಸ್ತುಗಳಿಗೂ ಅವಲಂಬನವಾಗಿದೆ. 


(8) ಪಾರಮಾರ್ಥಿಕ ದಿಶೆಯಲ್ಲಿ ಬ್ರಹ್ಮವು ಸತ್ವರಜ 
ಸ್ಪಮೋಗುಣಗಳಿಂದ ಕೂಡಿಲ್ಲದೆ ಇರುವುದರಿಂದ ಅದು ನಿರ್ಗು 
ಣವು. ಆದರೆ ವ್ಯಾವಹಾರಿಕ ದಿಶೆಯಲ್ಲಿ ಅದೇ ಬ್ರಹ್ಮವು ಸತ್ವ 
ರಜಸ್ಮಮೋಗುಣಗಳನ್ನು ಅನುಭವಿಸುವ ಹಾಗೆ ಕಾಣುವುದು. 
ಅದರಲ್ಲಿ ಸತ್ವರಜಸ್ತ್ಯ ಮೋಗುಣಗಳು ಇಲ್ಲದಿದ್ದಾಗ್ಯೂ ಅದು 
ರೂಪಾದಿಗಳೆ ಮೂಲಕ ಸತ್ತರಜಸ್ತ ಮೋಗುಣಗಳಿಂದ ಕೂಡಿದ 
ಸುಖದುಃಖ ದ ಸಂದ್ರ ಗಳನ್ನು ಅನುಭವಿಸುವ ಹಾಗೆ ತೋರುತ್ತದೆ. 


ಬಹಿರಸ್ತೃಶ್ವ ಭೂತಾನಾವಂಚರಂ ಚರನೇವಚ | 


ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂಚಜಾಂತಿಕೇಚ 
ತತ್‌ || ೧೫ || 


(9) ಬ್ರಹ್ಮವು ಪಾರಮಾರ್ಥಿಕದೆಶೆಯಲ್ಲಿ ಸಜೀವ ನಿರ್ಜೀವ 
ಪದಾರ್ಥಗಳಿಂದ ಕೂಡಿದ ಕೋರಿಕೆಯ ಪ್ರಪಂಚಕ್ಕೆ ಸಂಬಂಧ 
ಪಟ್ಟಿಲ್ಲ, ಆದುದರಿಂದ ಅದು ಭೂತಗಳ ಹೊಕಗೆ ಇದೆ. ಆದರೂ 
ಆದರ ವ್ಯಾವಹಾರಿಕದೆಶೆಯಲ್ಲಿ ಕೋರಿಕೆಯ ಪ್ರಪಂಚದ ಭೂತ 
ಗಳಿಗೆಲ್ಲಾ ಆಶ್ರಯವಾಗಿರುವುದರಿಂದ ಅದು ಭೂತಗಳ ಒಳಗೆ 
ಇದೆ. ಒಟ್ಟಿನಲ್ಲಿ, ಬ್ರ ಹ್ಮವು ವ್ಯಾವಹಾರಿಕಡೆಶೆಯಲ್ಲಿ ಕೋರುವ 
ಭೂತಗಳ ಒಳಗೂ ಹೊರಗೂ, ಮಧ್ಯದಲ್ಲಿಯೂ ಅಂದರೆ 
ಎಲ್ಲೆಲ್ಲಿಯೂ ಇಪೆ. 

(10) ಬ್ರ ಹ್ಮವು ಪಾರಮಾರ್ಥಿಕವಾಗಿ ಎಲ್ಲೆಲ್ಲಿಯೂ 
ಇರುತ್ತಾ ಸಂಚಶಿಸದ ಮಹಾ ಇರುವಿಕೆಯಾಗಿ ಇದ್ದಾಗ್ಯೂ 
ವ್ಯಾವಹಾರಿಕ ಡಿಶೆಯಲ್ಲಿ ಮಾತ್ರ ಚಲಿಸುವ ಮತ್ತು ಚಲಿಸದಿರುವ 
ಎಲ್ಲಾ ಭೂತ ಪ್ರಾ ಣಿಗಳ ರೂಪದಿಂದ ತೋಶಿಸಿಕ್ಳೊಳ್ಳುತ್ತ ಜೆ. 


(11) ಒಂದು ವಸ್ತುವು ಸ್ಫೂಲವಾಗಿದ್ದರೆ ಅದು ನಮ್ಮ 


ಇ ಇಪ ಮ ಲಿ. ವೆ ಡೆ ಎಳೆ 
ಪ್ರತ್ಯಕ್ಷಕ್ಕೆ ನಿಷಯವಾಗುತ್ತದೆ; ಸೂಕ್ಷ್ಮವಾಗಿದ್ದರೆ, ಅದು 


ನಮ್ಮ ಅನುಷಾನ ಪ್ರಮಾಣಕ್ಕೆ ಗೋಚರವಾಗುತ್ತದೆ. ಬ್ರಹ್ಮವು 
ಎಲ್ಲದಕ್ಕಿಂತಲೂ ಅಂದರೆ ಆಕಾಶಕ್ಸಿಂತಲೂ ಅತಿ ಸೂಕ್ಷ್ಮ 
ವಾಗಿರುವುದರಿಂದ ಅದನ್ನು ಪ್ರತ್ಯಕ್ಷ ಅನುಮಾನ ಪ್ರಮಾಣ 
ಗಳಿಂದ ಗ್ರಹಿಸಲಾಗುವುದಿಲ್ಲ. 


(12) ವ್ಯಾವಹಾರಿಕ ದೆಶೆಯನ್ಲಿರುವ ವಸ್ತುಗಳೆಲ್ಲವೂ 
ಸಂಕುಚಿತವಾಗಿ ಒಂದು ಜಾಗದಲ್ಲಿ ಮಾತ್ರ ಇರುವುದರಿಂದ 
ಅದು ಹತ್ತಿರದಲ್ಲಿರಬಹುದು ಅಥವ ಮೂರದಲ್ಲಿರಬಹುದು. 
ಆದರೆ ಪಾರಮಾರ್ಥಿಕದೆಶೆಯ ಬ್ರಹ್ಮವು ಎಲ್ಲೆಲ್ಲಿಯೂ ಇರವುದ 
ರಿಂದ ಅದು ಹತ್ತಿರದಲ್ಲಿಯೂ ಇದೆ ಮತ್ತು ದೂರದಲ್ಲಿಯೂ 
ಇಡೆ ಎಂದು ಹೇಳ ಬಹುದು. ಬ್ರ ಹ್ಮವು ಇನ್ನೊದು ವಿಧ 


ವಾಗಿಯೂ ಹತ್ತಿರದಲ್ಲೂ ಮತ್ತು ದೂರಡಲ್ಲೂ ಇದೆ, ಶಾಸ್ತ್ರ 
ದಲ್ಲಿ ವಿಶ್ವಾಸ, ಶನುದಮಾದಿಗಳು ಮತ್ತು ಆಚಾರ್ಯರುಗಳ 


ಉಪದೇಶಗಳು ಇತ್ಯಾದಿಗಳನ್ನು ಪಡೆಯದ ಅಜ್ಞಾನಿಗಳು ಬ್ರ ಹ್ಮ 
ಸಾಹ್ಟಾತ್ವಾರವನ್ನು ನಡೆಯಲಾರರಾಡುದರಿಂದ ಅದು ಅವರಿಗೆ 
ದೂರದಲ್ಲಿಯೇ ಇರುವುದು. ಆದರೆ ಜ್ಞಾನಿಗಳು ಸರ್ವರ ಆತ್ಮ 
ವಾಗಿರುವ ಮತ್ತು ಸರ್ವವ್ಯಾಪಿಯಾಗಿರುವ ಪಾರಮಾರ್ಥಿಕವಾದ 
ಬ್ರಹ್ಮವನ್ನು ಇದೆಲ್ಲವೂ ಬ್ರಹ್ಮನೇ” ಎಂಬ ಸಾಕ್ಷಾತ್ಕಾರ 
ವನ್ನು ಪಡೆದಿರುವುದರಿಂದ ಅವರಿಗೆ ಬ್ರಹ್ಮವು ಅತಿ' ಸಮೀಸ 
ದಲ್ಲಿರುವುದು. 


ಅನಿಭಕ್ರಂಚ ಭೂತೇಷು ವಿಭಕ್ತವಿವಚಸ್ಥಿತಂ | 
ಭೂತಭತೃಚ ತಜ್ಞೇಯಂ ಪ್ರಸಿಷ್ಣು ಪ್ರಭವಿಷ್ಣು ಚ 
| ೧೫ || 
(13) ಬ್ರಹ್ಮವು ಆಕಾಶದಂತೆ ಅಖಂಡವಾಗಿ ಒಂದೇ 
ಆಗಿದೆ; ಅದು ಪಾರಮಾರ್ಥಿಕಜಿಶೆಯಲ್ಲಿ ವಿಂಗಡವಾಗಿಲ್ಲ, 
ಆದರೆ ವ್ಯಾವಹಾರಿಕದೆರೆಯಲ್ಲಿ ಮಾತ್ರ ಪ್ರತಿಯೊಂದಂ 
ಪ್ರಾಣಿಯ ದೇಹದಲ್ಲೂ ಪ್ರತ್ಯೇಕವಾಗಿ ವಿಂಗಡವಾಗಿರುವಂತೆ 
ಅಜ್ಞಾನಿಗಳಿಗೆ ತೋರುವುದು.” ಜ್ಞಾನಿಗಳು ಮಾತ್ರ ಬ್ರಹ್ಮವು 


ಪ್ರಾಣಿಗಳಿಗೆಲ್ಲಾ ಅಖಂಡವಾಡ ಆಧಾರವಾಗಿರುವುದನಂ 
ಸುಹಾಸ ಇ 
ಸಾಕ್ಷಾಕ್ಕರಿಸುತ್ತಾ ರೆ. 


29 


ಕಿ0 


(14) ಬ್ರಹ್ಮವು ನಿಜವಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, 
ಲಯಗಳನ್ನು ಉಂಟುಮಾಡುವುದಿಲ್ಲ. ಆದಕಿ ps ನಗಳು 
ಬ್ರಹ್ಮದ ಆಧಾರದಿಂದಲೇ ಜಗತ್ತು ಉಂಟಾಗಿಜೆಯಿದೂ, 
ಸ ಆಧಾರದ ಮೇಲೆಯೇ ಜಗತ್ತು ಪರಿಣಾಮಗಳನ್ನು 
ಹೊಂದುತ್ತಾ ವೃದ್ಧಿ ಯಾಗುತಿ ತಿ.ದೆಯೆಂದೂ. ಮತ್ತು ಕೊನೆಯಲ್ಲಿ 
ಅದರಲ್ಲಿಯೇ ಜಗತ್ತು ು ಲಯವಾಗುವುದಾಗಿಯೂ ತಿಳಿಯುವರು. 
ಲೋಕದಲ್ಲಿ ಹಗ ವನ್ನು ಸರ್ಪವೆಂದು ಭ್ರಾಂತಿಸಡುವ ಬ 
ಉದಾಹರಣೆಯನ್ನು. ತೆಗೆದು ಕೊಳೊ ತ್ರೀಣ, ಈ ಸರ್ನ್ಪವೊಬ 
ಭ್ರಾಂತಿಯು ಹಗ್ಗ ದ ರಾಕ್‌ ಉಂಟಾಗುತ್ತ ದೆ; ಅದರ 
ಆಧಾರದಲ್ಲೇ ಕೆಲವು ಕಾಲವಿದ್ದು ಕೊನೆಯಲ್ಲಿ “ ಸ್ಥರ್ನವಲ್ಲ : 
ಇದು ಹಗ್ಗ ” ಎಂದು ತಿಳಿದಾಗ 'ಅದರಲ್ಲಿಯೇ 'ಲಯವಾಗುತ್ತ "ದ 
ಹಾಗೆಯೇ. ವ್ಯಾವಹಾರಿಕಜೆಶೆಯಲ್ಲಿ ಸ್ಥಿತಿ ಕಾಲದಲ್ಲಿ ಬ ್ರಹ್ಮನೇ 
ಭೂತಗಳನ್ನು ಧರಿಸಿ ಪಾಲನೆ ಮಾಡುವುದಾಗಿಯೂ, ಪ್ರಳಯ 
ಕಾಲದಲ್ಲಿ ಬು ಎಲ್ಲವನ್ನು ನುಂಗುವ ಹಾಗೆಯೂ ತುತ್ತು 
ಷ್ಟಿ ಕಾಲದಲ್ಲಿ ಅವುಗಳನ್ನು. ಅದಾ ಉಂಟುಮಾಡುವಂತೆಯೂ 
ಬ ನಿಂದ. ನಾವೆಲ್ಲರೂ. ಅನುಮಾನ ಪ್ರಮಾಣದಿಂದ 
ತೀರ್ಮಾನಿಸುತ್ತೆ ವೆ. ಆದರೆ ಬ್ರ ಹ್ಮದ ಪಾರಮಾರ್ಥಕ ಸ ಸ್ವರೂಪ 
ವನ್ನು ಸ ಸಾಕ್ಷಾತ್ಕರಿಸುವ ಜಾ ೧ ನಗಳು ಮಾತ್ರ ಬ್ರಹ್ಮವು ನಿ 
ವಾಗಿ ಜಗತ್ತ ನು ಉಂಟುಮಾಡುವುದಿಲ್ಲ po 
ಮತ್ತು ಲಯಮಾಡುವುದಿಲ್ಲ. ಎಂಬುದನ್ನು ತಿಳಿದಿರುವರು ; 
ನಿಕೆಂದರಕೆ ಬ್ರಹ್ಮದ ಪಾರಮಾರ್ಥಿಕ ಸ್ವರೂಪ ಸಾಸ್ಟಾತ್ವಾರ 
ಕಾಲದಲ್ಲಿ ಜಗತ್ತು. ಇರುವುದೇ ಇಲ್ಲ. 


ಜ್ಯೋತಿಷಾವಂಪಿ ತಜೊ ನ್ಯೀತಿಸ್ತ್ರವಂಸಃ ಪರಮುಚ್ಯ ತೇ! 


ಜ್ಞಾ 'ನಂಜ್ಞೆ ಸೇಯಂ ಜ್ಞಾನಗವ್ಯೂಂ ಹೃದಿಸರ ಸ್ಕವಿನ್ಬ ತಂ 
| ೧೬ I 
(15) ಬ್ರಹ್ಮದ ಮಹಾ ಇರುವಿಕೆಯ ಆಧಾರದ ಮೇಲೆ 


ತೋರಿಕೆಯ 1 3ನ ಪದಾರ್ಥಗಳ ಜಾತಿ ಗುಣಕ್ರಿಯೆಗಳು 
ಸೃಷ್ಟಿ, ಸ್ಥಿ ಸಿ ತ್ರಿ ಲಯಗಳನ್ನು ಪಡೆಯುವ ಹಾಗೆ ತೋರುತ್ತ ವೆ 
ಎಂದ ಮೇರೆ ಸೂರ್ಯ, ಚಂದ್ರ, ಅಗ್ನಿ ಮುಂತಾದ ಜ್ಯೋತಿಸ್ಸಿ 
ನಿಂದ ಕೂಡಿದ 1೫0. ಮತ್ತು ಅವುಗಳ ತಶೇಜನ್ಸೂ 
ಸಹ ಬ್ರಹ್ಮದಿಂದಲೇ ಹುಟ್ಟಿ ವೆ. ಎಂಬುದಾಗಿ ನಾವು ತಿಳಿಯು 
ತ್ರೆ ನೆ ಆದುದರಿಂದ ಬ "ಬ್ರಹ್ಮವು ಜ್ಯೋತಿಗಳಿಗೆಲ್ಲಾ ಅಂದರೆ 
ತ್ಯೊ (ತಿಸ್ಸಿನಿಂದ ಕೂಡಿದ ಪಡಾರ್ಥಗಳಿಗೆಲ್ಲಾ ಜೊ ಸೀತಿಯು, 
ಆದ ಅದು ಹಾಗೆಯೇ ತಮಸ್ಸಿಗೂ: RE 
ಅದನ್ನು ತಮಸ್ಸಿಗೂ ತಮಸ್ತು 1 ಹೇಳಬಹುದೆ ? ಎಂದು 


೫ 
ಕೇಳಿದರೆ ಆ ಹೇಳಕೂಡದು. ನಕೆಂದಕ್ಕೆ ಇಲ್ಲಿ ತಮಸ್ಸು 


ಎಂದರೆ ಅಜಾ ನನ ಎಂದು ಅರ್ಥ. ಸಾಕ್ಷಾತ್ಭಾ ರದಲ್ಲಿ 

ಅಜ್ಞಾನದ ಸ್ವಲ್ಪ ಭಾಗವೂ ಮ ಅರ್ಥ. ಬ್ರ ಹ್ಮ 

ದಲ್ಲಿ ಅಜ್ಞಾನದ ಸಂಪರ್ಕವೇ ಇಲ್ಲದಿರುವುದರಿಂದ ಬ ್ರುಷ ವು 

ತಮಸ್ಸಿ ಗೆ ಅಜೆ ಇದೆ. ಜೊ ್ಯೀತಿಸ್ಪನ್ನು ಮುಚ್ಚುವ ತಮನ್ಸೆ ೦ಬ 

ಜನಾ ತ್ರ ಜೊ ್ಯೀತಿಸ್ಸಿನ ಸ 'ಬ್ರಹ್ಮದಿಂದಲೇ ಹುಟ್ಟಿದ 

ಹಾಗೆ ತೋರಿದಾಗ್ಯೂ, ಅಜಾ ಇ ನರೂಪವಾವೆ ತಮಸ್ಸು ಮಾತ್ರ 
ಿಹ್ಮನಿಂದ ಹೊರಗೆ ಇದೆ ನಡು ಹೇಳಲ್ಪ ಟ್ರ ಜಿ, 


(16) ಬ್ರಹ್ಮವು ಪಾಠಮಾರ್ಥಿಕ ದಿಶೆಯಲ್ಲಿ ಜ್ಞಾನ 
ಸ್ವರೂಪವಾಡದ್ದು. ಆದರೆ ವ್ಯಾವಹಾರಿಕ ದೆಶೆಯಲ್ಲಿರುವ 
ಅಜ್ಞಾನಿಗಳಿಗೆ ಅದಂ ಜ್ಞೇಯವು ಅಂದರೆ ಅವರಿಂದ ತಿಳಿಯಲ್ಲಡ 


ತಕ್ಕ ಒಂದು ವಸ್ತುವಿನಂತೆ ತೋರುತ್ತದೆ. ಮುವೂಸುವು 
ಬ್ರಹ್ಮನನ್ನು ಸಾಸ್ಷಾತ್ವರಿಸಲು ಅಮಾನಿತ್ವ, ಅದಂಭಿತ್ವ, 


ಅಹಿಂಸಾ ಮಂತಾದ ಜ್ಞಾ ನಾಭ್ಯಾಸಗಳನ್ನು ಆಚರಿಸುವುದರಿಂದ 
ಅವನಿಗೆ ಬ್ರ ಹ್ಮ ಸಾಕ್ಟಾತ್ವಾರವಾಗುತ್ತ ಹ ಆದುದರಿಂದ 

ಬ್ರಹ್ಮವು “ ಭಲ ಇನಗನ ವು ೫ ಅಂದರೆ ಅದು fl 8 
ಫಲವು, ತೂ ಹ್ಮ ವು ಜ್ಞಾನ ಸ _ರೂಪವಾದದ್ದು, 
ತಿಳಿಯಲ್ಪಡಲು ಯೋಗ್ಯವಾದದ್ದು, ಮತ್ತು ತತ್ತ ಜಾ ನನ ಮಾತ್ರ 
ದಿಂದಲೇ” ತಿಳಿಯಲ ಭುಡತಕ್ಕದ್ದು. ನ್ಯಾವಹಾಠಶಿಕೆಯನ್ಲಿ 
"ಜಾ ಸಾನ ಜ್ಞೆ (ಯ ಜಾ ಸ್ಥಿನಗಮ್ಯ ” ಎಂದು ಮೂರು ಪ್ರ ಕಾರ 
ವಾಗಿ `ವರ್ಣಿಸಲ್ಪ ಟ್ಟ ರುವ ಈ ಬ ಬ್ರ ಹ್ಮವುಪ್ರ ಪ ತಿಯೊಬ್ಬ ಮನುಷ್ಯ ನ್ಯ 
ಏಕೆ ಪ್ರ ಯೋಬ” ಪ್ರಾ ಚಿಯ ಹೃ ದಯಡಲ್ಲಿಯೂ ಇರತಕ್ಕ 
ದ್ಲಾಗಿದೆ. ಈ ME ಸಮಸ್ತ ಪ್ರಾ ಣಿಗಳ ಬುದ್ಧಿ ಯಲ್ಲಿ 
ಯಾವಾಗಲೂ ಇದ್ದೇ ಇರುತ್ತದೆ ; ಅವುಗಳ ಹೈದಯದಲ್ಲಿಯೇ 
ಈ ಮೂರೂ ಅನುಭಕ್ಕೆ ಬರುತ್ತವೆ. 


ಜ್ಞೇಯವು ಶುದ್ಧ ಪ್ರತ್ಯಗಾತ ಹನು (ಪರಿಶುದ್ಧ ಆತ್ಮನು) 
(ಎರಡನೆಯ ಅಭಿಪ್ರಾ ಯೆ) 


ಲೋಕದಲ್ಲಿರುವ ಪ್ರತಿಯೊಂದ ಶರೀರದಲ್ಲಿಯೂ ಒಂದು 
ಜೀವಾತ್ಮವು ಇರುವುದು ಅಥವ ಜೀವಾತ ನು ಇರಂವನು. 
ಒಂದರ ಶರೀರದಲ್ಲಿ ಕರ್ಮದಿಂದ ಬಂಧಿಸಲ್ಪಟ್ಟ ಜೀವಾತ ತ್ಮನು 
ಸುಖದುಃಖಗಳೆಂಬ ದ್ವಂದ್ರೆ ಗಳನ್ನು ಪ್ರಪಂಚನಲ್ಲಿ ಅನಃಾಭವಿ 
ಸುತ್ತಾ, ಪುಣ್ಯ ಪಾಸ ನಕರ ಗಳನ್ನು ಮಾಡುತ್ತಾ, "ಜನ್ಮಮರಣ 
ಗಳನ್ನು ಬ ಮೇಲೆ ಇನ್ನೊ ೦ದರಂತೆ ಚಕ್ರಾಕಾರವಾಗಿ 
ಸಜೆಯುತ ತ್ಮಲೇ ಇರುವನು. ಆದರೆ ಒಬ್ಬ ಮನುಷ್ಯ ME 
ಕೃಷೆಯಿಂದ ಮುಮುಕ್ಸುವಾಗ್ಕಿ ಆಮಾಧಿತ್ವ ಅದಂಭಿತ್ವ ಮೊದ 
ಲಾದ ಜಾ 2 ನಾಭ್ಯಾಸಗಳಿಂದ ಕೂಡಿದ ಯೋಗ ಸಾಧನೆಯನ್ನು 


31 


ಕೈಗೊಂಡು, ಯೋಗಾಭ್ಯಾಸದಲ್ಲಿ ಜಯವನ್ನು ಪಡೆದರೆ ಅವನು 


ಪೋಕ್ಷವನ್ನು ಅಂದರೆ ಪರಿಶುದ್ಧ ಆತ್ಮಅಥವ ಶುದ್ಧ ಪ್ರತ್ಯಗಾತ್ಮ 


ವಸ್ಥೆ ಯನ್ನು ಪಡೆದು ಆತ್ಮಾನಂದವನ್ನು ಶಾಶ್ವತವಾಗಿ 
ಅನುಭವಿಸುವನು. ಭಗವದ್ದಿ ತೆಯ ಈ ಆರು ಶ್ಲೊ (ಗಳಲ್ಲಿ 
ವರ್ಣಿಸಿರುಷ “ ಚ್ಲೇಯವು” ಈ ಶುದ ಪ್ರತ್ಯಗಾತ್ಮ ಅಥವ 
ಪರಿಶಾದ್ಧ ಆತ್ಮನೇ ಹೊರತು, ಆದು ಸಗುಣ ಬ್ರಹ್ಮವೂ ಆಲ್ಲ 
ಮತ್ತು ನಿರ್ಗುಣ ಬ್ರಹ್ಮವೂ ಅಲ್ಲ. ಹಾಗಾದಕಿ ಈ ಪರಿಶಂದ್ಧ 
ಆತ್ಮನ ಅಥವ ಶುದ್ಧ ಪ್ರತ್ಯಗಾತ್ಮನ ಲಕ್ಷಣಗಳಾವವು ? 
ಅವನಿಗೂ ಬದ್ಧ ನಿತೆಯ್ಲರುದ ME [ನಿಗೂ ವ್ಯ ತ್ಯಾಸ 
ಗೆಳಾವವು? ಈ ಗೀತಾ ಶ್ಲೋಕಗಳ ನ ಇವನ್ನು 
ಒಂದೊಂದಾಗಿ ತಿಳಿಯೋಣ. ಈ ಪರಿಶುದ್ಧ ಆತ್ಮನನ್ನು ಪುಲೀಗೆ 
ವಾಗಿಯೂ ನಪುಂಸಕ ಲಿಂಗವಾಗಿಯೂ ಅಲಲ್ಲಿ ಛಡಿ. 


(1) ಅನಾದಿ: 
ಆದಿ ಎಂದರೆ ಉತ್ಪತ್ತಿಯು ; ಉತ್ಪತ್ತಿ ಇಲ್ಲದಿದ್ದರೆ 
ಅನಾದಿಯು, ಉತ್ಪತ್ತಿರಹಿತವಾದ ವಸ್ತುವಿಗೆ ಅಂತ್ಯವೂ ಖ 


ಇಲ್ಲ ಎಂದು ತಿಳಿಯಬೇಕು. ಶುದ್ಧ ಪ್ರ ತ್ಯ ಗಾತ ನು ಅನಾದಿ 
ಎಂದರೆ ಅವನಿಗೆ ಉತ್ಪತ್ತಿಯೂ ಇಲ್ಲ; AE ವೂ ಇಲ್ಲ. 
ಅವನು ಒಂದು ಕಾಲದಲ್ಲಿ ಹೊಸದಾಗಿ ಹಾಗ. ಸ್ವಲ್ಪಕಾಲ 
ಮಾತ್ರ ಇದ್ದು, ಆ ಮೇಲೆ ನಾಶವಾಗುವುದಿಲ್ಲ. ಅವನು ಕರ್ಮ 
ದಿಂದ ಬಂಧಿಸಲ್ಪಟ್ಟು ಶರೀರಡೊಡನೆ ಇರಬಹುದು ಅಷವ 
ಶಶೀರವಿಲ್ಲದೆಯೇ ಇರಬ ಹುದು ; ಆದರೆ ಯಾವಾಗಲೂ ಇದ್ದೇ 
ಇರುವನು, 


(2) ಮತ್ರರಂ:- 


ಪ ಪ್ರತ್ಯಗಾತ್ಮ ನುಷ ಪರಿಶುದ್ಧಾ ವಸ್ಥೆ ಯಲ್ಲೂ ಮತು ನಿ ಬದ್ಧಾವಸ್ಥೆ 
ಯಲೂ ಭಗವಂತನಿಗೆ ಅಧೀನನಾಗಿರುವನು ಅನನು ಭಗನಂತ 
ನಿಗೆ ಶರೀರಪಾಗಿರುವುದರಿಂದ ಭಗವಂತನೇ ಇವನ ಧಾರಕನಾ, 
ಪೋಷಕನು, ನಿಯಾಮಕನು ಮತ್ತು ಸ್ವಾವಿಂಯು. ಇದು 
ಅಂದರೆ ಜೀವಾತ್ಮವು ಭಗವಂತನನ್ನೇಶೇಷಿಯಾಗಿ ಉಳ್ಳದ್ದು. 


(3) ಬ್ರಹ್ಮ ೯ ೫ 


ಶುದ್ಧಪ್ರತ್ಯ ಗಾತ್ಮನು ವಿಭಾವಾದ ಧರ್ಮಭೂತ ಜ್ಞಾ, ನ 
ವನ್ನು ನೆಜಿದಿಡಿವನು “ಬ್ಬ ಹತ್‌ * ಎಂದರೆ“ ಬರಿದು ” 
Ne ಅರ್ಥ. ಆದುದರಿಂದ ಹ್‌ ಜ್ಞಾ ನವನ್ನು ಗುಣ 


ವಾಗಿ ಪಡೆದಿರುವುದರಿಂದ ಪರಿಶುದ್ಧ ಆತ್ಮನನ್ನು 44 ಬ್ರಹ್ಮ” 


ಎಂಡು ಕರೆದಿದೆ. ಇವನು ಶರೀರಕ್ಕಿಂತಲೂ ಬೇರೆಯಾದವನಾಗಿ 
ಶರೀಠಾದಿಗಳಿಂದ ಅಳತೆಮಾ ಡಲಾರದವನಾದುಡಠಶಿಂದಲೂಕೂಹ 
ಇವನನ್ನು ಬ್ರಹ್ಮ ಎಂದು ಹೇಳಿದೆ. ಅನೇಕ ಉಪನಿಷದ್ವಾಕ್ಯ 
ಗಳಲ್ಲಿ * ಬ್ರಹ್ಮ ” ಎಂಬ ಸದದಿಂದ ಶುದ್ಧ ಪ್ರತ್ಯಗಾತ್ಮನನ್ನು 
ಸೂಚಿಸಿಹೆ. 


(4) ತತ್‌-ನಸತ್‌-ನಅಸತ್‌- ಉಚ್ಯತೇ 


ಸೃ ಷಿ ಕಾಲದಲ್ಲಿ ಜಗತ್ತಿನ ಅಚೇತನ ಪದಾರ್ಥಗಳು ಪರಿ 
ಣಾಮಗಳನ್ನು ಹೊಂದುತ್ತಾ. ಬೇರೆ ಜೇರೆ ನಾಮರೂಪಗಳನ್ನು 
ಪಡೆದಿರುವುದರಿಂದ ಸಜೀವಿಗಳಾಗಿತಲಿ ಅಥನ ಎರ್ಜೀವಿಗಳಾ 
ಗಿರಲಿ ಅವುಗಳು “ಸತ್‌” ಎಂಬ ಪದದಿಂದ ಕರೆಯಲ್ಪಡುತ್ತವೆ. 
ಆಡರೆ ಪದಾರ್ಥಗಳು ಪ್ರಳಯಕಾಲದಲ್ಲಿ ಕಾರಣಾವಸ್ಥೆಯಲ್ಲಿದ್ದು 
ನಾಮರೂನಗಳನ್ನು ಸಡೆಯದೇ ಇರುವುದರಿಂದ ಆ ಅವಸ್ಥೆಯಲ್ಲಿ 
ಪದಾರ್ಥಗಳೆಲ್ಲವೂ “ ಅಸತ್‌ *” ಎಂದು ಕರೆಯಲ್ಪಡುತ್ತ ವೆ. 
ಕರ್ಮಬಂಧನಕ್ಕೆ ಒಳಪಟ್ಟಿ ರುವ ಬದ್ಧ ಜಿಶೆಯಲ್ಲಿರುವ ಜೀವಾತ್ಮ 
ರೆಲ್ಲರೂ ಸೆ ಸೃಷ್ಟಿ ಡಂ ವಿಧನಿಧವಾದ ಸ್ಪೂರತಭ(ಕಗಳೂಳ 
ಕೂಡಿ ಪಂದ ಅವರುಗಳನ್ನು * ಸತ್‌” ಎಂದು ಕರಿಯ 
ಬಹುದು. ಮತ್ತು ಅದೇ ಜೀವಾತ್ಮ ರು ಸೂಕ್ಷ್ಮಃ ವಾದ ಪ್ರಳಯ 
ಕಾಲದಲ್ಲಿ ನಾಮರೂಪಗಳನ್ನು. ಳ್ಳ "ತೀರಗಳನ್ನು ನಡೆಯದೇ 
ಇರುವುದರಿಂದ, ಅಂದಕೆ ಅಸಿ ಅವರು ಅಚಿತ್ತಿನ ಹಾಗೆ 
ಜ್ಞಾನ ಶೂನ್ಯರಾಗಿರುವುದರಿಂದ ಅವಕನ್ನು " ಅಸತ್‌ ” 
ಎಂದೂ ಕರೆಯಬಹುದು, ಆದರೆ ಕರ್ಮಬಂಧನವನ್ನು ಕತ್ತರಿಸಿ 
ಮೋಕ್ಷ ಪಡೆದ ಶುದ್ಧ ಪ್ರತ್ಯಗಾತ್ಮನು ಪ್ರಳಯಕಾಲ, ಸೃಷ್ಟಿಕಾಲ 
ಎಂಬ ಚಕ್ರದ ಅಧೀನಕ್ಕೆ ಒಳಪಡಡೆ ಅಂನಷರೆ ಜಗತ್ತಿನ ಸೃಷ್ಟಿ 
ಸ್ಥಿತಿಲಯಗಳಿಗೆ ಒಳಸಡದೆ ಇರುವುಡರಿಂದ ಪರಿಶುದ್ಧ ಆತ್ಮನನ್ನು 
“ ಸತ್‌ * ಎಂದಾಗಲೀ ಅಥವ“ ಅಸತ್‌ ” ಎಂದಾಗಲೀ ಕರೆಯ 
ಲಾಗುವುದಿಲ್ಲ. ಪರಿಶುದ್ಧ ಜೀವಾತ್ಮ ed ಸ್ವಚ್ಛಬ್ಬ 
ವಾಚ್ಯವಾದ ಸ್ಥೂಲಾವಸ್ಥೆಯೂ ಮತ್ತ ಆಸ ಸಚ್ಛಬ್ಧ ವಾಚ್ಯ ವಾದ 
ಸೂಕ್ಷಾ ಒನಸ್ಥೆ ಯೂ ಇರುವುದಿಲ್ಲ; ಏಕೆಂದರೆ ಅದಕ್ಕೆ ಪ್ರ ಕ ತಿಯೆ 
ಚೇ ಇಲ್ಲ ಮತ್ತು ಅದರ ಜ್ಞಾನವು ಹಸ RR 
ವಿಕಾಸಗಳೂ ಇಲ್ಲದೆ ಯಾವಾಗಲೂ ನಿಭುವಾಗಿಯೇ ಇರುವುದು, 
ಆದುದರಿಂದ ಅದು ಸತ್ತೂ ಅಲ್ಲ ಮತ್ತು ಅಸತ್ತೂ ಅಲ್ಲ. 
ಕಾರ್ಯ. ಕಾರಣ ಎಂಬ ಎರಡು ಅವಸ್ಥೆ ಗಳೂ ಜೀವಾತ ಗೆ ಕರ 
ಬಂಧನದಿಂದ ಬಂದದ್ದೆ ೇ ಅಲ್ಲದೆ ಅವನ ನಿಜಸ್ತ ಮ 
ai ಆತ್ಮ ಅವಸ್ಥೆ ಸಿಯಲ್ಲಿ ಇರುವುದಿಲ್ಲ. ವಕ ದ್ದ 
ಪ ್ರತ್ಯಗಾತ್ಮನಿಗೆ ಕಾರಣವಾದ ಪ ಕ್ರಳಯಾವನ್ಥೆ ಯೂ ಇಲ್ಲ ಮತಃ 
ಕಾರ್ಯವಾದ ಸೃಷ್ಟ್ಯವಸ್ಥೆ ಯಂ ಎ re ಶುದ್ಧ 
ಪ್ರತ್ಯಗಾತ್ಮನನ್ನು ಹೇಗೆ ನಾವು “ಸತ್‌” ಎಂದಾಗಲ್ಲೀ 


89 


“ ಅಸತ್‌ * ಎಂದಾಗಲೀ ಕರೆಯಲಾದೀತು ? ಅವನನ್ನು 
ಜ ಸತ್ತಾ ೫ bre “ ಅಸತ್‌” ಎಂದೂ ಹೇಳಲಾಗುವುದಿಲ್ಲ. 


(3) ಸಧೆಸಃ ಪಾಣಿಪಾದಂ--ಸರತ್ಮಃ ಅಕ್ಷಿಶಿರೋ 
ಮುಖಂ--ಸರ್ವ ತಃ ಶ್ರು ತಿವುತ್‌ 


ಪಠಿಶುದ್ಧ ಆತ್ಮಸ ಸ್ವರೂಪವು ಆಶಕೀರವಾಗಿಯೂ, ನಿರವಯವ 
ವಾಗಿಯೂ, ಇಂದ್ರಿಯ ರಹಿತವಾಗಿಯೂ ಇರುವುದರಿಂದ 
ಅದಕ್ಕೆ ಕೈ, ಕಾಲು, “ಕಣ್ಣು ಮೊಹಲಾದವುಗಳು ಇರುವುದಿಲ್ಲ. 
ಹ ಕರ್ನುದಿಂದೆ ಬಾಧಿಸಲ್ಪ ಟೂ ಬದ್ಧ ದೆಶೆಯಲ್ಲಿ ಇರುವ 
ಕಾಲದಲ್ಲಿ ಅದು ಕೈ, ಕಾಲು, ಕಣ ಮೂತಾದವುಗಳನ್ನು 
ಪಡೆದಿದೆ. ಹೀಗಿರುವಾಗ ಮೋಕ್ಷದೆಶೆಯಲ್ಲಿರುವ ಶಂದ್ಧ ಪ್ರತ್ಯ 
ಗಾತ್ಮನು ಕ್ಲೆ ಸು ಕಾಲು, ಕಣ್ಣು, ತಲೆ, ಮುಖ, ಕಿವಿ ಇವುಗಳನ್ನು 
ಆಟಾ ಎಂದು ಹೇಳಿರುವುದರ ಅರ್ಥವೇನು? ಪರಿಶುದ್ಧ. 

ತ್ಮನು ಕೈ ಕಾಲು, ಕಣ್ಣು ಮೊದಲಾದ ಇಂದ್ರಿ ಚಗಳನ್ನು 
ನಿಜವಾಗಿ ಪಡೆಯದೇ ಇದ್ದಾಗ್ಯೂ ಅನನು ಎಲ್ಲಾ ಅಂತ 
ರಿಂದ್ರಿಯ ಮತ್ತು ಬಹಿರಿಂದ್ರಿಯಗಳಿಂದ ಮಾಡಬಹುದಾದ 
ಎಲ್ಲಾ ವ್ಯಾಪಾ ರಗಳನ್ನು ಮಾಡ್‌ ಶಕ್ತಿ ಯನ್ನು ಪಣೆದಿರುವನು 
ಎಂದು ತ ke ಅದು: ಫ್ಸಯ್ಗ'ು ಇಲ್ಲದೆಯೇ 
ಕೈಗಳಿಂದ ಮಾಡುವೆ ಕೆಲಸ ಸಗಳನ್ನು ಮಾಡಬಲ್ಲ ಶಕ್ತಿ ಯುಳ್ಳ ದ್ದು; 
ಕಾಲುಗಳಿಲ್ಲದೆ ಯೇ ಕಾಲುಗಳಿಂದ ಮಾಡಬಲ್ಲ ಗಳನ್ನು 
ಮಾಡೆಬಲ್ಲ ಸಾಮರ್ಥ್ಯ ವುಳ್ಳದ್ದು ; ಕಣ್ಮು ಂ ಗಳಿಲ್ಲಡಿಯೇ ನೋಡ 
ಬಲ್ಲದ್ದು ; ಕಿಎಗಳಲ್ಲದೆಯೇ. ಕೇಳಟಲ್ಲನ್ನು-ಇಕ್ಕಾರ ಪರಿ 
ಶುದ್ಧಾ ತ ನ ನಿಭುಧರ್ಮ ಭೂತ ಜಾ ನಕ್ರೆ ಈ ಶಕ್ತಿಗಳೆಲ್ಲವೂ 
ಯಾವ ಇಂದ್ರಿ ಯಗಳ ಸಹಾಯವೂ ಇಲ್ಲಜೆಯೇ ಇರುವುದು. 
ಈ ವಿಚಾರದಲ್ಲಿ ಭಗವಂತನಿಗೆ ಇರುವ ಶೆಕ್ತಿಯು ಶುದ್ದ 
ಪ್ರತ್ಯಗಾತ್ಮನಿಗೂ ಇರುತ್ತದೆ ಎಂದು ಶ್ರುತಿ ವಾಕ್ಯಗಳಲ್ಲಿ 
ಉಪದೇಶವಿದೆ. 


(6) ಲೋಕೇ--ಸರ್ವಂ ಆ ವೃತ್ಯ-ತಿಷ್ಮತಿ. 
ಜೀವಾತ್ಮನು ಬದ್ಧ ಜಿಶೆಯಲ್ಲಿ ಪ್ರಪಂಚದಲ್ಲಿ ಅತಿ ಸಣ್ಣ 
ಜಾದ ಕ್ರಿಮಿಕೇಟಾದಿಗಳ ಶರೀರಗಳನ್ನೂ ಮತ್ತು ಬಹು ನೊಡ್ಡ 
ದಾದ “ನೆ ತಿಮಿಂಗಲಾದಿ ಶರೀರಗಳನ್ನೂ. ಪ್ರವೇಶಿಸುವ 
ಸಾಮರ್ಥ್ಯ ನನ್ನು ಸಡೆದಿರುವನು. ip 'ತಂೀರವನ್ನು 
ಪಡೆದಿರುವ ಪ್ರತಿಯೊಂದು ಪದಾರ್ಥದಲ್ಲೂ ಜೀವಾತ್ಮನು 
ವ್ಯಾಪಿಸಿ ಇರುತಾ ಇನೆ. ಹಾಗಾದರೆ, ಮುಕ್ತನಾದ ಶುದ್ಧ 
ಪ್ರತ್ಯಗಾತ್ಮನು ಹೇಗೆ ಲೋಕದ ಪವಾರ್ಥಗಳೆಲ್ಲವನ್ನು ವ್ಯಾಪಿಸ 
ಬಲ್ಲನು ? ಎಂಬ ಸಂದೇಹವನ್ನು ಪರಿಹರಿಸಬೇಕಾಗಿದೆ. 
ಸರಿಶುದ್ಧ ಆತ್ಮನ ಧರ್ಮ ಭೂತ ಜ್ಞಾನವು ನಿಭುವಾಗಿರಂ 


ವುದರಿಂದ ಅದ ಲೋಕದ ಎಲ್ಲಾ ಪದಾರ್ಥಗಳನಕ್ಟಿ ಆವರಿಸಿ 
ನೊಂಡು ಅಥವ ವ್ಯಾಪಿಸಿಕ್ಕೊಂಡು ಇರುವುದು ಎಂಬುದನ್ನು 
ತಿಳಿದು ಕೊಳ್ಳಬೇಕು. 


(7) ಸರ್ವೇಂದ್ರಿಯ 
ನಿವರ್ಜಿತಂ, 
ಜೀವಾತ್ಮನು ಬದ್ಧ ದೆಶೆಯಲ್ಲಿ ಆಯಾ. ಇಂದ್ರಿಯ ವೃತ್ತಿ 
ಗಳಿಂದ ಮಾತ್ರ ಪ್ರ ನಂಚವಲ್ಲಿರುವ ವಿಷಯಗಳನ್ನು ತಿಳಿಯ 
ಬಲ್ಲವು ; ತ ಬಕ ಇಂದ್ರಿಯ ವೃತ್ತಿಗಳಿಂದಲೂ. ವಿಷಯ 
ಚಚ ತಿಳಿದುಕೊ ಳ್ಳುವ ಸಡಕ್‌ ಳ್ಳ ನನು. ಆದರೆ ಶುದ್ಧ 
ತ್ಮನು ks ಇಂದ್ರಿ ಮಗಳನ್ನೂ ಪಡೆದಿಲ್ಲ ತ 

Kd ಇಂದ್ರಿಯಗಳಿಲ್ಲಡಿಬೇ ಸಕಲ "ವಿಷಯಗಳನ್ನೂ 
ವಿಭುಧರ್ಮ ಭೂತ ಜಾ ಸ್ಥಿನದ ಮೂಲಕ ತಿಳಿಯಬಲ್ಲನು. ಅಥವ 


ಗುಣಾಭಾಸಂ_-ಸರ್ರೇಂದ್ರಿಯ 


ಪರಿಶುದ್ಧ ಆತ್ಮವು ತಾನಾಗಿಯೇ ಸಮಸ್ತ ವಸ್ತುಗಳನ್ನೂ 
ತಿಳಿದು ಠ ಿಳ್ಳುವ ಸ ಸಾಮರ್ಥವನ್ನು ಪಡೆದಿದೆ. 
(8) ಅಸಕ್ತಂ--ಸರ್ವಭೃತ್‌.ಚ-_ಏನ 


ತನ್ನ ನಿಜ ಸ್ವರೂಪದಲ್ಲಿ ಶುದ್ಧ ಪ್ರತ್ಯಗಾತ್ಮನಿಗೆ ದೇವ, 
ಮನುಷ್ಯ, ತಿರ್ಯಕ್‌ ಮುಂತಾದ ಶರೀರಗಳಲ್ಲಿ ಯಾವ 
ಸಂಬಂಧವೂ ಇರುವುದಿಲ್ಲ, ಆದಾಗ್ಯೂ ಬದ್ಧ ದೆಶೆಯಲ್ಲಿ ಮಾತ್ರ 


ಎಲ್ಲಾ ವಿಧಗಳಾದ ಶರೀರಗಳನ್ನು ಧರಿಸುವ ಶಕ್ತಿಯನ್ನು 


ಹಕ್ಕಿ 
ಪಡೆದಿರುವನು ಮತ್ತು ಅವುಗಳನ್ನು ಭರಣ ಮಾಡುತ್ತಾನೆ 
ಮತ್ತು ಧರಿಸುತ್ತಾನೆ 


(9) ನಿರ್ಗುಣಂ ಗುಣಭೋಕ್ತೈ ಚ. 

ಶುದ್ಧ ಪ ತ್ಯಗಾತ್ಮನು ತನ್ನ ನಿಜಸ್ವ ರೂಪದಲ್ಲಿ ಸತ್ವ, 
ಸ್ವಲ್ಪವೂ ಪಡೆದಿಲ್ಲ. ಆದರೆ pet ಬಂಧಕ್ಕೆ ಒಳಪಟ್ಟು 
ಬದ್ಧ -ಔೆಶೆಯಲ್ಲಿರುವೆ ಜೀವಾತ ನು ಮಾತ್ರ ಪ್ರಕೃತಿಯಲ್ಲಿ 
ಅಥನ ತಾನು ಸಿ ಒೀಕರಿಸುವ ಕರೀರದಲ್ಲಿರುವ ಸತ್ತ pd ಮೋ 
ಗುಣಗಳನ್ನೂ EE ಅಥವ ಅನುಭವಿಸುವ ಸಾಮಧ್ಯ ೯ 
ವನ್ನು AE ಊತ. ಮತ್ತು ಅವುಗಳನ್ನು ಮ 


(10) ಬಹಿಃ-ಅಂ೫1.ಚ- ಭೂತಾನಾಂ 
ಶುದ  ಪ್ರತ್ಯಗಾತ್ಮ ನಿಗೆ ತನ್ನ ನಿಜ ಸ್ವರೂಪದಲ್ಲಿ ವೃಫಿವಿ, 
ಅಪ್ಪು, ತೇಜಸ್ಸು ಮುಂತಾದ ಮಹಾ ಭೂತಗಳ ಸಂಬಂಧವಿಲ್ಲ: 
ಆದುದರಿಂದ ಸಂಶುದ್ಧ ಆತ್ಮಕ್ಕೆ ಯಾವ ಶರೀರದ ಸಂಪರ್ಕವೂ 
ಇಲ್ಲ. 
Re-printed irom Mysore Vysya 288118೩ 
(June 1959) 


ಭಗವಧ್ಲೀತಾ ಅಧ್ಯಾಯ ೧೩. ಪಾಠ ೪ 


ಆದೂದಕಿೀಡ ಅವನು ಅಥವ ಅಣ ರಿಜವಾಗಿಯೂ ಭೂತ 
ಗಳ ಹೊರಗೆ ಇರುವುಡು. ಆದರೆ ಬಹ್ಚ ಜೆತೆಯಲ್ಲಿ ಮಾತ್ರ 
ಜೀವಾತ್ಮನು ಕರ್ಮಕ್ಕೆ ಅನುಗುಣವಾಗಿ ತಾನು ಸ್ವೀಕರಿಸಿರುವ 
ಭೂತಗಳ ಶರೀರಗಳ ಒಳಗೆ ಇರುವನು. 


11. ಅಚರಂ_ಚರಂ-ಏವ- ಚ. 


ಬದ್ಧ ದೆಶೆಯಲ್ಲಿರಾನ ಜೀವಾತ್ಮನು ತನ್ನ ಶರೀರ ಮತ್ತು 
ಇಂದ್ರಿ ಯಗಳ ದ್ವಾರ ಬೇರೆಬೇರೆ “ಕಡೆಗಳಲ್ಲಿರುವ ವಸು ಗಳ 
ಪಕ್ಕ ನಿಷೆಯಗಳನ್ನು ಅನುಭವಿಸುತ್ತಾ. ಸುಖಸಡುವುವ 
ಕ್ಫೋ ಸ್ಫರ ಆವನು ಅಲ್ಲಿ. ಇಲ್ಲಿ, ಅನೇಕ 'ಕೆಗಳಲ್ಲಿ ಸಂಚರಿ 
ಸುವ ಶಕ್ತಿಯನ್ನು ಸಡೆದಿರುವನಂಿ ಮತ್ತು ಸಂಚಕಿಸುವನು. 
ಆದರೆ ಶುದ್ಧ ಪ್ರತ್ಯಗಾತ್ಮನಿಗೆ ತನ್ನ ನಿಜಸ್ವರೂ ರೂಪದಲ್ಲಿ ಸ್ವಾಭಾ 
ನಿಕವಾದ ಆನಂದವು ಯಾವಾಗಲೂ ಇರುತ್ತದೆ. ಜನ 
ರಿಂದ ಅವನು ಇಂದ್ರಿಯೆಗಳ ಮೂಲಕ ಸುಖಗಳನ್ನು ಅನುಭವಿ 
ಸಃವುದಕ್ಟೋಸ್ಕರ ಅಲ್ಲಿ, ಇಲ್ಲಿ ಸಂಚರಿಸಬೇಕಾದ ಅವಶ್ಯಕ 
ತೆಯೇ ಇರುವುದಿಲ್ಲ. ಪರಿಶುದ್ಧ ಆತ್ಮದ ಧರ್ಮಜ್ಞಾನವು 
ವಿಭುವಾಗಿ ಎಲ್ಲೆಲ್ಲಿಯೂ ವ್ಯಾಪಿಸಿ ಆನಂದವನ್ನುಂಟು ಮಾಡು 
ವುದರಿಂದ ಅದು ಅಚರವಾಗಿದೆ. 


12. ಸೂಕ್ಷ್ಮತ್ವಾತ್‌-ತತ್‌. ಅವಿಜ್ಞೆ ಯಂ. 

ಪಶಿಶುದ್ಧ ಆತ್ಮವು ಸೆರ್ವಜ್ಞವಾಗಿಯೂ ಸರ್ವಶಕ್ತೆಯಿಂದ 
ಕೂಡಿದ್ದಾಗಿಯೂ ಬದ್ಧ ದೆಶೆಯಲ್ಲಿ ಆಯಾಯ ಶರೀರಗಳಲ್ಲಿ ಅತಿ 
ಸೂಕ್ಷ್ಮ ಸ್ವಶೂಪದಿಂದ ಕೂಡಿರುವುದು. ಆದುದರಿಂದ ಬಹು 
ಮಂದಿ ಅಜ್ಞಾನಿಗಳು ಅಥವ ಕರ, ಬಂಧಕ್ಕೆ ಒಳಪಟ್ಟಿ ರುವವರು 
ಈ ಜೀವಾತ್ಮ ವು ಶರೀರ, ಇಂದ್ರಿ ಯಗಳು ಮನಸ್ಸು, ಬುದ್ಧಿ, 
ಅಹಂಕಾರಗಳಿಗಿಂತ ಬೇರೆಯಾಗಿರುವುದು ಎಂದು ತಿಳಿದು 
ಕೊಳ್ಳುವ ಶಕ್ತಿ ಯನ್ನು ಪಡೆದಿಲ್ಲ. ಅಂದರೇನು, ಅವರು ತಮ್ಮ 
ಚನ್ನ ನಾದ ಶುದ್ಧ ಪ್ರತ್ಯಗಾತ್ಮ ಸ್ನ ೈರೂನವನ್ನೇ ಯು 
ಲಾರರತಿ. 


13. ತತ್‌" ದೂರಸ್ಥೆಂ-ಚ-ಅಂತಿಕೇ-ಜ 


ಅನೇಕ ಮನುಷ್ಯಕು ಮಾನಿತ್ವ ದೂಳಿತ್ವ ಮುಂತಾದ 
ಅನೇಕ ಅಜ್ಞಾನ ಅಥವ ದುಷ್ಟ ಅಭ್ಯಾಸಗಳನ್ನು ಜೀವನದಲ್ಲಿ 
ಆಚರಿಸುತ್ತಲೇ ಇರುವರು; ಏಳಿಂದರೆ ಅವಳು ತಮ್ಮನ್ನು 
ಮನಸ್ಸಿನಿಂದ ಕೂಡಿದ ದೇಹವೇ ಎಂದು ಧೃಢವಾಗಿ ನಂಬಿ 
ಅವುಗಳ ಮೂಲಕ ಸ್ವಾರ್ಥ ಇಂದ್ರಿಯ ಸುಖಗಳನ್ನು ನಡ 
ಯಬೇಕೆಂದು ತೀರ್ಮಾನಿಸಿಶಕುವರು. ತಾತ 
ಪರಿಶುದ್ಧ ಆತ್ಮವು ಎಂಬುದು ಅವರಿಗೆ ಸ್ವಲ್ಪವೂ ತಿಳಿದಿಲ್ಲ. 
ಆದುದರಿಂದ ಅಂಥವರಿಗೆಲ್ಲಾ ಶುವೃಪ್ರತ್ಯಗಾತ್ಮನು ದೂರ 
ದಲ್ಲಿಯೇ ಇರುವನು, ಆದರೆ ಮಾವಶಿಕ್ಷಾಗಳು ಅಮಾರಿತ್ತ್ವ, 
ಅಧಂಳಿತ್ತ್ವ, ಅಹಿಂಸೆ, ಕೋತಿ ಮುಂತಾಡ ಜ್ಞಾನಾಭ್ಯಾಸ 
ಗಳನ್ನು ಜೀವನದಲ್ಲಿ ಆಚರಿಸುತ್ತಾ ಪರಿಶುದ್ಧ ಆತ್ಮಸಾಕ್ಷಾತ್ಕಾ 
ರವನ್ನು ಪಡೆದಿರುವರು. ಅಂಥಾ ಜ್ಞಾನಿಗಳಿಗೆ ಶುದ್ಧ ಪ್ರತ್ಯ 
ಗಾತ್ಮನು ಹತ್ತಿ ರದಲ್ಲಿಯೇ ಇರುವನು. 


14. ಅನಿಭಕ್ತಂ-ಚೆ-ಭೂತೇಷು-ವಿಭಕ್ತಂ-ಇವ-ಚ 


ಸ್ಥಿತಂ. 

ಸರ್ವ ಭೂತಗಳಲ್ಲಿರುವ ಪಠಿಶುದ್ಧ ಆತ್ಮವು ತನ್ನ ನಿಜಸ್ವೆ 
ರೂಪದಲ್ಲಿ ಕೇವಲ ಜ್ಞಾನಾಕಾರವುಳ್ಳದ್ದು ; ಅಂದರೆ ಶುದ್ಧ 
ಪ್ರ ತ್ಯ ಗಾತ್ಮನು ಜಾ ಸ್ವ ರೂಸನು. ಎಲ್ಲಾ ಶುದ್ಧ ಪ್ರತ್ಯ 
ಗಾತ್ರ ಸ ಅರಿಯುವುದೇ ಸ್ವಭಾವಷಾದ್ದ ರಿಂದ ಒಬ್ಬ ಸುದ್ದ 
ಪ್ರತ್ಯಗಾತ್ಮನಿಗೂ ಇನ್ನೊಬ್ಬ ಶುದ್ಧ ಪ್ರತ್ಯಗಾತ್ಮ ಹ ನಿಜ 
ಸ್ಪ ರೂಸದಲ್ಲಿ ವಿಭಾಗವನ್ನೇ ಮಾಡುವುದಕ್ಕೆ ಆಗುವುದಿಲ್ಲ; 
ಆಬಕ೫ ಭೂತಗಳಲ್ಲಿರುನ ಪರಿಶುದ್ಧ ಆತ ವು ಅವಿಭಕ್ತವು. 
ಅಂದರೇನು ಶಾದ್ಧಪ್ರತ್ಯಗಾತ್ಮ ನನ್ನು ಇವನು ದೇವ, ಇವನು 
ಮನುಷ್ಯ, ಇದು ಹಸು ಎಂದು ಗುರ್ತಿಸಿ ವಿಭಾಗೆ ಮಾಡಲಾಗು 
ವುದಿಲ್ಲ. ಆದರೆ ಬದ್ದ ದೆಶೆಯಲ್ಲಿ ಜೀವಾತ್ಮ; ನು ಕರ್ಕ ದಿಂದ 
ಶರೀರಗಳೊಡನೆಯೇ ಇೂಡಿರುವುಡರಿಂದ ಅವನನ್ನು ರ 
ಕಿಂತ ಬೇಕಿಯಾಗಿ ತಿಳಿಯಾವುದಕ್ಕೇ ಆಗುವುದಿಲ್ಲ ಮತ್ತು 
ಬೇಕಿ ಬೇರೆ ಜೀವಾತ್ಮರುಗಳ ತಗ ಬೇರೆಬೇರೆಯಾಗಿ 
ಬೇರೆ ಬೇಕೆ ನಾಮರೂಸಗಳೆನ್ನು ಸಹೆವಿಷೆ. ಆದುದರಿಂದ ಈ 


ರಿತಿ 


34 


ದೆಶೆಯಲ್ಲಿ ಜೀವಾತ್ಮರನ್ನು ಆಯಾ ಭೂತಗಳ .ಶರೀಕಗಳ 

ಸ್ವರೂಪಗಳ ಪ ಕಾರ. ಬೇಕಿ ಬೇರೆಯಾಗಿ ವಿಭಾಗಿಸಬಹುದು. 
ಭಿಂದಕೇನು, ಚ್‌ ಮನುಷ್ಯ ಜೀವಾತ್ಮ, ಇದು ಹಸಂ 
ಜೀವಾತ್ಮ. ಇದಾ ಆನೆ ಜೀವಾತ್ಮ ಎಂದು ಬೇಕೆ ಬೇರೆಯಾಗಿ 
ವಿಭಾಗಿಸಿ ತಿಳಿಯುತ್ತಾರೆ. 


15. ಭೂತ ಭತ್ಯ-ಚ-ತತ್‌-ಜ್ಹೇಯಂ.ಗೈಸಿಷ್ಟು- 
ಪ ಕಭ-ವಿಷ್ಣು ಚ, 
ಇನ್ನೂ ಫೆಲವು ಪ್ರಕಾರಗಳಿಂದ ದೇಹಕ್ಳಿಂತಲೂ ಶುದ್ಧ 


ಪ್ರತ್ಯಗಾತ್ಮನು ಬಿನ್ನನೆಂದು ಕೆಳಗಿನ ಕಾರಣಗಳಿಂದ ತಿಳಿದು 
ಬರುತ್ತದೆ, ಮೃತಶರೀರದಲ್ಲಿ ಜೀವಾತ್ಮನಿಲ್ಲದಿರುವುದರಿಂದ 
ಅವರ "ಕರೀರವನ್ನು ಭರಿಸುವುದಿಲ್ಲ ಗೈಹಿಸುವುದಿಲ್ಲ ಮತ್ತು ಅದ 
ರಲ್ಲಿ ನಿಕಾರವನ್ನು. ಉಂಟುಮಾಡುವುದಿಲ್ಲ. ಆದರೆ ಮನುಷ 
ಶರೀರವು ಜೀವಿಸಿರುವಾಗ ಆ ಶಠೀರಕ್ಕಿಂತ ಬೇರೆಯಾದ ಜೀವಾ 
ತ್ಮನಃ ಅದರೊಳಗೆ ೦ಜಮಾನನಾಗಿರುವುದರಿಂದ ಆ ಜೀವಾ 
ತ್ಮನು ಆ ಶರೀರವನ್ನು ಭರಿಸುತ್ತಾನೆ, ಗ್ರಹಿಸುತ್ತಾ ನೆ ಮತ್ತು 
ಅದರಲ್ಲಿ ವಿಕಾರಗಳನ್ನು ಉಂಟು ಮಾಡುತ್ತಾನೆ ಎಂದು ತಿಳಿ 
ಯಬೇಕು. ಪರಿಶುದ್ಧಾತ್ಮ ಸ್ವರೂಪಕ್ಕೆ ಶರೀರಸಂಬಂಧವೇ 
ಇಲ್ಲದಿದ್ದಾಗ್ಯೂ ಕರ್ಮಬಂಧದಿಂದ ಶರೀರವನ್ನು ಪಡೆದರೆ ಆಗ ಅದು 
ದೇಹರೂಪವಾಗಿ ಸೇರಿರುವ ಪ ೈಥಿವ್ಯಾದಿ ಭೂತಗಳನ್ನು ಭರಣ 
ಮಾಡುವುದು, ಪೃಥಿವ್ಯಾ MLE ಫರನಾಮಿಗಳಾದ 
ಶಶೀರದ ಅವಯವಗಳನ್ನು ಗ್ರ ಹಿಸುವದು ಮತ್ತು ಶರೀರದಲ್ಲಿ 
ವಿಧವಿಧವಾದ ವಿಕಾರಗಳನ್ನು ಉಟುಮಾಡುತಾ ಹೊಸಹೊಸ 
ಶಠೀರಗಳನ್ನು ಸೃಷ್ಟಿಸುತ್ತದೆ. ಹೀಗೆ ನಾವು ತಿಳಿದರೆ ಜೀವಾ 
ತ್ಮನು ನಿಜಸ್ಪ ರೂಪದಲ್ಲಿ ಶರೀರಸೈಂತ ಬೇರೆಯಾದವನು ಎಂದು 
ಕೀರ್ಮಾನವಾಗುತ್ತದೆ. 


16. ಜೊ ೀತಿಷಾಂ. ಅಪಿ- ತತ್‌-ಜ್ಯೊ «ತಿಃ 


ಸೂರ್ಯ, ಬೆಂಕಿ, ps ಮೊದಲಾದ 
ಗೆಲ್ಲಾ ಪರಿಶುದ್ದ ಆತ್ಮ ಸ್ವರೂಪವು ಜ್ಯೋತಿಸ್ಸಾಗಿ ಅಂದರೆ 
ಪ್ರಕಾಶವನ್ನು ಉಂಟುಮಾಡತಕ್ಕದ್ದಾಗಿರುವುದು. ಜ್ಞಾನ 
ಸ್ವರೂಪನಾದ ಜೀವಾತ್ಮನು ಮ ಜ್ಯೋತಿಸ್ಸಿನಿಂದ ಕೂಡಿದ ಪದಾ 
ರ್ಥಗಳಿಗೆ ಹೇಗೆ ಪ್ರಕಾಶವನ್ನು ಉಂಟುಮಾಡುತ್ತಾನೆ ಎಂಬು 
ದನ್ನು ತಿಳಿಯೋಣ. (1) ನಾವು ಕತ್ತಲೆಯಲ್ಲಿ ಕಣ್ಣಿನಿಂದ 
ಒಂದು ಕೊಡವನ್ನು ನೋಡಲು ಪ್ರಯತ್ನಪಟ್ಟಾಗ್ಯೂ ಆ 
ಕೊಡವು ನಮಗೆ ಕಾಣುವುದಿಲ್ಲ. ಕಾರಣವೇನು? ಆ ಕೊಡ 
ವನ್ನು ಕತ್ತಲೆಯು ಆವರಿಸಿಕೊಂಡಿರುವುದರಿಂದ ಕಣ್ಣಿನಿಂದ 


ಅದನ್ನು ನೋಡುವುದಕ್ಕೆ ಪ್ರತಿಬಂಧಕವುಂಬಾಗಿರುತ್ತದೆ. 


ಪ್ರಕಾಶವಸ್ತು ಗಳಿ 


ಆದರೆ ಸೂರ್ಯೋದಯವಾದರೆ ಸೂರ್ಯನ ಪ್ರಕಾಶವು ಕತ್ತಲೆ 
ಯೆಂಬ ಪ್ರತಿಬಂಧಕವನ್ನು ಹೋಗಲಾಡಿಸುತ್ತದೆ; ಅಷ್ಟೆ. 
ಅಜೇನವಾದ ಕಣ್ಣು ನಿಜವಾಗಿ ಕೊಡವನ್ನು ನೋಡುವುದಿಲ್ಲ. 
ಶರೀರದಲ್ಲಿ ಕಣ್ಣಿನ ಹಿಂದೆ ಸೂಕ್ಷ್ಮ ಸ್ವರೂಪನಾಗಿ ಇರುವ 

ಜ್ಞಾನಸ್ನ 4 ರೂಪೆನಾದ ಜೀವಾತ್ಮನು ಕಣ್ಣಿನ ಸಹಾಯದಿಂದ 
ಫಗ ನ ಪ್ರ ಕಾಶದಿಂದ ಕತ್ತ ಭ್‌ ಪ್ರತಿಬಂಧಕವಿಲ್ಲದ 
ಕೊಡವನ್ನು "ನೋಡುತ್ತಾ ನೆ. ಆದುದರಿಂದ ನ ಸಾ ನಸ್ತರೂಪನಾದ 


ಪರಿಶುದ್ಧ ಸ ನು ಕಣ್ಣಿ ಗೂ-ಸೂರ ್ಯೈನಿಗೂಪ್ರ ್ರಕುಶಕರನಾಗಿರುವ 


ಜ್ಯೋತಿಸ್ಸಾ ದ್ದಾನೆ (11) ಸ ನು ತನ್ನ ಪ್ರಕಾಶ 
ಸ್ವಭಾವವನ್ನು ತಾನೇ ತಿಳಿದುಕೊಳ್ಳಲಾರನು ; ಮನುಷ್ಯನಲ್ಲ 


ರುವ ಆತ್ಮಜ್ಜಾ ಸ್ವನವು ಸೂರ್ಯನಪ್ರ ಕಾಶವನ್ನು ತಿಳಿಯುತ್ತದೆ. 
ಜಗ್‌ ಆತ್ಮ ಜಾ ಸ್ಥನವೆಲ್ಲ ಸೂರ ನಿಗೆ ಪ್ರ ್ರ ಕಾಶವನ್ನು ಕೊಡು 
ತ್ತದೆ, ಹಹ ನಪಾದಿಗಳಲ್ಲಿಯೂ ಪಸ ಆತ ಶಾಂತಿ 
ಯಾದ ಜ್ಞಾನವೇ ಪ್ರಕಾಶಿಸುತ್ತದೆ. 


17. ತಮಸಃ ಪರಂ-ಉಚ್ಯತೆ. 


ತಮಸ್ಸೆಂದರೆ ಪ್ರಕೃತಿಯು ; ಸರಿಶುದ್ಧ ಅತ್ಮ ವಸ್ತುವು 
ಸೂಕ್ಷ್ಮ ಪ್ರಶ ಜಾ ಬೇರಿಯಾದದ್ದು ಎಂದು 'ಹೀಳವಿಡು 
ತ್ತದೆ. SE ಜೀವಾತ ನಿಗೆ ಶರೀರ ಸಂಬಂಧವ, 
ಆದರೆ ಶುದ್ಧ ಪ್ರತ್ಯಗಾತ್ಮನಿಗೆ ಕರ ದಿಂದ ಉಂಬಾದ ಪ 
ಸಂಬಂಧವು ಲವಲೇಶವೂ, ಇರುವುದಿಲ್ಲ ಎಂದು ಉಪನಿಷತ್ತಿ 


ನಲ್ಲಿ ಹೇಳಿದೆ. 


18 ಜ್ಞಾನಂ-ಜ್ಞೇಯಂ-ಜ್ಞಾನಗಮ್ಯ- ಹೃದಿಸರ್ತಸ 


ವಿಷ್ಟಿ ತಂ. 


ಶುದ್ಧ ಪ್ರ ಪ್ರತ್ಯ ಗಾತ ನು ಜಾ ಸನಸ್ವ ರೂಪನು ಅಥವ ಜಾ ನವೇ 
ಆಕಾರವಾಗಿಕುಳ್ಳ ಸ | 3೪ಿಯತಕ್ಕ ದ್ದು (ಜ್ಞಾ ನಂ 
Re ಮ ದಿಜಾನಾಭ್ಯಾಸಗಳಿಂದಲ್ಲೇ ಪರಿಶುದ್ಧ 
ತ್ಮನ ಸಾಕ್ಷಾತ್ಥಾ ಿರವು ಉಂಟಾಗುತ್ತದೆ (ಜ್ಞಾ. ನಗಮ ಸ್ರ 
ಹು Rr ಮನುಷ್ಯ ನೇ ಸಾ ಸಕಲ ಪ್ರಾ ಜಳ 
ಹೃದಯದಲ್ಲಿಯೇ ಜಾ! ನೆಲೆಗೊಂಡು ಇದ್ದಾನೆ. 
ಇದರ ತಾಶ್ಪರ್ಯವೇನು? ಪ್ರತಿಯೊಬ್ಬ ಮನುಷ್ಯನು “ ನಾನು 
ನಿಜವಾಗಿ ಜ್ಞಾನಸ್ತರೂಪನು ; ನನ್ನ ಶರೀರಕ್ಕಿಂತ ಬೇರೆಯಾದ 
ನನ್ನ ಜ್ಞಾ;ನಸ್ವ್ರರೂಪವನ್ನು ಸಾಕ್ಷಾತ್ಮರಿಸಬಳ್ಲೆನು; ಹಾಗೆ ಸಾಕ್ಷಾ 
ತ್ವರಿಸುವುದಕ್ಕಾಗಿ ನಾನು ಅಮಾರಿತಾ ದಿ ಜ್ಞಾನಾಭ್ಯಾಸಗಳನ್ನು 
ಬಾಳಿನಲ್ಲಿ ಆಚರಿಸುತ್ತೇನೆ ; ಈ ನನ್ನ ಜ್ಞಾ,ನಸ್ವ ರೂಷವು ನನ್ನ 
ಹೃದಯದಲ್ಲಿಯೇ ಇದೆ” ಎಂದು ಮನನ ಮಾಡುತ್ತಲೇ ಇರಬೇಕು 


85 


ಜ್ಞೇಯವು ಸಗುಣಬ್ರ ಹ್ಮನು 
(ಮೂರನೆಯ ಅಭಿಪ್ರಾಯ) 
ಜ್ಹೇಯವು ಬೃಹತ್ತ್ವಾದ ಸಗುಣಬ್ರಹ್ಮನೇ ಆಗಿರುವನು ; 
ಅವನು ಜನನ ಮರಣಗಳನ್ನು ಪಡೆಯುವ ಪ್ರಾ ಕೃತಿಕ ದೇಹಾ 
ದಿಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಿ ಕರ್ಮಗಳು ಇಲ್ಲದವನು 
(ಅನಾದಿಮತ್‌). ಶ್ರುತಿಯಲ್ಲಿ ಸಗುಣಬ್ರಹ್ಮನು “ಸತ್‌ ಅಲ್ಲ” 
ಎಂದು ಹೇಳಿದೆ. ಅಂದರೇನು ಅವನು ಪ್ರಪಂಚದಲ್ಲಿ ವಿಧ ವಿಧ 
ವಾದ ಆಕಾರಗಳನ್ನು ಪಡೆದಿರುನ ಪೃಥ್ವೀ, ಜಲ, ತೇಜಸ್ಸು 
ಅಲ್ಲ. ಅವನ ಸ್ವರೂಪವು ಅವುಗಳಿಗಿಂತ ಬೇರೆಯಾಗಿಯೇ 
ಇರುವುದು ; ಅವನು ಅಸತ್ತೂ ಅಲ್ಲ ಎಂದೂ ಹೇಳಿದೆ, 
ಏಕೆಂದರೆ ಅವನ ಸ್ವರೂಪವು ಯಾವ ಆಕಾರವನ್ನೂ ಪಡೆಯ 
ದಿರುವ ವಾಯು ಆಕಾಶಗಳಲ್ಲ ; ಅವುಗಳಿಗಿಂದ ಬೇರೆಯೇ 
ಆಗಿದೆ. 
ಅಸಗುಣಬ್ರಹ್ಮನು ಎಲ್ಲಾ ಸ್ಥಳಗಳಲ್ಲಯೂ ಕೈಗಳನೂ 
ಕಾಲುಗಳನ್ನೂ ಕಣ್ಣುಗಳನ್ನೂ, ತಲೆಗಳನ್ನೂ ಮುಖಗಳನ್ನೂ 
ಕಿವಿಗಳನ್ನೂ ತನ್ನ ವಿಶ್ವರೂಪದಲ್ಲಿ ಪಷೆದಿರುವನು. ಆ ಸಗುಣ 
ಬ್ರಹ್ಮನು ಪ್ರ ಪಂಚದಲ್ಲಿರುವ ಎಲ್ಲಾ ಪದಾ ರ್ಥಗಳನ್ನೂ ಒಳಗೂ 


ಹೊರಗೂ ಆವರಿಸಿ ವ್ಯಾಪಿಸಿದ್ದಾನೆ. 


ಸಗುಣ ಬ್ರಹ್ಮನು ಎಲ್ಲಾ ಇಂದ್ರಿ ಯಗಳೂ ಮತ್ತು ಶಬ್ದಾ 
ದಿಗುಣಗಳೂ ಇವುಗಳನ್ನು ಪ್ರಕಾಶಪಡಿಸುವನು ; ಆದರೆ ಅವಷು 
ಪ್ರಕೃತಿಯಿಂದ ಉಂಟಾಗಿರುವ ಈ ಎಲ್ಲಾ ಇಂದ್ರಿಯಾಗಳನ್ನೂ 
ಪಡೆದಿಲ್ಲ. ಸಗುಣಬ್ರಹ್ಮನಿಗೆ ಪುಣ್ಯ ಪಾಪಗಳ ವಾಸನೆ ಇರು 
ವುದಿಲ್ಲ. ಆದಾಗ್ಯೂ ಸಮಸ್ತ ವನ್ನೂ ಹೊತ್ತು ಕೊಂಡಿರುವನು 
ಮತ್ತು ಅವನಿಗೆ ಪ್ರಾಕೃತಿಕ ಸತ್ವ-ರಜಸ್ತ ಮೋಗುಣಗಳು ಇಲ್ಲ 
ದಿದ್ದಾಗ್ಯೂ ಅವನು ಜ್ಞಾ ನ. ಬಲ್ಲ ಆನೇವ ಮೊದಲಾದ 
ಅನೇಕ ಕಲ್ಯಾಣಗುಣಗಳನ್ನೂ ಅನುಭವಿಸುತ್ತಿರುವನು. 

ಸಗುಣಬ್ರಹ್ಮನು ಎಲ್ಲಾ ಪ್ರಾಣಿಗಳ ಹೊರಗೆ ಇರುವನು; 
ಆದರೆ ಅವುಗಳ ಒಕೆದೋೊದರೊಳಗೂ ಅಂತರ್ಯಾಮಿಯಾಗಿಯೂ 
ಪ್ರವೇಶಿಸಿ ಇರುವನು, ಸಗುಣಬ್ರ ಹ್ಮನಂ ಸರ್ವದಾಗುಣ ಪೂರ್ಣ 
ವಾಗಿರುವುದರಿಂದ ತನ್ನ ಸರ್ವಜ್ಞ ಶ್ವಾದಿ ಗುಣಗಳಿಂದ ಯಾವಾ 
ಗಲೂ ಚಲಿಸದೇ ಇರುವನು. ಆದರೆ ಸರ್ವದೇಶಗಳಲ್ಲಿಯೂ 
ಸಂಚರಿಸುವವನೂ ಅವನೇ ಸಗುಣಬ್ರ ಪ್ಮಸೂ ಕೂಡ ಬಹಳ 
ಸೂಕ್ಷ್ಮ ನಾಗಿರುವುದರಿಂದ ಅವನನ್ನು ಸಾಧಾರಣವಾದ ಬಹು 
ಮಂದಿ ಜನರು ತಮ್ಮ ಪ್ರಾಕೃತವಾದ ಚಸುರಾಜುಗಳಿೀದ ತಿಳಿ 
ದುಕೊಳ್ಳಲಾರರು. ಸಗುಣಬ್ರ ಹ್ಮನು ಅವನನ್ನು ಸಾಕ್ಷಾತೃರಿಸಿ 
ದವರಿಗೆ ಸಮೀಷದಲ್ಲಿ ಇರುವನು. ಅವನನ್ನು ಸಾಶ್ರಾತೃಶಿಸದ 
ವರಿಗೆಲ್ಲಾ ದೂರದಲ್ಲಿಯೇ ಇರುವನು! 


ಸಗುಣ ಬ್ರಹ್ಮನು ಸರ್ವಪ್ರಾಣಿಗಳಲ್ಲಿಯೂ ಅವುಗಳ 
ನಿಯಾಮಕವಾಗಿ ಒಬ್ಬನೇ ಆಗಿದ್ದಾ ಗೊ ಆಂದರೆ ಬಿನ್ನ ವಾಗದೇ 
ಒಂದೇ ರೂಪವನ್ನು ಪಡೆದಿದ್ದಾ ಅವನ ಅಜ್ಞರಿಗೆ ಭೂತ 
ಗಳಲ್ಲಿ ಬೇರೆ ಬೇರೆ ರೂಸಗಳುಳ್ಳವನೆಂದು ತೋಕುವ ಹಾಗೆ 
ನಿಂಕಿರುವನು. ಸಗುಣಬ್ರಹ್ಮನು ಸರ್ವ ಪ್ರಾ ಚಿಗಳನ್ನೂ 
ರಕ್ಷಿಸುವನು, ಪ್ರ ಳಯಕಾಲದಲ್ಲಿ ಸರ್ವವನ್ನೂ ಭಕ್ಷಿಸುವನು. 
ಮತ್ತು ಸೃಷ್ಟಿ ಕಾಲದಲ್ಲಿ ಪುನಃ ಎಲ್ಲವನ್ನೂ ಸೃಷ್ಟಿಸುವನು 
ಎಂದು ಹೀಗೆ ತಿಳಿಯಬೇಕು. 


ಆ ಸಗುಣಬ್ರಹ್ಮನು ತೇಜಸ್ಸಿನಿಂದ ಕೂಡಿರುವ ಸೂರ್ಯಾದಿ 
ಗಳಿಗೂ ಕೂಡ ಕಾಂತಿಯನ್ನು ಅಂದರೆ ಪ್ರಕಾಶ ಶಕ್ತಿಯನ್ನು 
ಕೊಡುವನು ಮತ್ತು ಸತ್ತ ಶ್ತ ಕಜಸ್ತ ಮೋಗುಣಗಳಿಂದ ಕೂಡಿ 
ರುವ ಪ್ರಕೃತಿಯನ್ನು (ತಮಸಃ) ವೂರಿಸಿಕುವನು ; ಅಂದರೆ 
ಅವುಗಳಿಗೆ ಬದ್ಧನಾಗಿರುವುದಿಲ್ಲ ಎಂದು ಶ್ರಿತಿಯಲ್ಲಿ ಹೇಳಲ್ಬಡು 
ತ್ತಾನೆ, ಒಟ್ಟಿನಲ್ಲಿ, ಸಗುಣ ಬ್ರಹ್ಮನು ಜ್ಞಾನಪ್ರಕಾಶ 
ಸ ಸೈರೂಪನು, ಸಾಕ್ಷಾ ತೃರಿಸಲ್ಪಡೆತತ್ಶವನು, ಜ್ಞಾನದಿಂದ ಹೊಂದು 
ವುದಕ್ಕೆ ಯೋಗ್ಯನು ಮತ್ತು ಸಮಸ್ತ ಪ್ರಾಣಿಗಳ ಹೃದಯ 
ಗಳಲ್ಲಿಯೂ ನಿಯಾವುಕನಾಗಿರುವನು. 


ಜ್ಞೇಯವು ಅಖಂಡ ಶುದ್ಧ-ಶ್ರೇಷ್ಠಚ್ಞಾನ 
(ನಾಲ್ಕನೆಯ ಅಭಿಪ್ರಾಯ) 

ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಏಕೆ ಪ್ರತಿಯೊಂದು 
ಪ್ರಾಣಿಯಲ್ಲಿಯೂ ಎರಡು ವಿಧವಾದ ಜ್ಞಾನಗಳಿವೆ ಅಜ್ಞಾನ 
ದಿಂದ ಉಂಟಾದ ಇಂದ್ರಿಯ, ಮನ, ಬುದ್ಧಿ ಇವುಗಳ ಮೂಲಕ 
ಉಂಟಾಗುವ ಅಂತರ ಮತ್ತು ಬಾಹ್ಯ ಪದಾರ್ಥಗಳನ್ನು ತಿಳಿ 
ಯುವ * ವೃತ್ತಿ ಜ್ಞಾನವು” ಮೊದಲನೆಯದು. ಈ ವೃತ್ತಿ 
ಜ್ಞಾನಗಳಿಗೆಲ್ಲಾ ಆಧಾರವಾದ ಆಶ್ರಯವಾದ ಹೊನೆಯಕಾರಣ 
ವಾದ ಅಖಂಡ ಶುದ್ಧ ಅಥವ ಶ್ರೆ (ಸೃಜ್ಞಾನವು ಎರಡನೆಯದು. 
ಯಾವ ಜ್ಞಾಕವು ತನ್ನಲ್ಲಿಯೇ ಇರುವ ಮತ್ತು ಎಲ್ಲಾ ಪ್ರಾಣಿ 
ಗಳಲ್ಲಿಯೂ ಇರುವ ಅಖಂಡ ಶ್ರೇಷ್ಠಜ್ಞಾನವನ್ನು ಯೋಗಾ 
ಭ್ಯಾಸದಿಂದ ಪಡೆಯುತ್ತಾನೋ ಅವನು * ಜ್ಞೇಯದ? ಸ್ವರೂ 
ಪವನ್ನು ತಿಳಿದವನಾಗಿ ಶಾಶ್ವತವಾದ ಅಮೃತತ್ವವನ್ನು ಅಥವ 
ಶ್ರೇಯಸ್ಸನ್ನು ಪಡೆಯುತ್ತಾನೆ. ಹಾಗಾದರೆ ಈ ಅಖಂಡ 
ಶುದ್ಧತ್ರೇಷ್ಠ ಜ್ಞಾನದ ಲಕ್ಷಣವೇನು? 


ಅಖಂಡ ಶುದ್ಧಜ್ಞಾನಕ್ಕೆ ಆದಿಯೂ ಇಲ್ಲ; ಅಂತ್ಯವೂ ಇಲ್ಲ 
ಏಕೆಂದರೆ ಇದು ಕಾಲದ ನಿಯಮಗಳಿಗೆ ಒಳಪಟ್ಟಿಲ್ಲ. ಕಾಲ 
ದೇಶ ಅವಸ್ಥೆಗಳು ಮನುಷ್ಯನ ಅಜ್ಞಾನದಿಂದ ಉಂಬಾದ ವೃತ್ತಿ 


86 


ಜ್ಞಾನಕ್ಕೆ ಒಳಪಟ್ಟಿದೆಯೇ ವಿನಹ ಅಖಂಡ ಶುದ್ಧ ಜ್ಞಾನಕ್ಕೆ 
ಸಂಬಧಸಟ್ಮಲ್ಲ ಆದುದರಿಂದ ಕಾಲಾತೀತವಾದ ಶುದ್ಧ 
ಜಾ ನಕ್ಕೆ ಕಾಲಸಂಬಂಧದಿಂದ ಉಂಟಾಗುವ ಆರಂಭವೂ 
ಇಲ್ಲ; ಸೂ ಇಲ್ಲ ಅಖಂಡ ಶುದ್ಧಜ್ಞಾ ನವೇ ಸರಬ ಬ್ರಹ್ಮವು; 
ಏಕೆಂಡಕೆ ಅದಂ ಅಜ್ಞಾನದ ನಿಕಾರವನ್ನು ಪಡೆದರೆ ಜಗತ್ತಿನ 
ಸೃಷ್ಟಿ ಸ್ಥಿತಿ ಲಯನ್ನುಂಟುಮಾಡುವ ಕೊನೆಯ ಕಾರಣವು 
ಮತ್ತು ಜಗತ್ತಿನ ಅನಾಭವಗಳೊಳಗೆ ಇಲ್ಲದೆ ಅವುಗಳ ಆಜಿ 
ಇರುವುದು. ಆದನ್ನು ತಿಳಿಯುವ ಪ್ರಮೆಯು ಅಥವ ಸಾಕ್ಷಿಯು; 
ಆದರೆ ಅದ ಯಾನ ಪ್ರಮೇಯವೂ ಅಥವ ವಸ್ತುವು ಅಲ್ಲ. 
ಅಖಂಡ ಶುದ್ಧ ಜ್ಞಾನದ ಆಧಾರದಿಂರಲೇ ಅಜ್ಜಾ, ನರೂಪವಾದ 
ಎಲ್ಲಾ ವೃತ್ತಿಜ್ಞಾನಿಗಳು ಉಟಾಗುವುದರಿಂದ ಅದು ಗಗನ 
ಪುಷ್ಪದಹಾಗೆ “ ಅಸತ್‌” ಅಲ್ಲ. “ ಸತ್‌ * ಮತ್ತು “ ಅಸತ್‌” 
ಇವುಗಳು ಬುದ್ಧಿಯಲ್ಲಿ ಉಂಟಾಗುವ ವೃತ್ತಿ ಜ್ಞಾನದ ಪ್ರಕಾರ 
ಗಳು.  ಹೀಗಿರಿವಾಗ ಈ ವೃತ್ತಿ ಜ್ಞಾನಗಳಿಗೆ ಪ್ರಕಾಶವ 
ನ್ನುಂಟುಮಾಡುವ ಅಖಂಡ ಶಂದ್ಭಜ್ಞಾ ಸ್ವಾನವನ್ನು 
ಎಂದೂ ಮತ್ತು “ ಅಸತ್‌” ಎಂದಾ "ಕೆಯ ಕೂಡಡಲ್ಲವೆ ಲ 


ಪ್ರಪಂಚದಲ್ಲಿ ಕೋಟ್ಯಾನುಕೋಟ ಮನುಷ್ಯರು ಮತ್ತು 
ಪ್ರಾಣಿಗಳು ಜೀವಿಸಿರುವರು ಮತ್ತು ಜೀವಿಸಿರುವುವು. ಇವು 
ಗಳಿಗೆ ಎಲ್ಲೆಲ್ಲಿಯೂ ಕೈಗಳೂ, ಕಾಲುಗಳೂ, ಕಣ್ಣುಗಳೂ, 
ತಲೆಗಳ್ಳೂ ಮುಖಗಳೂ ಮತ್ತು ಕವಿಗಳೂ ಅನಂತವಾಗಿ 
ಕಂಡುಬಡಿವುವು. ಆದರೆ ಕೈ, ಕಾಲು, ಕಣ್ಣು, ಕೆವಿ ಮುಖ, 


66 ಸರ್ತ್‌ ೫ 


ತಲೆ ಮುಂತಾದವುಗಳು ತಮ್ಮ ತಮ್ಮ ಜೀವಕಾರ್ಯಗಳನ್ನು 


ಯಾವ ಜೆ ಶೈ ತನ್ಯ ಶಕ್ತಿಯ ಆಧಾರದಿಂದ ನಡೆಸುತ್ತಷೆ? ಈ 
ಕೈಕಾಲು ಮೊದಲಾದ '' ಇಂದ್ರಿಯಗಳು ಅನೇಕಾನೇಕ ಪ ನ್ರತ್ಯೇಕ 
ಶರೀರಗಳಲ್ಲಿ ಇರುವ ಹಾಗೆ ಗ್ಗ ಬಂದರೂ ನಿಜವಾಗಿ ಅವು 
ಗಳೆಲ್ಲವೂ ಒಂದೇ ಆದ ಅಖಂಡ ಶುದ್ಧ ಜ್ಞಾನದ ಆಧಾರ 
ದಿಂದಲೇ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತವೆ. ಆದುದ 
ರಿಂದ ಅದ್ವಿತೀಯವಾದ ಅಖಂಡೆ ಶುದ್ಧ ಅಥವ ಶ್ರೇಷ್ಠ ಜ್ಞಾನವು 
ಅನಂತಾನಂತ ಕೈಕಾಲು, ಕಣ್ಣು, ಕಿವಿ, ಮುಖ, ತಲೆಗಳನ್ನು 
ಪಡೆದಿದೆ. ಎಂದಂ ಹೇಳಬಹುದು. ಹಾಗಾದರೆ ಅಖಂಡ 
ಶುದ್ಧ ಜ್ಞಾನವು ಈ ಕೈಕಾಲು ಮುಂತಾದೆ ಇಂದ್ರಿಯಗಳು 
ಇರವ ಕಡೆಯಲ್ಲಿ ಮಾತ್ರ ಇನೆಯೇ ? ಬೇಕೆ ಕಡೆಗಳಲ್ಲಿ ಇಲ್ಲವೆ? 
ಅದು ಎಲ್ಲಿಯೂ ಇದೆ; ಅದು ಇಲ್ಲವ ಜಾಗವೇ ಇಲ್ಲ; ಅದು 
ಜೇತನಾಚೇತನವಾದ ಎಲ್ಲಾ ಪದಾರ್ಥಗಳನ್ನೂ ಆವರಿಸಿ 
ಕೊಂಡು ಅಖಂಡವಾಗಿ ನಿಂತಿದೆ. 


ಅಖಂಡ ಶುದ್ಧ ಜ್ಞಾನವು ತೋರಿಕೆಯ ಪ್ರಪಂಚದ 


ಲಕ್ಷಾಂತರ ಪ್ರತ್ಯೇಕವಾದ ಜೀವಿಗಳಲ್ಲಿ ಪ್ರಕಾಶಿಸುವುದರಿಂದ 


ಅವುಗಳ ಇಂದ್ರಿಯ ಮನ ಬುದ್ದಿಗಳಿಗೆ ವಿಕಾಸವನ್ನು ಉಂಟು 
ಮಾಡುತ್ತದೆ. ಆದರೆ ಇಂದ್ರಿಯ ಸ್ವರೂಪವು ಕೆಲವು ಕಾಲ 
ಮಾತ್ರ ಇದ್ದು ಆ ಮೇಲೆ ಇಲ್ಲದೆ ಇರುವುದರಿಂದಲೂ ಮತ್ತು 
ಅಖಂಡೆ ಶುದ್ಧ ಜ್ಞಾನವು ಯಾವಾಗಲೂ ಇರಂವುದರಿಂದಲೂ 
ಅಖಂಡ ಶುದ್ಧ ಜ್ಞಾ ನವು ಯಾವ ಇಂದ್ರಿಯಗಳನ್ನೂ ನಿಜವಾಗಿ 
ಪಡೆದಿಲ್ಲ. ಇಷ್ಟೇ ಅಲ್ಲ; ಯೋಗಿಗಳು ಅಖಂಡ ಶುದ್ಧಜ್ಞಾನ 
ವನ್ನೇ ಸಾ ಕ್ಲಾತೃರಿಸಿದಾಗ ಯಾವ ಇಂದ್ರಿಯೆಗಳನ್ನೂ ಪಡೆಯದೇ 
ಇರುವ ಅನುಭವವನ್ನು ನಡೆದಿದ್ದಾರೆ. ಅಖಂಡ ಶುದ್ಧ ಜ್ಞಾನವು 
ತನ್ನ ನಿಜಸ್ಥ (ರೂಪದಲ್ಲಿ ಅದಿ ತೀಯವಾಗಿರುವುದರಿಂದ ಸ 
ಯಾವುದನ್ನೂ ಹೊತ್ತು ಕೊಂಡು ಇಲ್ಲ ಮತ್ತು ಅದಕ್ಕೆ ಇನ್ನು 
ಯಾವುದರಲ್ಲಿಯೂ ಅಭಿವಾನವಿಲ್ಲ. ಆದರೆ ಆಖಂಡ ಜಾ ಇ ನವು 
ಅಜ್ಞಾನದಿಂದ ಜಗತ್ತಿನ ರೂಪವಾದ ವಿಕಾರವನ್ನು ಅಥವ 
ವೃತ್ತಿ ಜ್ಞಾನದ ರೂಪವನ್ನು ಪಡೆದರೆ ಅದು ತೋರಿಕೆಯ 
ಜಗತ್ತನ್ನಿ ಹೊತ್ತುಕೊಂಡಿರುನ ಹಾಗೆ ತೋರುತ್ತದೆ. 


ಸತ್ವಕಜಸ್ತ ಮೋಗುಣಗಳು ಪ್ರಕೃತಿಯಲ್ಲಿರುವ ಗುಣಗಳು. 
ಮತ್ತು ಪ್ರತಿಯೊಂದು ಪ್ರಾಣಿಯ ಮನಸ್ಸು ಮತ್ತು ಶರೀರ 
ಗಳಲ್ಲಿಯೂ ಅವು ಕಂಡುಬರುತ್ತವೆ. ಆದರೆ ಅಖಂಡ ಶುದ್ಧ 
ಜ್ಞಾನವು ಪ್ರಕೃತಿಗಿಂತ ಆಚೆ ಇರುವುದರಿಂದ ಅಥವ 
ಪ್ರಕೃಕಿಯು ಶುದ್ಧ ಜ್ಞಾನದ ಅಜ್ಞಾನದ ರೂಪವಾದ ವಿಕಾರ 
ಪಾಗಿರುವುದರಿಂದ ಅಖಂಡ ಶುದ್ಧ ಜ್ಞಾನವು ನಿಜವಾಗಿ ಯಾವ 
ಸತ್ವರಜಸ್ಥ್ಯ ಮೋಗೂಣಗಳನ್ನೂ ಪಡೆದಿಲ್ಲ. ಆದರೆ ಸತ್ವ 
ರಜಸ್ತಮೋಗುಣಗಳನ್ನು ಪಡೆದಿರುವ ವ್ಯಕ್ತಿಗಳ ಅಂತಃಕರಣ 
ಗಳು ಅಜೇತನವಾದುದರಿಂದ ಅವುಗಳನ್ನು ಅನುಭವಿಸುವುದಿಲ್ಲ. 
ಲಕ್ಷಾಂತರ ಜೀವಿಗಳಲ್ಲಿ ತೋರಿ ಬರುವ ಈ ಗುಣಗಳನ್ನು 
ಅಜ್ಞಾನದಿಂದ ಅನುಭವಿಸುವವನು ಅಖಂಡ ಶುದ್ಧ ಜ್ಞಾ ನವೇ 
ಎಂಬುದನ್ನು ಮರೆಯಕೂಡದು. ಒಟ ನಲ್ಲಿ ನಿಜಸ್ವ ರೂಪದಲ್ಲಿ 
ಅಖಂಡಶುದ್ಧ ಜ್ಞಾನವು ಗುಣರಹಿತವಾದದ್ದು ; ಬಿದರೆ ಅದು 
ಅಜ್ಞಾನದ ವಿಕಾರಗಳನ್ನು ಪಡೆದಾಗೆ ಎಲ್ಲಾ ಗುಣಗಳನ್ನೂ 
ಅನುಭನಿಸುತ್ತದೆ. 

ಆಖಂಡಶುದ್ಧಜ್ಞಾನವು ಎಲ್ಲೆಲ್ಲಿಯೂ ತುಂಬಿದೆ. ಆದುದ 
ಶಿಂದ ಅದು ಅಜ್ಞಾನದಿಂದ ತೋರುವ ಎಲ್ಲಾ ಪದಾರ್ಥಗಳ 
ಒಳಗೂ ಇದೆ ಮತ್ತು ಆ ಪದಾರ್ಥಗಳಿಲ್ಲದಿದ್ದಾಗ್ಯೂ ಅದು ಇದೆ: 
ಅಂದರೆ ಅವುಗಳ 'ಹೊರಗೆಯೂ ಇದೆ; ಅದು ನಿಜಸ್ವ ರೂಪದಲ್ಲಿ 
ವಿಭುವಾಗಿ ಅಖಂಡವಾಗಿರುವುದಕಿಂದ. ಅದು ಚಲಿಸುವ ಅವಶ್ಯ 
ಕತೆಯೂ ಇಲ್ಲ ಮತ್ತು ಅದು ಚಲಿಸುವುದಕ್ಕೆ ಜಾಗವೂ ಇಲ್ಲ. 


Re-printed from Mysore Vysya Patrika 
(July 1959) 


ಭಗವಧೀತಾ ಅಧ್ಯಾ ಯು ಕ್ಸಿ ಹರ 


ಆದಾಗ್ಯೂ ಅದರ ಅಜ್ಞಾನವೆಂಬ ವಿಕಾರದಲ್ಲಿ ಅದು ಪ್ರತಿ 
ಯೊಂದು ಪದಾರ್ಥದೊಳಗೆ ಇರುವ ಹಾಗೆ ತೋರುತ್ತಾ ಆ 
ಪದಾರ್ಥವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸು 
ವಾಗ ಅದೂ ಚಲಿಸುವ ಹಾಗೆ ತೋಕುತ್ತದೆ. ಕಾರ್ಯಕಾರಣ 
ಗಳ ಪರಂಪರೆಗಳಲ್ಲಿ ಕಾರಣಗಳು ಸೂಕ್ಷವಾಗಿಯೂ ಕಾರ್ಯಗಳು 
ಸ್ಥೂ ಲವಾಗಿಯೂ ಇರುವುವು. ಅಖಂಡ ಶುದ್ಧ ಜ್ಞಾನವು ಜಗ 
ದಾಕಾರವಾದ ಎಲ್ಲಾ ವತ್ತಿ ಜ್ಞ್ಞಾನಗಳಿಗೂ ಕೊನೆಯ ಕಾರಣ 
ವಾಗಿರುವುದರಿಂದ ಅತ್ಯಂತ ಸೂಕ್ಷ್ಮ ವಾಗಿರುವುದು, ಸ್ಲೂಲ 
ವಸ್ತುಗಳನ್ನು ಸುಲಭವವಾಗಿ ತಿಳಿಯಬಹುದು. ಸೂಕ್ಷ 
ವಸ್ತುಗಳನ್ನು ತಿಳಿಯುವುದು ಕಷ್ಟ; ಆದುದರಿಂದ ಅತ್ಯಂತ 
ಸೂಕ್ಷ ವಾದ ಆಖುಂಡೆ ಶುದ್ಧ ಸ ನವನ್ನು ತಿಳಿಯುವುದಕ್ಕೆ 
ಆಗುವುದಿಲ್ಲ ತೋರಿಕೆಯ ಜಗತ್ತಿ, ಕೆ ಪದಾರ್ಥಗಳು ತಾಸ 
ನಮ್ಮ ಹತ್ತಿರ ಇರಬಹುದು ; ಇನ್ನು ಕೆಲವು ದೂರದಲ್ಲಿರ 
ಬಹುದು. ಆದರೆ ಅಖಂಡ ಶುದ್ಧಜಾನವು ಎಲ್ಲೆಲ್ಲಿಯೂ ಇರಕಿ 
ವುದರಿಂದ ಅದು ಕತ್ತಿರಧಲ್ಲಿಯೂ ಇದೆ ಮತ್ತು ದೂರದಲ್ಲಿಯೂ 
ಇದೆ. ಅಥವ ಅಖಂಡ ಶುದ್ಧ ಜ್ಞಾನವು ನಾಮರೂಪದಿಂದ 
ಕೂಡಿದ ಪದಾರ್ಥಗಳಿಗೆ ಬಹಳ ದೂರದಲ್ಲಿದೆ ; ಆದರೆ ಅದು 
ನಾಮರೂಪಗಳಿಂದ ಕೂಡಿದ ಪ್ರ ತಿಯೊಂದು ಪದಾರ್ಥದೊಳಗೂ 
ಆಧಾರವಾಗಿಗುವುದರಿಂದ ಅವಗಳ ಹೆತ್ತಿರದಲ್ಲಿಯೂ ಇದೆ. 


ಈ ಶುದ್ಧ ಜಾ ನವು ನಿಜಸ್ವ ಸ್ವರೂಪದಲ್ಲಿ ವಿಭಾಗಿಸಲು ಅನ 
ರ್ಹವಾಗಿ ಅವಿಭಕ್ತ ವಾಗಿ ಅಂದರೆ ಅಖಂಡವಾಗಿರುವುದರಿಂದಲೇ 
ಅದಕ್ಕೇ “ ಆಖಂಡ ಶುದ್ಧ ಅಥವ ಶ್ರೇಷ್ಠಜ್ಞಾನ ” ಎಂದು 
ಹೆಸರು ಕೊಟ್ಟಿದೆ. ಆದರೆ ವ್ಯಕ್ತಿಗಳಲ್ಲಿ ರುವ ಆಜ್ಞಾ ನದಿಂದ 
ವೃತ್ತಿ ಜ್ಞಾನರೂಪವಾಗಿ ಪರಿಣಾಮವಾದುದರಿಂದ ಪ್ರತಿಯೊಂದು 
ಭೂತ ಅಥವ ಪ್ರಾಣಿಗಳಲ್ಲಿಯೂ ಜೆ ಸತನ್ಯವು ವಿಭಕೃವಾಗಿ 
ಅಂದರೆ ಪೃಥಕ್ಕಾಗಿ “ಅಥವ. ಬೇಕೆಬೇಕೆಯಾಗಿ ಇರುವ ಹಾಗೆ 
ತೋರುತ್ತದೆ. "ಹೇಗೆ ಹಗ್ಗವು ಹಾವಿನ ಹಾಗೆ ಭ್ರಮೆಯಿಂದ 
ತೋರುವಾಗ ಹೆಗ್ಗವು ಹಾನಿಗೆ ಆಧಾರವಾಗಿರುವುದೋ, ಹಗ್ಗದ 
ಆಧಾರದಿಂದಲೇ ಹಾವು ಹುಟ್ಟು ತ್ತಜೆಯೋ, ಮತ್ತು ಕೊನೆಯಲ್ಲಿ 
ಭ್ರಮೆಯು ತೊಲಗಿದಾಗೆ ಹಾವು ಹೆಗ್ಗೆ ದಲ್ಲಿಯೇ ಲಯವಾಗು 


ಪಾಠ ೪ 


ತ ತ್ಮದೆಯೋ ಹಾಗೆಯೇ ಅಖಂಡ ಶುದ್ಧ ಜಾ ಸನವೇ ಅಜ್ಞಾ, ನದಿಂದ 
ವ್ಸ ಫಿ ಕ್ರಿಜ್ಞಾನರೂಪವಾದ ಜಗತ್ತಾಗಿ * ತೋರುತ್ತ ಜೆ. * ಡುದೆ 
ಜ್‌ ಜಗತ್ತಿನಲ್ಲಿರುವ ಭೂತಗಳೆಲ್ಲಾ ಅಖಂಡ ಶುದ್ಧಜ್ಞಾ ನದ 
ಆಧಾರದಮೇಲೆ ರಿಂಕಿವೆ. ಅದರಿಂದಲೇ ಅಜಾ ಸ್ಥಾನದಿಂದ 
ಹುಟ್ಟುತ್ತದೆ ಮತ್ತು ಕೊನೆಯಲ್ಲಿ ಶುದ್ಧ ಜ್ಞಾನದ ಸಾಕ್ಷಾತ್ಭಾರ 
ಷಾದರೆ ಅದರಲ್ಲೇ ಲಯವಾಗುತ್ತದೆ. 

ಜ್ಞಾನವನ್ನು ಬೆಳಕಿಗೆ ಹೋಲಿಸಿದೆ. ಕಾರಣವೇನು? 
ಸೂರ್ಯನ ಅಥವ ದೀಪದ ಬೆಳಕು ಪದಾರ್ಥಗಳಪೇಲೆ ಬೀಳದಿ 
ದ್ದರೆ ಕಣ್ಣುಗಳು ಪದಾರ್ಥಗಳನ್ನು ನೋಡುವುದಕ್ಕೆ ಆಗುವುದಿಲ್ಲ. 
ಹಾಗೆಯೇ ಜ್ಞಾನವು ಇಲ್ಲದಿದ್ದರೆ ಮನಸ್ಸಿನಲ್ಲಿರುವ ಆಂತರ 
ಪದಾರ್ಥಗಳ ಮತ್ತು ಇಂದ್ರಿಯಗಳಿಗೆ ಗೋಚರವಾಗುವ ಬಾಹ್ಯ 
ಪದಾರ್ಥಗಳ ಇರುವಿಕೆಯೇಪ್ರಕಾಶವಾಗುವುದಿಲ್ಲ. ಬೆಳಕನ್ನು 
ನೊಡುವ ಜ್ಯೋತಿಸ್ಸಿನಿಂದ ಕೂಡಿದ ಪದಾರ್ಥಗಳಾ ಯಾವು 
ವೆಂದರೆ... ನಕ್ಷತ್ರಗಳು ಸೂರ್ಯ, ಚಂದ್ರ, ದೀಪಗಳು, ಜೆಂಕಿ 
ಮೊದಲಾದುವುಗಳು. ಇವುಗಳ ಇಇ ತೂ ಕೂಡ ಜ್ಞಾನ 


ದಿಂದಲೇ ಪ್ರ ಕಾಶವಾಗುತ್ತಜಿಯಲ್ಲವೇ ? ಆದುದರಿಂದಲೇ 
ಅಖಂಡ ಶುದ ಜ್ಯಾ ನವು ಜ್ಯೋತಿಸ್ಸಿನಿಂದ ಕೂಡಿದ ಪದಾರ್ಥಗ 
ಲ್ಲಕ್ಟೂ ಪ್ರ ಪ ಕಳಶವನ್ನು ನೊಡುವ ಜ್ಯೊ ತಿಸ್ಸಾಗಿದೆ. ಪ್ರಪಂಚ 


ದಲ್ಲಿ ಚಿಳಕಿಲ್ಲದಕಣೆ 'ಅಂಧಕಾರನಿರುತ ಡೆ "ಹಾಗೆಯೋ" ಜ್ಞಾನ 
ವಿಲ್ಲದ ಕಡೆ ಕತ್ತಲೆ ಇರುತ್ತದೆಯೇ? ಇಲ್ಲ, ಏಕೆಂದರೆ 
ಅಖಂಡ ಶುದ್ಧ ಜ್ಞಾನವು ಎಲ್ಲೆಲ್ಲಿಯೂ ಇರುವುದರಿಂದ ಅದು 
ಇಲ್ಲದೆ ಜಾಗವೇ ಇಲ್ಲ. ಅದುದರಿಂದ ಅದು ತಮಸ್ಸಿಗೆ ಅಥವ 
ಕತ್ತಲೆಗೆ ವಿರೋಧ ಸ ಸರೂಪವಾಗಿದೆ ಅಂದರೆ ಅದನ್ನು ವರಿ 
ಸಿದೆ ಜ್ಞಾನವು ಕತ್ತ “ಕೆಯ ಇರುವಿಕೆಯೂ ಕೂಡ ತಿಳಿಯು 
ತ್ರದ, ಅದರೆ ಅದನ್ನು ಪ್ರ ಪ್ರಕಾಶಪಡಿಸುತ್ತದೆ ; ಆದದರಿಂದ 
ಅಹನ್ನು ಮೀರಿಸಿದೆ. ಇಂಥಾಅಖಂಡೆಜ್ಞಾ ನಸ್ತ ರೂಪವು ಶುದ್ಧ 
ಜಾ ಇ ನನೇ ಆಗಿಕುವುದಂಂದ ಅದನ್ನು ಜ್ಞಾ ನ ಸು ಕರೆದಿದೆ. 
ವೃತಿ ಶ್ರಿಜ್ನಾ ನವೆಂಬ ಅಜ್ಜಾ ನದಕರುವವ ಕೂ ತಮ್ಮ ಕರ್ಮ 
ಪಾಶವನ್ನು ಕತ್ತ ಿಸಿ ನಮ ಕ್ರ ಯಸ್ಸನ್ನು ಸಜೆಯಜೇಕಾದಕೆ 
ಅಖಂಡ ಶುದ್ಧಃ ಜಾ ನ ನವನ್ತೆ ಸೇ oan ಅಂದರೆ ಅದನ್ನು 
ಸಾಕ್ಷಾತ್ಯರಿಸಿ" ಅದರಲ್ಲಿ ಕಡತ ಆದುದರಿಂದ ಟಖ 
“ ಜ್ಹೇಯವು ೫, ಜ್ಞಾನಿಯು ಯಾವ ಉಪಾಯದಿಂದ ಈ 


87 


88 


ಅಖಂಡ ಜ್ಞಾನವನ್ನು ಪಡೆಯಬಹುದು ? ಹಿಂಜಿ ವಿವರಿಸಿರುವ 
* ಅಮಾನಿತ್ವ-ಅದಂಭಿತ್ವಾದಿ ಚ ಜ್ಞಾನಾಭ್ಯಾಸಗಳಿಂದ ಈ 
ಜ್ಞಾನನನ್ನು ಸಡೆಯೆಬುದು, ಆದುದರಿಂದ ಇದು “ ಜ್ಞಾನಗೆ 
ಮ್ಯವು. ” ಇಷ್ಟೇ ಅಲ್ಲ; ಅಖಂಡ ಶುದ್ಧಜ್ಞಾನವು ಎಲ್ಲೆಲ್ಲಿಯೂ 
ಇರುವುದರಿಂದ ಮತ್ತು ಎಲ್ಲಾ ವ್ಯಕ್ತಿಗಳ ಮನಸ್ಸಿನಲ್ಲಿರುವ 
ವೃತ್ತಿಜ್ಞಾನಗಳಿಗೂ ಕಾರಣವಾಗಿರುವುದರಿಂದ ಅದು ಎಲ್ಲಾ 
ಭೂತಗಳ ಹೃದೆಯದಲ್ಲಿಯೂ ಸ್ಥಿರವಾಗಿ ಫಿಂತಿದೆ. 


ಜ್ಞೇಯವು--ನಿರ್ಗುಣ ಸಗಣ ಬ್ರಹ್ಮನು, 
(ಐದನೆಯ ಅಭಿಪ್ರಾಯ) 


ಇಲ್ಲಿಯವರೆಗೆ ಜ್ಞೇಯವನ್ನು ಮೊದಲನೆಯ ಅಭಿಪ್ರಾಯ 
ದಲ್ಲಿ ನಿರ್ಗುಣ ಬ್ರ ಹ್ಮನನ್ನಾಗಿ, ಎರಡನೆಯ ಅಭಿಪ್ರಾಯದಲ್ಲಿ 
ಶುದ್ಧ ಪ್ರತ್ಯಗಾತ ಒನನ್ನಾಗಿ; ಮೂರನೆಯ ಅಭಿಪ್ರಾಯದಲ್ಲಿ 
ಸಗುಣ ಬ್ರ 3 ನನ್ನಾಗಿ ಮತ್ತು ನಾಲ್ವ ನೆಯೆ ಅಭಿಪ್ರಾಯದಲ್ಲಿ 
ಅಖಂಡೆ "ಅದ್ದಿ ತೀಯ ಶುದ್ಧ. ಚ ಶ್ರೇಷ್ಠ ಜಾ 2 ನವನ್ನಾಗಿ 
ವಿವರಿಸಿದೆವು. ಇನ್ನು ಜೆ (ಯುದ ಸ್ವರ ೂಪವು ನಿಜವಾಗಿ 
ಒಂದೇ ಕಾಲದಲ್ಲಿ eo ಆಗಿದೆ ಮುತ್ತು ನಿರ್ಗಣವೂ 
ಆಗಿದೆ 'ಎಂಬ ಐದನೆಯ ಅಭಿಪ್ರಾಯವನ್ನೂ ಕೂಡ ತಿಳಿಸು 
ತ್ರೇವೆ. ಹಾಗಾದರೆ ಒಂದೇ ಇರುವಿಕೆಯು ಏಕಕಾಲದಲ್ಲಿ 
ಸಗುಣವಾಗಿಯೂ ನಿರ್ಗುಣವಾಗಿಯೂ ಇರಲು ಸಾಧ್ಯವೇ ? 
ಪ್ರನಂಚದಲ್ಲಿರುವ ವಸ್ತುಗಳಲ್ಲಿ ಯಾವುದೂ ಏಕಕಾಲದಲ್ಲಿ 
ಸಗುಣವಾಗಿಯೂ ನಿರ್ಗುಣವಾಗಿಯೂ ಇರಲಾರದು; 
ಏಕೆಂದರೆ ಇವುಗಳೆಲ್ಲವೂ ತ್ರಿಗುಣಗಳಿಂದ ಕೂಡಿದ ಪ್ರಕೃತಿ 
ಯಿಂದ ಉಂಬಾದ ಫ ್ರಪಂಚದ ಭಾಗೆಗಳಾಗಿರುವುವು. ಆದರೆ 
ಜಗತ್ತಿಗೆ ಜ್‌ (ಬಜ ಬ್ರಹ್ಮವನ್ನು ಮಾತ್ರ ಏಕಕಾಲದಲ್ಲಿ 
ಸಗುಣಸನ್ನಾಗಿಯೂ ಮತ್ತು ನಿರ್ಗುಣನನ್ನಾಗಿಯೂ ತಿಳಿಯ 
ಬಹುದು, ಇದು ಹೇಗೆ? ಬ್ರಹ್ಮದಿಂದ ಜಗತ್ತು ಉಂಟಾಗು 
ತ್ರಜಿ ಮತ್ತು ಅದಂ ಕೊನೆಯಲ್ಲಿ ಬ್ರಹ್ಮದಲ್ಲಿ ಲಯವಾಗುತ್ತದೆ. 
ಆದುದೆರಿಂದ ಬ್ರಹ್ಮವನ್ನು ಜಗತ್ತಿಗೆ ಸಂಬಂಧಸಡದ ಹಾಗೆ 
ಅದರ ಸ್ವರೂಪವನ್ನು ವಿಚಾರ ಮಾಡಬಹುದು. ಅಥನ ಬಹ್ಮ 
ನನ್ನು ಜಗತ್ತಿಗೆ ಸಂಬಂಧಪಟ್ಟಿ ಹಾಗೆ ಅಥವ ಅವನು ಜಗತ್ತಿನ 
ಅಂತರ್ಯಾಮಿಯಾಗಿ ಇರುವೆ ಹಾಗೆ ಅವನ ಸ್ವರೂಪವನ್ನು 
ವಿಚಾರ ಮಾಡ ಬಹುದು. ಮೊದಲನೆಯ ವಿಚಾರವು ಬ್ರಹ್ಮದ 
ನಿರ್ಗುಣ ಸ್ವರೂಪವನ್ನು ತಿಳಿಸುತ್ತದೆ; ಎರಡನೆಯ ವಿಚಾರವು 
ಅದೇ ಬ್ರಹ್ಮನ ಸಗುಣ ಸ್ವರೂಪವನ್ನು ತಿಳಿಸುತ್ತದೆ. ಆದುಡ 
ರಿಂದ ಈ ಆರು ಗೀತಾ ಶ್ಲೋಕಗಳಲ್ಲಿ ಜ್ಞೇಯದ ಅಥನ 
ಒಂದೇ ಬ್ರಹ್ಮದ ಸಗುಣ ಮತ್ತು ನಿರ್ಗುಣ ಸ್ವರೂಪಗಳನ್ನು 


ಹೋಲಿಸಿ ವಿವರಿಸಿದೆ. 
ಸೋಣ. 


ಈ ಎರಡು ಸ್ವರೂಪಗಳನ್ನೂ ತಿಳಿ 


ಜಗತ್ತಿಗೆ ಸಂಬಂಧಪಡದ ಬ್ರಹ್ಮದ ಸ್ವರೂಪವನ್ನು ಅದರ 
ನಿರ್ಗುಣ ಸ್ನರೂಪವೆಂದೂ ಅಥನ ಅಪ್ರಮೇಯ ಸ್ವರೂನ 
ವೆಂದೂ ಖುಹಿಗಳು ಕರೆದಿರುತ್ತಾರೆ ಅಪ್ರಮೇಯವೆಂದರೆ 
ಅಳತೆಮಾಡಲು ಅಸಾಧ್ಯವೆಂದು ಅರ್ಥ. ಆದಾಗ್ಯೂ ಈ 
ನಿರ್ಗುಣ ಸ ರೂಪ ಹ ವರ್ಣನೆಯು ಹೀಗಿದೆ. ಅದು “ ಅನಾದಿ 
ಮತ್‌ ” ಲಂದಕಿ ಆದಿಯೂ ಇಲ್ಲದ್ದು ಅಂತ್ಯ [ವೂ ಇಲ್ಲದ್ದೂ 
ಅಂದರೆ ಕಾಲ ನಿಯಮಕ್ಕೆ ಒಳಪಡದೆ ಚ ಕಾಯಿ ಇಡೆ. 
| ಸಠಬ್ರಹ್ಮವು” ; ಏಕೆಂದರೆ ಅದು ಯಾವುದರಿಂದಲೂ 
ಹುಟ್ಟಿಲ್ಲ ಮತ್ತ ಜಗತ್ತೂ, ಅದರ ಪದಾರ್ಥಗಳೂ ಅದರಿಂದಲೇ 
ಹುಟ್ಟಿ ರುತ್ತತೆ; ಇನ್ನೆ (ನು, ಅದು ಯಾವುದರ ಅಢೀನಕ್ಕೂ 
ಒಳಪಟ್ಟಿಲ್ಲ. RE ತಿ ನಲ್ಲಿರುವ ಪದಾರ್ಥಗಳನ್ನು 4 ಸ್ಪರ್ಶ್‌ 
ಸ ಅಸತ್‌ ೫ ಎಂದೂ "ನಂಗಡಿಸಿದ್ದಾ ರೆ; ಆದಕೆ ಬ್ರಹ್ಮದ ಸ್ವರೂ 
ಪವು ಮಾತ್ರ ಜಗತ್ತಿಗೆ ಸಂಬಂಧಪಡಜಿ ಗಯ 
ಅದನ್ನು “ ಸತ್‌” ಎಂದು ಕರೆಯಲಾಗುವುದಿಲ್ಲ ಮತ್ತು 
« ಆಸರ್ತ* ಎಂದೂ ಕರೆಯಲಾಗುನುಲ್ಲ. ಅದು ಕೇವಲ 
ಅಖಂಡ ಶುದ್ಧ ಜ್ಞಾನ ಸ್ವರೂಪವಾಗಿರುವುದರಿಂದ ಅದಕ್ಕೆ 
ಯಾವ ಇಂದ್ರಿಯಗಳೂ ಇಲ್ಲ; ಅಂದರೇನು, ಅದು“ ಸರ್ವೇಂ 
ದ್ರಿಯ ವಿವರ್ಜಿತವು '. ಸ ಬ್ರಹ್ಮದ ನಿರ್ಗುಣ ಸ್ಪರೂಪವು 
ಅದ್ದಿ ೫212. 88. ಎಂದರೆ ಅದಿಲ್ಲತೆ ಬೇರೆ 
ಯಾವುದೂ ಇಲ್ಲದಿರುವುದರಿಂದ ಅದಕ್ಕೆ ಯಾವುದರಲ್ಲಿಯೂ 
ಅಭಿಮಾನವಿಲ್ಲ; ಸಂಬಂಧವಿಲ್ಲ ಮತ್ತು ಆಸೆ ಇಲ್ಲ; ಎಂದ 
ರೇನು , ಅದು ಆಅಸಕ್ತವು. ಅದಕ್ಕೆ ಪ್ರಕೃತಿಯ ಸಂಬಂಧ 
ವಾಗಲಿ ಮತ್ತು ಪ್ರಕೃತಿಯ ಸತ್ತರಜಸ್ತಮೋಗುಣ 
ಗಳ ಸಂಬಂಧವಾಗಲೀ ಇಲ್ಲದೇ ಇರುವುದರಿಂದ ಅದರ ಸ್ವರೂಪ 
ವನ್ನು “ ನಿರ್ಗುಣ ೫ ವೆಂದು ಕರೆದಿದ. ಹ್ಮದ ನಿರ್ಗುಣ 
ಸ್ವರೂಪವು ಜಗತ್ತಿಗೆ ಸಂಬಂಧಪಡದಿರುವುದಸಿಂದ ಅದು 
ಜಗತ್ತಿ ನಲ್ಲಿರುವ ಭೂತಗಳ ಆಜೆ ಇದೆ ಎಂದು ಹೇಳಲ್ಪ್ಬ ಟ್ಟೆ 
(ಭೂತನಾಂಬಹಿ)). ಅದು ಎಲ್ಲೆಲ್ಲಿಯೂ ನಿಭುವಾಗಿದ್ದು 
ಅನಂತವಾಗಿ ದೇಶನಿಯಮಕ್ಕೆ ಒಳಪಡಜಿ ಇರುವುದರಿಂದ ಅದು 
ಒಂದು ಸ್ನಳದಿಂದ ಇನ್ನೊ ಸ ಸ್ಥಳಕ್ಕೆ ಹೋಗುವ ಸಂದರ್ಭವೇ 
ಇರುವುದಿಲ್ಲ; ಅದರಂದ ಬಸದ ನಿರ್ಗುಣ ಸ ಸ್ವರೂಷವು 
“4 ಅಚರವು” ಆ ಸ್ನರೂಪವು ಲತ್ಯ ಸೂಕ ಕ್ಷ್ಮವಾದ ಜ್ಞಾ ನ 
ಸಹತೇ ಸ ಅಪ್ರಮೇಯವು ; ಆಂದರೆ 
ನಂನುಷ್ಯ ರೂ ಅದನ್ನು ಅಳತೆಮಾಡಿ ತಿಳಿಯಲಾಗುವುದಿಲ್ಲ. 
(ಸೂಕ್ಷ್ಮ್ಮತ್ವಾತ್‌ ತಡೆ "ವಿಜ್ಞೇಯಂ. ಆದುದರಿಂದಲೇ ಅದು 


ಶಿ 


ಜಗತ್ತಿಗೂ ಮತ್ತು ನಮ್ಮೆಲ್ಲರಿಗೊ ದೂರವಾಗಿಯೇ ಇರುವುದು. 
(ದೂರಸ್ಥ), ಬ್ರಹ್ಮದ ನಿರ್ಗುಣ ಸ್ವರೂಪವು ಅಖಂಡ ಶುದ್ಧ 
ಜ್ಞಾನವೇ ಆಗಿರುವುದರಿಂದ ಅದನ್ನು ತುಂಡು ತುಂಡುಗಳಾಗಿ 
ವಿಭಾಗ ಮಾಡಲಾಗುವುದಿಲ್ಲ; ಎಂದೆರೇನು, ಅದು * ಅವಿ 
ಭಕ್ತವು ”. ಆದಾಗ್ಯೂ ಈ ಆಶ್ಚರ್ಯಕರಾವಾದ 4 ಮಹಾ ಇರು 
ವಿಕೆ ಯಿಂದಲೇ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳು ಅನಂತ 
ವಾಗಿ ಚಕ್ರಾಕಾರವಾಗಿ ನಡೆಯುತ್ತಲೇ ಇವೆ (ಗ್ರಸಿಷ್ಣು- 
ಪ್ರಭವಿಷ್ಣು ಚ). ಅದು ಜ್ಞಾನ ಸ್ವರೂಪವಾದುದರಿಂದ ತಮಸ್ಸಿಗೆ 
ಅಥವ ಅಜ್ಞಾನಕ್ಕೆ ಅಥವ ಅವಿದೈಗೆ ವಿರೋಧವಾಗಿಜಿ ಅದು 
ಜಗತ್ತಿನ ಪ್ರತೃತಿಗೆ ಆಜೆ ಇರುವುದರಿಂದಲೇ ಅದನ್ನು “ತಮಸಃ 
ಪರಂ * ಎಂದ ಹೇಳಿದೆ ಬ್ರಹ್ಮದ ನಿರ್ಗುಣ ಸ್ವರೂಪವು 
ಜ್ಞಾನವೂ ಹೌದು; ಜ್ಞೇಯವುೂ ಹೌದು ಮತ್ತು ಜ್ಞಾನ 
ಗಮ್ಯ ವೂ ಹೌದು. ಆಂದರೆ, ಅದು ಆಖಂಡ ಜ್ಞಾ ನ ಸ್ವರೂಪವು, 
ಸಾಧಾರಣ ಮನುಷ್ಯರನೇಕರಿಂದ ಅದನ್ನು ತಿಳಿಯಲು ಅಸಾಧ್ಯ 
ವಾದರೂ ಅದು ಖುಹಿಗಳಿಂದ ಸಾಕ್ಷಾತೃರಿಸಲ್ಪಡಲು ಯೋಗ್ಯ 
ವಾದುದು ಮತ್ತು ಅದನ್ನು ಅನುಭವಿಸುವುದೇ ಉತ್ತಮ 
ಮಾನವನ ಕೊನೆಯ ಥ್ರೇಯವು, ಇನ್ನೇನು, ಬ್ರಹ್ಮದ ನಿರ್ಗುಣ 
ಸ್ವರೂಪವನ್ನು ಸಾಕ್ಷಾತೃರಿಸಲು ಜ್ಞಾನಿಯು ಇದೇ ಅಧ್ಯಾಯ 
ದಲ್ಲಿ ಏಳನೇ ಶ್ಲೋಕದಿಂದ ಹನ್ನೆರಡನೆಯ ಶ್ಲೋಕದವರೆಗೆ 
ವಿವರಿಸಿರುವ “ ಅಮಾನಿತ್ವಂಅದಂಭಿತ್ವಂ * ಮೊದಲಾದ 
ಜ್ಞಾ.ನಾಭ್ಯಾಸಗಳನ್ನು ಆಚರಿಸಲೇ ಬೇಕಾಗುತ್ತ ಜೆ (ಜ್ಞಾನಂ 
ಜ್ಹೇಯಂ--ಜ್ಞಾ ನಗಮ್ಯಂ). 


ಇನ್ನು ಅದೇ ಬ್ರಹ್ಮವು ಜಗತ್ತಿಗೆ ಸಂಬಂಧ ಪಟ್ಟಿರುವ 
ಅಂದರೆ ಅದರ ಸಗುಣ ಸ ಸ್ವರೂಪದ ವರ್ಣನೆಯನ್ನು ತಿಳಿಯೋಣ. 
ಜಗತ್ತಿನಲ್ಲಿ ಪರಿಣಾಮಗಳನ್ನು ಹೊಂದುತ್ತಿ ರುವ ಅಜೇತನ 
ಪದಾರ್ಥಗಳು * ಅಸತ್‌ * ಎಂದು ಕರೆಯಲ್ಪಡುತ್ತವೆ ; 
ಪರಿಣಾಮವನ್ನು ಹೊಂದದ ಜ್ಞಾನ ಸ್ವರೂಪನಾದ ಜೀವಾತ್ಮನು 
“ ಸತ್‌ * ಎಂದು ಕರೆಯಲ್ಪಡುತ್ತಾನೆ, ಆದರೆ ಜಗತ್ತಿನಲ್ಲಿಯೂ, 
ಅದರ ಪದಾರ್ಥಗಳಲ್ಲಿಯೂ ಅಂತರ್ಯಾವಿ:ಯಾಗಿರುವ ಬ್ರಹ್ಮದ 
ಸ್ವರೂಪವು ಅಥವ ಈಶ್ವರನು ಅಚಿತ್ತೂ ಮತ್ತು ಜೀವಾತ್ಮನೂ 
ಅಲ್ಲದಿರುವುದರಿಂದ ಅವನು * ಸತ್‌ * ಎಂದಾಗಲೀ; “ಅಸತ್‌” 
ಎಂದಾಗಲೀ ಕರೆಯಲ್ಪಡುವುದಿಲ್ಲ. (ಅಸತ್‌ನ ಉಚ್ಛ ತೇ-ಸತ್‌ನ 
ಉಚ್ಯತೇ). ಬ್ರ ಹ್ಮನು ತನ್ನ ಸಗುಣ ಸ್ವರೂಪದಲ್ಲಿ ಅಂದರೆ 
ಈಶ್ವರ ಸ್ವರೂಪದಲ್ಲಿ ಒಟ್ಟು ಜಗತ್ತಿನಲ್ಲೂ ಮತ್ತು ಅದರೊಳಗೆ 
ನಡೆಯುವ ಎಲ್ಲಾ ಕಾರ್ಯಗಳಲ್ಲೂ ಅಂತರ್ಯಾಮಿಯಾಗಿರುವನು ; 
ಆದುದರಿಂದ ಅವನು ಜಗತ್ತಿನಲ್ಲಿ ವಿಶ್ವರೂಪಿಯಾಗಿದ್ದು ಅವನಿಗೆ 
ಎಲ್ಲೆಲ್ಲಿಯೂ ಕೃಕಾಲುಗಳೂ, ಎಲ್ಲೆಲ್ಲಿಯೂ ಕಣ್ಣು ತಲೆ ಮುಖ 


89 


ಗಳೂ ಮತ್ತು ಎಲ್ಲೆಲ್ಲಿಯೂ ಕಿವಿಗಳೂ ಕಂಡು ಬರುತ್ತವೆ. 
(ಸರ್ವತಃ ಪಾಣಿಪಾದಂ ಇತ್ಯಾದಿ) ಇಷ್ಟೇ ಅಲ್ಲ; ಅವನು ಜಗತ್ತಿ 
ನಲ್ಲಿರುವ ಎಲ್ಲಾ ಪದಾರ್ಥಗಳನ್ನೂ ಕಾರ್ಯಗಳನ್ನೂ ಆವರಿಸಿ 
ಕೊಂಡಿರುವನು (ಸರ್ವಮಾವೃತ್ಯತಿಸ್ಮತಿ). ಬ್ರಹ್ಮನಿಗೆ ಸಗುಣ- 
ಸ್ವರೂಪದಲ್ಲಿ (ಈಶ್ವರ ಸ್ವರೂಪದಲ್ಲಿ) ಯಾವ ಸ್ರಾಕೃತೇಂದ್ರಿಯ 
ಗಳೂ ಇಲ್ಲ; ಆದಾಗ್ಯೂ ಅವನು ತನಗೆ ಸ್ವಾಭಾವಿಕವಾಡ 
ಕಲ್ಯಾಣ ಗುಣಗಳಿಂದಲೇ ಈ ಪಂ ಜೇಂದ್ರಿ ಯಗಳು, ಮನಸ್ಸು 
ಮತ್ತು ಬುದ್ಧಿ ಇವುಗಳಿಂದ ಉಂಟಾಗುವ ಕಾರ್ಯಗಳೆಲ್ಲವನ್ನೂ 
ಮಾಡಬಲ್ಲನು, ಎಂದರೇನು, ಕಣ್ಣುಗಳಿಲ್ಲದೆಯೇ ಕೆಲಸ ಮಾಡ 
ಬಲ್ಲನು ;--ಇತ್ಯಾದಿ (ಸಶ್ವೇಂದ್ರಿಯ ಗುಣಾಭಾಸಂ). ಅವನು 
ಜಗತ್ತಿನಲ್ಲೂ, ಅದರೊಳಗಿರುವ ಎಲ್ಲಾ ಪದಾರ್ಥಗಳಲ್ಲೂ 
ಅಂತರ್ಯಾಮಿಯಾಗಿರುವುದರಿಂದ ಅವೆಲ್ಲವನ್ನೂ ಸದಾಕಾಲ 
ದಲ್ಲೂ, ಎಲ್ಲಾ ಅವಸ್ಥೆ ಗಳಲ್ಲೂ ಭರಿಸುತ್ತಾನೆ; ಹಾಗಿಲ್ಲದಿದ್ದರೆ 
ಆಯಾ ಪದಾರ್ಥಗಳ ಸ್ವರೂಪವೇ ನಿಲ್ಲಲಾರದು (ಸಣ್ಣಿ 
ಭೃಚ್ಚಿವ). ಬ್ರಹ್ಮನು ಸಗುಣ ಸ್ವರೂಪದಲ್ಲಿ ಪ್ರಕೃತಿಯಲ್ಲಿರುವ 
ಸತ್ವರಜಸ್ತ ಮೋ ಗುಣಗಳಿಗೊ ಅಂತರ್ಯಾಮಿಯಾಗಿರುತ್ತಾ ಅವು 
ಗಳಿಗೆ ಕಾರ್ಯಮಾಡುವ ಮತ್ತು ಫಲಗಳನ್ನು ಕೊಡುವ ಶಕ್ತಿ 
ಯನ್ನು ಕೊಡುತ್ತಾ ನೆ ಮತ್ತು ಅವುಗಳ ಸಂಪರ್ಕವನ್ನು 
ಪಶೆದಿದ್ದಾನೆ (ಗುಣಭೋಕ್ತೃಚ). ಅವನು ಪೃಥಕ್ಟಾದ ಭೂತ 
ಗಳಲ್ಲಿ ಅಂತರ್ಯಾಮಿಯಾಗಿ ರಿವುದರಿಂದ, ಆಯಾ ಭೂತಗಳು 
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಾಗ ಅವನೂ 
ಚಲಿಸುವ ಹಾಗೆ ತೋರುವನು (ಚರಯೇ ವಚ), ಅಂತ್ಯರ್ಯಾಮಿ 
ಯಾದ ಈಶ್ವರನು ಬಹು ಸೂಕ್ಷ ೌಗಿರುವುದರಿಂದ ಅವನನು 
ಮನುಷ್ಯರಲ್ಲಿ ಬಹುಮಂದಿ ಸಾಕ್ಷಾತೃರಿಸಲಾರರು. (ಸೂಕ್ಷ್ಮ 
ತ್ವಾತ್‌ ತದವಿಜ್ಞೇಯಂ). ಆದರೆ ಯೋಗಿಗಳು ಧ್ಯಾನಮಾಡಿ 
ತಮ್ಮ ಹೃದಯದಲ್ಲಿಯೇ ಅವನನ್ನು ಸಾಕ್ಷಾತ್ರರಿಸುವುದರಿಂದ 
ಅವನು ಅವರಿಗೆ ಹತ್ತಿರದಲ್ಲಿಯೇ ಇರುವನು (ಅಂತಿಕೇಚ-ತತ್‌). 
ಮತ್ತು ಪ್ರತಿಯೊಂದು ಭೂತದ ಜೀವಾತ್ಮನಲ್ಲಿ ಈಶ್ವರನು 
ಅಂತರ್ಯಾಮಿಯಾಗಿರುವುದರಿಂದ ಬ್ರಹ್ಮದ ಸಗುಣ ಸ್ವರೂಪವು 
ಬೇರೆ ಬೇರೇ ವಿಭಾಗವಾಗಿರುವಂತೆ ತೋರುತ್ತದೆ. (ಭೂತೇಷು 
ವಿಭಕ್ತಮಿವಚ ಸ್ಥಿತಂ). ಬ್ರಹ್ಮನು ಸಗುಣ ಸ್ವರೂಪದಲ್ಲಿ ಪ್ರತಿ 
ಯೊಂದು ಪದಾರ್ಥದಲ್ಲಿಯೂ ಅಂತರ್ಯಾಮಿಯಾಗಿರುತ್ತಾ ಅವು 
ಗಳನ್ನು ಭಠಿಸುವನು. (ಭೂತ ಭತೃಚ). ಅವನು ಜ್ಯೋತಿಸ್ಸಿ 
ವಿಂದ ಕೂಡಿರುವ ಸೂರ್ಯ, ಚಂದ್ರ, ಅಗ್ನಿ ಮುಂತಾದವುಗಳಿಗೆ 
ಅಂತರ್ಯಾಮಿಯಾಗಿದ್ದು, ಅವನೇ ಅವುಗಳಿಗೆಲ್ಲಾ ಪ್ರಕಾಶ ಶಕ್ತಿ 
ಯನ್ನು ಕೊಡುವನು ಮತ್ತು ಯೋಗಿಗಳು ಅವನ ದಿವ್ಯಮಂಗಳ 
ವಿಗ್ರಹಗಳನ್ನು ಸಾಕ್ಷಾತೃರಿಸುವಾಗ ಅವನು ಮಿತಿಯಿಲ್ಲದ 
ತೇಜಸ್ಸಿನಿಂದ ಪ್ರಕಾಶಿಸುವನು (ಜ್ಯೋತಿಷಾಮಪಿತಜ್ಜೊ ತಿ). 


40 


ಒಬ್ಬಿ ನಲ್ಲಿ, ಬ್ರಹ್ಮನು ತನ್ನ ಸಗುಣ ಸ್ವರೂಪದಲ್ಲಿ ಅಂದರೆ ಈಶ್ವರ 
ಸ್ವರೂಪದಲ್ಲಿ ಜೇತನಾಜೇತನ ಪದಾರ್ಥಗಳಿಗೆ ಶರೀರಿಯಾಗಿ 
ಅಂದರೆ ಧಾರಕನಾಗಿ, ನಿಯಾಮಕನಾಗಿ ಮತ್ತು ಶೇಷಿಯಾಗಿ 
ಇರುವನು. ಎಂದರೇನು, ಜಗತ್ತೂ ವಕತ್ತು ಅದರಲ್ಲಿರುವ ಸರ್ವ 
ಪದಾರ್ಥಗಳೂ ಅವನ ಶರೀರವಾಗಿರುವುದು (ಹೃದಿಸರ್ವಸ್ಯ 
ವಿಹ್ಮಿತಂ). 
ಶ್ಲೋ ಕ__ ಹದಿನೆಂಟು 

ಇತಿಕ್ಷೇತ್ರಂ ತಥಾಜ್ಞಾಾನಂ ಜ್ಞೇಯಂ ಚಜೋಕ್ತಂ ಸಮಾಸತಃ | 
ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೇ 


| ೧೮ || 
ಶ್ಲೋ ಕದ ವಾಕ್ಯಗಳು 


1. ಇತಿ ಕ್ಷೇತ್ರಂ ಸಮಾಸತಃ ಉಕ್ತಂ ಈ ಪ್ರಕಾರ 
ವಾಗಿ ಕ್ಷೇತ್ರ ತತ್ವವು ಸಂಗ್ರಹವಾಗಿ ಹೇಳಲ್ಪಟ್ಟಿತು. 

9. ತಥಾಜ್ಞಾನಂ ಸಮಾಸತಃ ಉಕ್ತಂಜ ಹಾಗೆಯೇ 
ಜ್ಞಾನಾಭ್ಯಾಸಗಳು ಸಂಗ್ರಹವಾಗಿ ಹೇಳಲ್ಪ ಟ್ವವು. 

ಸ. ಚ ಜ್ಞ (ಯಂ ಸಮಾಸತಃ ಉಕ್ತಂಣ ಮತ್ತು 
ಜ್ಜ ಯದ ಸ ರೂಪವು ಸಂಗ್ರಹವಾಗಿ ಹೇಳಲ್ಲ ಟ್ಟ ತು. 

4. ಮಣಕ: ನ ವಿಜ್ಞಾಯ ಮದ್ಧಾವಾಯ 

ಪಪದ್ಯತೇ- ನನ್ನ ಭಕ್ತನು ನೇತ್ರ, ಜ್ಞಾನ ಮತ್ತು ಜ್ಞೇಯ 
ಇವುಗಳನ್ನು ಚೆನ್ನಾಗಿ ತಿಳಿದುಕೊಂಡು ನನ್ನ ಭಾವಕ್ಕೆ ಅಂದರೆ 
ನನ್ನ ಭಾವನನ್ನು ಹೊಂದುವುದಕ್ಕೆ ಯೋಗ್ಯನಾಗುತ್ತಾನೆ 
(ತಕ್ಳವನಾಗುತ್ತಾನೆ ) 
ತಾತ್ಸರ್ಯ 

ಮಹಾಭೂತಾನ್ಯಹೆಂಕಾರೋ ಬುದ್ಧಿ ರವ್ಯಕ್ತ ಮೇವಚ | 
ಇಂದ್ರಿ ಯಾಣಿ ಡ್ಕೈಕಂಚ ಪ ಪಂಚಚೇಂದಿ, ಯ ಗೋಚರಾಃ |೬| 
ಇಚ್ಛಾ ದ್ವ (ಷ ಸ್ಪುಖಂ ದುಃಖಂ ಚಾ ಶೆ ಸೇತನಾಧೃತಿಃ 

ನಿ ಕ್ಷೇತ್ರವು ಸಂಗ್ರಹವಾಗಿ ವಿವರಿಸಲ್ಪ ಟ್ರ ತು 
ಅಮಾನಿತ್ವಮದಂಭಿತ್ವಮಹಿಂಸಾಕ್ಷಾಂತಿ ರಾರ್ಜವಂ | 
ಆಚಾರ್ಯೊೋ ಪಾಸನಂ ಶೋಚಂ ಸ್ಥ ಕ್ರಿರ್ಯಮಾತ್ಮವಿನಿಗ್ರ ಹೆಃ॥ 
ಇಂದ್ರಿಯಾರ್ಥೇಷು ವೈರಾಗ್ಯ ಮನಹಂಕಾರ ಏವಚ | 
ಜನ್ಮನೃತ್ಯ ಜರಾವ್ಯಾಧಿ ದುಃಖದೋಷಾನುದರ್ಶನಂ | 

ಅಸಕ್ತಿರನಭಿಷ್ಟ ೦ಗೆಃ ಪುತ್ರ ದಾರ ಗೃ ಹಾದಿಷು | 

ನಿತ್ಯಚ ಸಮಚಿತ್ತ ತ್ವ ಮಿಷ್ಟಾ ನಿಷ ೀಪಪತ್ತಿಷು || 
ಮಯಿಚಾನನ್ಯ 'ೋಗೇನಭೆಕಿ ವ್ಯಭಿಚಾರಿಣೀ | 
ವಿವಿಕ್ತ ದೇಶಸೇವಿತ್ವಮರತಿರ್ಜನ ಸಂಸೆದಿ | 
ಅಧ್ಯಾತ್ಮ ಜ್ಞಾನ ನಿತ್ಯ ತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ | 


ಎಂಬುದಾಗಿ ಜ್ಞಾ ನಾಭ್ಯಾಸಗೆಳು ಸಂಗ್ರ ಹವಾ ಗಿವಿವರಿಸಲ ಲ್ಪಟ್ಟಿವು, 


ಅನಾದಿ ಮತ್ರ ರಂ ಬ್ರಹ್ಮ ನಸತ್ತನ್ನಾ ಸ ದುಚ್ಯತೇ! 

ಸರ್ವತಃ ಪಾಣಿಸಾದಂ ತತ್ಸರ್ವತೋಕ್ಷಿ (8) ಕ್ಲಿ ಶಿರೋಮಂಖಂ 
ಸರ್ವತಃ ಶ್ರುತಿವಲ್ಲೋಕೇ ಸರ್ವಮಾವೃತ್ಯ ತಿಷ್ಠತಿ ॥ 
ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ | 
ಅಸಕ್ಕಂ ಸರ್ವಭೃಚ್ಛೆ ವ ನಿರ್ಗುಣಂ ಗುಣಭೋಕ್ತ,ಚ ॥ 
ಬಹಿರಂ ತಶ್ಚ ಭೂತಾನಾ ಮಚರಂ ಚರಯೇವಚ | 
ಸೂಕ್ಷ್ಮತ್ತಾತ್ತ ದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇಚತತ್‌ || 
ಅವಿಭಕ್ತ ಜಭೂತೇಷ ವಿಭಕ್ತ ಮಿವಚಸ್ಮಿತಂ | 

ಭೂತ ಭತಚ ತ ಜ್ಞೇಯಂ ಸೆ ಗೃಸಿಷ್ಣು ಪ್ರ ಎಷ್ಟು ಚ || 
ಜ್ಯೋತಿಷಾಮಪಿ ತಜ್ಯೋತಿ ಸ್ತಮಸಃ ನರಮುಬೆ' ತೇ | 
ಜಾನಂ ಜ್ಜ್ಜೆ ಯಂ ಜಾ ಸನಗಮ್ಯಂ ಹದಿ ಸರ್ವ ಸ್ಯವಿಷ್ಟ್ರಿತಂ | 
ಇ ಜಾ ಜೆ ಸ್ಲೇಯವು ಸಂಗ್ರ ಹೆವಾಗಿ ವಿವರಿಸಲ್ಪ ಟ್ರ ತತಿ, 


ಮನುಷ್ಯನು ಹೀಗೆ ಕ್ಷೇತ್ರದ, ಜ್ಞಾನಾಭಾ whl ಮತ್ತು 
ಜ್ಞೇಯದ ಸ್ರ್‌ರೂಪಗಳನ್ನೂ ಚೆನ್ನಾಗಿ ಈವ, ನನ ಮಾಡಿ 
ಅವುಗಳನ್ನು ದೃಢವಾಗಿ ನಂಬಿದರೆ, ಅವನು ಸಡೆಯುವ ಲಾಭ 
ವೇನು ? ಅಥವ ಶ್ರೇಯಸ್ಸು ಏನು? (1) ಅಂಥಾ ಮನು 
ಸ್ನನು ನಿಜವಾಗಿ ಭಗವಂತನ ಭಕ ನಾಗುತ್ತಾನೆ. ಎಂದರೇನು 
ಅವನು ಸರ್ರಜ್ಞನೂ, ಪಸಮ ಗುರುವೂ ಈಶ್ವರನೂ ಆದ 
ವಾಸುಜೀವನಲ್ಲಿ ಸರ್ವಾತ್ಮ ಭಾವನೆಯನ್ನೂ ಪಡೆಯುತ್ತಾನೆ. 
ಅಂಥಾ ಭಕ್ತ ಕುತ ಾನು ಯಾವುದನ್ನು ನೋಡುತ್ತು ಕೆಯ್ಯೋ 

ಯಾವುದನ್ನು ಕೆ ಕೇಳುತ್ತಾನೆಯೋ ಮತು. ಯಾವುದನ್ನು ಮುಟ್ಟು 
ತ್ತಾನೆಯೋ ಅಂಥ ಸಕಲ ವಸ್ತು ಗಳೊ ವೂ ಮಾ ನ 
ಭಗವಂತನೇ ಎಂಬ ಭಾವನೆಯನ್ನು "ಬೆಳೆಸುತ್ತಾ, ಅಂದರೆ 
ಸಮ್ಯುಗ್ನರ್ಶನ ನವನ್ನು ತ ನೊಣ ನೆಡೆಯುತ್ತಾ ನೆಕಮಾತ ನ 
ಭಾವವನೆೇ ಪಡೆಯಲು ಯೋಗ್ಯತೆಯನ್ನೂ ಪಡೆಯುತ್ತಾ ತೆ 
ಇದು ಮೊದಲದೆಯ ಅಭಿವ್ಛ್ರಾಯ. (2) ಈ ಕ್ಷತ್ರ, ಜ್ಞ್ಯಾನ, 
ಶುದ್ಧ ಪ್ರ ಸ್ಯ ಗಾತ್ಮ ಎಂಬ ಜಿ ಯ ತತ್ವ ಗಳ ನಿಶ್ಚಯ ಸ ಸರೂಪ 
ಗಳನ್ನು ಯಾವನು ಅರಿಯುತ್ತಾ ಭಕ್ತ ನಾಗಿರುವನೋ ಅವನು 
ಭಗವಂತನ ಸ್ವಭಾವವನ್ನು ಅ ಅಂದಕೆ' ಸಂಸಾರಕೆ ಒಳಪಡದೆ 
ಇರುವಿಕೆಯನ್ನು ಹೊಂದತಕ್ಕಂಥಾ ಸ್ಥಿತಿಯನ್ನು pkg 
ಇದು ಎರಡನೆಯ ಅಭಿಪ್ರಾಯ (83) ಕ್ಷೇತ್ರ: , ಜ್ಞಾನಸ್ತ 
ಪಗಳನ್ನೂ ಮತ್ತು ಸಗುಣಬ್ರಹ್ಮನಾದ ಜೆ ಹೆ 
ಯಾನನು ತಿಳಿಯುತ್ತಾ ನೆಯೋ ಅವನು ನರಮಾತೆ ನ ಸಮೀಪ 
ದಲ್ಲಿಯೇ ಇರುವ "ಸಾಯುಜ್ಯ ಮೋಕ್ಷವನ್ನು ಸಡೆಯಲು 
ಯೋಗ್ಯ ನಾಗುತ್ತಾನೆ; ಇದು ಮೂರನೆಯ ಅಭಿಪ್ರಾಯ 

ಒಟ್ಟಿ ನಲ್ಲಿ, ಕ್ಷೇತ್ರ ಜ್ಞಾನ ಮತ್ತು ಜೀಯ ಇವುಗಳ ವಿಚಾರ 

ಗಳನ್ನು Ny ಯಕ್ಷಿ "ಮಾತ್ರ ತಿಳಿದೆ ಸಾಲದು ; ಮುಮುಕ್ಸುವ 
ಇವುಗಳನ್ನೂ ತಿಳಿದು ಭಗವಂತನ. ಭಕ್ತನೂ ಆಗಬೇಕು ಆಗ 
ಅವನು ಕ್ರಮೇಣ ಪರಮಾತ್ಮನ ಸ ಸ್ವರೌಪವನ್ನೇ ಸಡೆಯುವ ಪರಿ 
ಪೂರ್ಣ ವ್ಯ ಕ್ರಿತ ವನ್ನು ಈ ಜೀವಸ್ಥೆಡಿಯೇ ಪಡೆಯಲು ಅರ್ಹೆ 
ನಾಗುತ್ತಾರ.. 


Re-printed from Mysore Vysya Patrika 
(August 1959) 


ಭಗವಥ್ಲೀತಾ ಅಧ್ಯಾಯ ೧೩. ಪಾಠ ೫ 


ಪುರುಸನಿಗೆ ಜನ್ಮಗಳುಂಬಾಗಲು ಕಾರಣ 
ಪ್ರಕೃತಿಂ ಪುರುಷಂ ಚೈವ ವಿದ್ಧ ;ನಾದೀ ಉಭಾನನಿ | 
ವಿಕಾರಾಂಶ್ವ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಮ್ಭರ್ವಾ| ೧೯ || 
ಕಾರ್ಯ ಕಾರಣ ಕರ್ತೃತ್ವ ಹೇತುಃ ಪ್ರಕೃತಿರುಚ್ಯತೇ | 
ಪುರುಸಃ ಸುಖಃದುಃಖಾನಾಂ ಭೋಕ್ಸೃತ್ತೇ ಹೇತುರುಚ್ಛತೇ 
I ೨೦ ॥ 
ಪುರುಷಃ ಪ್ರಕೃತಿಸ್ಟೋಹಿ ಭುಜ್ಛೈ_ೇ ಪ್ರಕೃತಿರ್ಜಾ ಗುಹಾ | 


ಈ 
ಕಾರಣಿಂ ಗುಣ ಸಜ್ಞೋಸ್ಯ ಸದಸದ್ಯೋಸಿ ಜನ್ಮಸು || ೨೧11 


*50 ನೇ ಶ್ಲೋಕದಲ್ಲಿ “ ಕಾರಣಂ ” ಎನ್ನುವುದಕ್ಕೆ ಬದೆ 
ಲಾಗಿ * ಕರಣಂ ” ಎಂಬುದಾಗಿ ಇನ್ನೊಂದು ಪಾಠವಿದೆ. 


ಪ ಶ್ಲೋಕಗಳಿಲ್ಲಿರುವ ವಾಕ್ಯಗಳ ಸಾಮಾನ್ಯ ಅರ್ಥ. 


1. ಪ್ರಕೃತಿಂ ಪುರುಸಂಚ ಏವ ಉಭಾ ಅಪ್ಪಿ ಅನಾದಿ 
ವಿದ್ಧಿ ಇ ಪ್ರಕೃತಿಯನ್ನೂ ಮತ್ತು ಪುರುಷನನ್ನೂ ಕೂಡ್ಕ ಈ 
ಎರಡು ತತ್ವಗಳನ್ನೂ ಆದಿಯೇ ಇಲ್ಲದವುಗಳನ್ನಾಗಿ ತಿಳಿ. 


2. ವಿಕಾರಾಂಶ್ಚ ಗುಣಾಂಶ್ಸೈನವ ಪ್ರಕೃತಿ ಸಂಭರ್ವಾ 
ವಿದ್ಧಿ = ವಿಕಾರಗಳೂ ಮತ್ತು ಗುಣಗಳೂ ಪ್ರಕೃತಿಯಿಂದಲೇ 
ಹುಟ್ಟುವುವು ಎಂಬದಾಗಿ ತಿಳಿ, 


8, ಪ್ರಕೃತಿಃ ಕಾರ್ಯ ಕಾರಣ ಕರ್ತ್ಯತ್ತೇ ಹೇತುಃ 
ಉಚ್ಯತೇ-ಪ್ರಕೃತಿಯು ಕಾರ್ಯ ಮತ್ತು ಕಾಠಣದ ಕರ್ತೃತ್ವಕ್ಕ 
ಕಾರಣವೆಂದು ಹೇಳಲ್ಪಟ್ಟಿದೆ. (ಇಲ್ಲಿ * ಕಾರಣಕ್ಕೆ ಬದಲಾಗಿ 
“ ಕರಣ ಎಂದು ಇನ್ನೊಂದು ಪಾಠವಿದೆ. 


ಕ್ತ, ಪುರುಷಃ ಸುಖದುಃಖಾನಾಂಭೋತ್ರ ತೆ ಕೇ ಹೇತುಃ 
ಉಚ್ಯತೇ = ಫುರುಷನುಸುಖದುಃಖಗಳ ಭೋಕ್ತ ತಕ ಅಥವ 
ಅನುಭವಕ್ಕೆ ಕಾರಣನೆಂದು ಹೇಳಲ್ಪಡುತ್ತಾನೆ. 


5. ಪುರುಷಃ ಪ್ರಕೃತಿ ಸೋಜಹಿ ಪ್ರಕೃತಿರ್ಜಾಗರ್ಣಾ 
ಭುಜ್ಛೆ ಪುರುಷನು ಪ್ರೆಕತಿಯಲ್ಲಿರುವವನಾಗಿಯೇ ಪ್ರಕೃ 
ತಿಯ ಮೂಲಕ ಉಂಟಾಗುವ ಗುಣಗಳನ್ನು ಅನುಭವಿಸು 
ತ್ರಿರುವನು, 


41 


6. ಗುಣಸಂಗೆಃ ಅಸ್ಯ ಸದಸದ್ಯೋಫಿ ಜನ್ಮಸು ಕಾರಣಂ. 
ಗುಣಗಳ ಸಂಗವು ಈ ಪುರುಷನಿಗೆ ಒಳ್ಳೆಯ ಮತ್ತು ಕೆಟ್ಟ 
ಯೋನಿಗಳಲ್ಲಿ ಹೌಟ್ಟುವುದಕ್ಕೆ ಕಾರಣವು. 


ಈ ಅಧ್ಯಾಯದ ಹಿಂದಿನ ಶ್ಲೋಕಗಳ ತಾತ್ಪರ್ಯದಲ್ಲಿ 
ಅಭಿಪ್ರಾಯ ಬೇಧಗಳಿರುವ ಹಾಗೆ ಈ ಶ್ಲೋಕಗಳ ತಾತ್ಪರ್ಯ 
ಗಳಲ್ಲಿಯೂ ಅಭಿಪ್ರಾಯ ಬೇಧಗಳಿವೆ. ಆದುದರಿಂದ ಒಂದೊಂದು 
ಅಭಿಪ್ರಾಯಕ್ಕೆ ಅನುಗುಣವಾಗಿ ಮುಖ್ಯ ಪದಗಳ ವಿಶೇಷ 
ಅರ್ಥಗಳನ್ನೂ ತಾತ್ಸರ್ಯಗಳನ್ನೂ ಬೇರೆ ಬೇರೆಯಾಗಿ ವಿವರಿಸು 
ತ್ತೇವೆ. 


ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಅಭಿಪ್ರಾಯದ ಪ್ರಕಾರ ಮುಖ್ಯ 


ಲ ಪದಗಳ ವಿಶೇಷ 
ಅರ್ಥಗಳು ಹೀಗೆ ಇವೆ. 


೧೯. ಪ್ರಕೃತಿ ಸತ್ವರಜಸ್ತ ಮೋಗುಣಗಳ ರೂಪವಾದ 
ವಿಕಾರಗಳನ್ನು ಉಂಟು ಮಾಡುವ ಈಶ್ವರನ ಮಾಯಾ ಶಕ್ತಿ 
ಅಥವ ಆಪರಾ ಪ್ರಕೃತಿ 


ಪುರಂ ಷಃ ಎ ಅವಿದ್ಯೆಯಿಂದ ಕೂಡಿರುವ ಜೀವಾತ್ಮನೆಂದು 
ಕರೆಯಲ್ಪಡುವ ಚೈತನ್ಯ ರೂಪವಾದ ಈಶ್ವರನ ಪರಾಪ್ರ ಕೃತಿ. 


ಅನಾದಿ = ಆರಂಭವು ಯಾವುದಕ್ಕೆ ಇಲ್ಲವೋ ಅದು 
ಅನಾದಿ. 


ವಿಕಾರಃ ಎ ಬುದ್ಧಿ, ಅಹಂಕಾರ, ಮನಸ್ಸು, ಐದು 
ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು ಮತ್ತು ಪಂಚ 
ಭೂತಗಳಿಂದ ಕೂಡಿದ ಸ್ನೇಹ ಎಂಬ ವಿಕಾರಗಳು, 


ಗುಣಾಃ ಸುಖ್ಕ ದುಃಖ, ಮೋಹಾದಿಗಳ ರೂಪವಾಗಿ 
ರುವ ಸರಿಣಾಮಗಳು. 


೨೦, ಕಾರ್ಯ ಎ ಶರೀರ, 


42 


ಕರಣ ಶರೀರದಲ್ಲಿರುವ ಮತ್ತು ಅದಕ್ಕೆ ಕಾರಣವಾದ 
ವಾಹೆತ್ತು, ಅಹಂಕಾರ ಮನಸ್ಸು, ಹತ್ತು ಇಂದ್ರಿಯಗಳು, 
ಐದು ಮಹಾ ಭೂತಗಳು ಮತ್ತು ಸುಖದುಃಖ ಮೋಹಾದಿಗಳ 
ರೂಪವಾಗಿರುವ ಗುಣಗಳು. 


ಕರ್ತೃತ್ತೆ ಎ ಕಾರ್ಯ ಕರಣಗಳನ್ನು ಉಂಟು ಮಾಡು 
ವುದರಲ್ಲಿ. 


೨೧. ಪ್ರಕೃತಿ ಸ್ಲೋ ಹಿಇಅನಿದ್ಯಾ ಕಲ್ಪಿತವಾದ ಕಾರ್ಯ 
ಕರಣಗಳ ರೂಪದಿಂದ ಪರಿಣಾಮವಾಗಿಕುವ ಪ್ರಕೃತಿಯಲ್ಲಿದು 
ಕೊಂಡಿರುತ್ತಾ ಅಂದರೆ "ಆ ಪ್ರಕೃತಿಯೇ ನಾನು” ಎಂದು 
ಭಾವಿಸಿಕೊಳ್ಳುತ್ತಾ. 


ಪ್ರಕೃತಿರ್ಜಾ = ಅವಿದ್ಯಾ ಕಲ್ಪಿತವಾದ ಪ್ರಕೃತಿಯಲ್ಲಿ 
ಹುಟ್ಟಿರುವ 


ಗುಣಸಂಗೇ-ಸುಖ ದುಃಖ ಮೋಹಗಳೆಂಬ ಗುಣ 
ಗಳನ್ನು ಅನುಭವಿಸುವಾಗ «ಉಂಟಾಗುವ ಸಂಗವು, ಅಂದರೆ 
4 ನಾನೇ ಸುಖ, ದುಃಖ, ಮೋಹೆಗಳು * ಎಂಬ ಭಾವವು. 


ಸದ್ಯೋಸಿ- ದೇವತೆ ಮುಂತಾದವರ ಒಳ್ಳೆಯ ಗರ್ಭ. 


ಅಸದ್ಯೋನಿ- ಮೃಗೆಗಳೇ ಮುಂತಾದವುಗಳ ಹೀನವಾದ 
ಗರ್ಭ 


ಬದ್ಧಜೀವಾತ್ಮನು ಅವಿದ್ಯೆಯಿಂದ ಕೂಡಿದವನಾಗಿ ನಿರ್ಗುಣ 
ಬ್ರಹ್ಮನು ಅದಿ ್ವತೀಯನು, ತಾನೂಅವನೂ ಒಂದೇ ಎಂಬುದನ್ನು 
ಮರೆತು, ಅವನನ್ನು ಅವಿದ್ಯಾ ಕಲ್ಪಿತವಾದ ಕ್ಷೇತ್ರ ಕ್ಷೇತ್ರಜ್ಞ 
ರೂಪವಾದ ಅಪರಾ ನರಾ ಪ್ರಕೃತಿಗಳೆರಡನ್ನೂ ಹೊಂದಿರುವ 
ಸಗುಣಬ್ರಹ್ಮನನ್ನಾಗಿ ಅಥವ ಈಶ್ವರನನ್ನಾಗಿ ತಿಳಿಯುತ್ತಾನೆ 
ಆದುದರಿಂದ ಸಗುಣಬ್ರಹ್ಮನಿಗೆ ಕ್ಷೇತ್ರಜ್ಞ ಕ್ಷೇತ್ರ ಅಥವ ಪುರುಷ 
ಪ್ರಕೃತಿ ಎಂಬ ಪರ ಮತ್ತು ಅಪರ ಎರಡು ಪ್ರಕೃತಿಗಳಿವೆ. 
ಈಶ್ವರನಿಗೆ ಹೇಗೆ ಆರಂಭವೇ ಇಲ್ಲನೋ ಹಾಗೆಯೇ ಅವನ 
ಅಪಕ ಪರ ಪ್ರಕೃತಿ ಪುರುಷರಿಗೂ ಆರಂಭವೇ ಇಲ್ಲವೆಂದು ತಿಳಿ 
ಯಖೇಕು. ತನ್ನ ಅಸರ ಪರ ಪ್ರಕೃತಿಗಳಾದ ಪ್ರಕೃತಿ ಪುರುಷ 
ರಿಗೆ ಈಶ್ವರನು ಅವಿದ್ಯಾಕಲ್ಪಿತವಾದ ಸಂಯೋಗವನ್ನು ಉಂಟು 
ಮಾಡಿ ಜಗತ್ತಿನ ಸೃಷ್ಟಿ ಸ್ಥಿತಿ, ಲಯಗಳನ್ನು ನಡೆಸುತ್ತಲೇ 
ಇರುವನು. ಈಶ್ವರನಿಗೆ ಯಾವ ಸಂಬಂಧವೂ ಇಲ್ಲದ ಸ ೈತೆಂತ್ರ 
ರಾದ ಪ್ರಕೃತಿ ಪುರುಷರು ನಿತ್ಯರು ಎಂದು ಕೆಲವರು ಅಭಿ 
ಪ್ರಾಯಪಡುತ್ತಾರೆ. ಆದರೆ ಈ ಅಭಿಪ್ರಾಯವನ್ನು ಒಪ್ಪುವು 


ದಕ್ಕೆ ಆಗುವುದಿಲ್ಲ; ವಿಕೆಂದಕ್ಕೆ ಆಗ ಈಶ್ವರನು ಜಗತ್ತಿಗೆ ಕರ್ತ 
ನಲ್ಲ ಎಂದು ಹೇಳಬೇಕಾಗುತ್ತದೆ. 


ಈ ಜಗತ್ತಿನಲ್ಲಿ ಅನಂತಾನಂತ ವಿಕಾರಗಳೂ ಮತ್ತು ಅವು 
ಗಳಿಗೆ ಸಂಬಂಧಪಟ್ಟ ಗುಣಗಳೂ ಕಂಡು ಬರುತ್ತಲೇ ಇವೆ. 
ಬುದ್ಧಿ, ಅಹಂಕಾರ, ಮನಸ್ಸು ಐದು ಜ್ಞಾನೇಂದ್ರಿಯಗಳೂ 
ಐದು ಕರ್ಮೇಂದ್ರಿಯಗಳೂ ಐದು ತನ್ಮಾತ್ರೆಗಳು, ಐದು ಭೂತ 
ಗಳು ಇವೆಲ್ಲವೊ ಕಾರ್ಯಗಳು ; ಈ ಕಾರ್ಯಗಳೇ ವಿಕಾರ 
ಗೆಳು. ಸುಖ, ದುಃಖ ಮೋಹೆ ಮೊದಲಾದವುಗಳ ಕೂಪದಲ್ಲಿ 
ಯಾವುವು ಪರಿಣಾಮಗಳನ್ನು ಹೊಂದುತ್ತಿರುವುವೋ ಅವುಗಳೇ 
ಗುಣಗಳು. ಈ ವಿಕಾರಗಳೂ ಗುಣಗಳೂ ಪ್ರಕೃತಿಯಿಂದ 
ಹುಟ್ಟಿ ದವುಗಳನ್ನಾಗಿ ತಿಳಿಯಬೇಕು. ಅನಿದ್ಯಾ ಕಲ್ಪಿತವಾದ 
ಈಶ್ವರನ ಅವಾರ ಪ್ರಕೃತಿಯರಿ ಶರೀರ ಮತ್ತು ಅದರಲ್ಲಿರುವ 
ಹದಿನಾರು ತತ್ವಗಳು ಐದು ತನ್ಮಾತ್ರೆಗಳ್ಕು ಐದು ಭೂತಗಳು 
ಮತ್ತು ಸುಃಖ ದುಃಖ ಮೋಹಗಳ ರೂಪವಾಗಿರುವ ಗುಣಗಳು 
ಇವುಗಳೆಲ್ಲವನ್ನು ಉಂಟು ಮಾಡುವುದಕ್ಕೆ ಹೇತುವಾಗಿದೆ. 
ಅಥನ ಕಾರಣವಾಗಿದೆ. ಹಾಗೆಯೇ ಈಶ್ವರನ ಸರಾಪ್ರಕೃತಿ 
ಯಾದ ಅವಿದ್ಯೆಯಿಂದ ಕೂಡಿದ ಜೀವಾತ್ಮನು ಸುಖ ದುಃ 
ಮೋಹಾದಿಗಳನ್ನು (ಅವು ತಾನೇ ಎಂದು ಭ್ರಮಿಸುತ್ತಾ) ಅನು 
ಭವಿಸುವುದಕ್ಕೆ ಹೇತುವಾಗಿ ಅಥವ ಕಾರಣನಾಗಿರುವನು. 


ಜೀವಾತ್ಮನು ಶರೀರದ ಬಂಧನಕ್ಕೆ ಒಳಪಟ್ಟು ಸುಖ ದುಃಖ 
ಮೋಹಾದಿಗಳನ್ನು ಅನುಭವಿಸುವುಷೇ ಅವನಿಗೆ ಸಂಸಾರವು. 
ಆದರೆ ಪುರುಷನ ನಿಜಸ್ವರೂಪವಾದ ಬ್ರಹ್ಮಕ್ಕೆ ಈ ನಿಧವಾದ 
ಸಂಸಾರವೇ ಇಲ್ಲ. ಹಾಗಾದರೆ ಅನಿದ್ಯಾಕಲ್ಪಿತವಾದ ಈ 
ಸಂಸಾರಸರಂಸರೆಯೂ ಬ್ರಹ್ಮ ಸ್ವರೂಪನಾದ ಪೆರುಷನಿಗೆ 
ಹೇಗೆ ಉಂಟಾಗುತ್ತಲೇ ಇರುವುದು ? ಈಶ್ವರನ ಪರಾಪ್ರ್ರಕೃತಿ 
ಯಾದ ಜೀವಾತ್ಮನು ಅನಿದ್ಯಾಕಳ್ಳಿ ತವಾದ ಕಾರ್ಯಕರಣರೂಪ 
ದಿಂದ ಸರಿಣಾನುವಾಗಿರುವ ಈಶ್ವರನ ಅಪಾರ ಪ್ರಕೃತಿಯ 
ಲ್ಲಿದ್ದು, ಅಂದರೆ, ಆ ಅಪರಾ ಪ್ರಕೃತಿಯೇ ತಾನು ಎಂದು 
ತಪ್ಪಾಗಿ ಭಾವಿಸಿಕೊಂಡು, ಅವಿದ್ಯಾಕಲ್ಪಿತವಾಗಿರುವ ಅಪರಾ 
ಪ್ರಕೃತಿಯಲ್ಲಿ ಉಂಟಾಗುತ್ತಿರುವ ತ್ರಿಗುಣಗಳನ್ನೂ ಅನುಭವಿ 
ಸುತ್ತಿರುವನು. ಈ ಪ್ರಕಾರವಾಗಿ ಪುರುಷನು ಸಂಖ, ದುಃಖ 
ಮೋಹೆಗಳೆಂಬ ಗುಣಗಳನ್ನೂ ಅನುಭವಿಸುವಾಗ ಅವನಿಗೆ 
“ ನಾನೇ ಅವುಗಳು ” ಎಂಬ ಭಾವವೂಟಾಗುತ್ತದೆ. ಈ 
ಭಾವವೇ * ಗುಣ ಸಂಗವು”. ಅವನು ಯಾವಾಗಲೂ * ನಾನು 
ಈಗ ಸುಖಿಯು, ನಾನು ಈಗ ದುಃಖಿಯು, ನಾನು ನಾನು 
ಬುದ್ಧಿ ವಂತನು ಎಂದು ಅನೇಕ ಪ್ರಕಾರವಾಗಿ ಅನುಭವಿಸು 


43 


ತ್ರಿರುವನು ಅಥವ ತಿಳಿದುಕೊಳ್ಳುತ್ತಿರುವನು, ಈ ವಿಧವಾದ 
ಗುಣಿಸಂಗವೇ ಜೀವಾತ್ಮನು ಪುನಃ ಪುನಃ ದೇವತೆ, ಉತ್ತಮ 
ಮನುಷ್ಯ ಮುಂತಾದ ಒಳ್ಳೇ ಗರ್ಭಗಳಲ್ಲಾ ಗಲೀ ಹುಟ್ಟುವುದಕ್ಕೆ 
ಕಾರಣವಾಗುತ್ತದೆ. ಅಂದರೇನು, ಈಶ್ವರನ ಪಠಾಪ್ರ ಕೃತಿಯಾದ 
ಪುರುಷನು ಅವನ ಅಪರಾ ಪ್ರಕೃತಿಯ ಗುಣ ಗಳನ್ನು ಅವಿದೆ 
ಯಿಂದ ತಾನೇ ಎಂದು ತಪ್ಪಾಗಿ ಭಾವಿಸಿ ಅವುಗಳನ್ನು ಅಮಭನಿ 
ಸುತ್ತಾ, ಅವುಗಳ ಸಂಗವನ್ನು ಪಡೆಯುತ್ತಿರುವುದರಿಂದ ಅವನಿಗೆ 
ಸದಸದ್ಯೋನಿಗಳಲ್ಲಿ ಜನ್ಮಗಳ ಅನುಭವವು ಉಂಟಾಗುತ್ತಲೇ 
ಇರುವುವು. ಒಟ್ಟಿನಲ್ಲಿ, ಪ್ರಕೃತಿಯು ಇರುವುದೆಂಬ ಅವಿದ್ಯೆಯೂ, 
ಅವುಗಳಲ್ಲಿ ಉಂಟಾಗುತ್ತಿರುವ ಕಾಮವೂ, ಜೀವಾತ್ಮನ ಸಂಸಾರ 
ಪರಂಪರೆಗಳಿಗೆ ಕಾರಣವು. ಅವಿದ್ಯೆಯು ಇದ್ದರೂ ಇರಬಹುದು; 
ಆದರೆ ಪುರುಷನು ಅವಿದ್ಯೆಯಿಂದ ಆ ಪ್ರಕೃತಿಯನ್ನು ತಾನೇ 
ಎಂದು ಭಾವಿಸುವುದು ಮತ್ತು ಸುಖ ದುಃಖ ಮೋಹಗಳನ್ನು 
೬ ಶಾನೇ ಅವು” ಎಂದು ಭಾವಿಸುವುದು ಎಂಬ ಗುಣಸಂಗವು 
ಜೀವಾತ್ಮನು ಜನ್ಮಗಳನ್ನು ಪಡೆಯಲು ಮುಖ್ಯವಾದ ಕಾರಣವು. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 

ಈ ಅಭಿಪ್ರಾಯದ ಪ್ರಕಾರ ಮುಖ್ಯ ಪದಗಳ ವಿಶೇಷ 
ಅರ್ಥಗಳು ಹೀಗೆವೆ. 

೧೯. ಪ್ರಕೃತಿ- ಮಹತ್ತು, ಅಹಂಕಾರ, ಮನಸ್ಸು, 
ಹತ್ತು ಇಂದ್ರಿಯಗಳು, ಐದು ತನ್ಮಾತ್ರೆಗಳು ಐದು ಮಹಾ 
ಭೂತಗಳು, ಎಂಬ ಇಪ್ಪತ್ತುಮೂರು ತತ್ವಗಳಾಗಿ ಪರಿಣಮಿ 
ಸುವ ಮತ್ತು ಸತ್ವ, ರಜಸ್ಸು, ತಮೋಗುಣಗಳನ್ನು ಪಡೆದಿರುವ 
ಮೂಲ ಪ್ರಕೃತಿಯು 

ತಿರ್ಕಕ್‌ 


ಪುರುಷಃ ಸ್ಥಾವರ, ಜಂಗಮ-- ತರು, ಸ 
ಮನುಷ್ಯ. ದೇವಾದಿಗಳ ಶರೀರಗಳಲ್ಲಿರುವ ಪ್ರತಿಯೊಂದು ಪ್ರತ್ಯ 
ಗಾತ್ಮ ಅಥವ ಜೀವಾತ್ಮ 


ಅನಾದಿ= ಆರಂಭವೇ ಇಲ್ಲದ್ದು ; ಅದಕ್ಕೆ ಕೊನೆಯೂ 
ಇರುವುದಿಲ್ಲ. 


ನಿಕಾರಃ=ಇಚ್ಛೆ, ದ್ವೇಷ, ಕಾಮ, ಕ್ರೋಧ, ಲೋಭ, 
ಮೋಹೆ, ಮದ, ಮಾತ್ಸರ್ಯ, ಶೋಕ ಭಯ ಮೊದಲಾದ 
ಚಿತ್ತದ ಕಾರಣವಾದ ಮತ್ತು ಅದನ್ನು ವೃದ್ಧಿ ಪಡಿಸುತ್ತಿ ರುವ 


ಸಂಸಾರಕ್ಕೆ ವಿಕಾರಗಳು. 

ಗುಹಾಃಎಅಮಾಧಿತ್ಚ, ಅದಂಭಿತ್ಯ, ಅಹಿಂಸೆ, ಕ್ಷಾಂತಿ 
ಇವೇ ಮೊದಲಾದ ಹಿಂದೆ ವಿವರಿಸಿರುವ ಹತ್ತೊಂಭತ್ತು ಜ್ಞಾನ 
ಭ್ಯಾಸಗಳು. 


೨೦. ಕಾರ್ಯಎಐದು ತನ್ಮಾತ್ರೆ ಗಳು ಮತ್ತು ಐದು 
ಭೂತಗಳ ಸಂಯೋಗಿದಿಂದ ಉಂಟಾಗಿರುವ ಶರೀರ, 


ಕಾರಣ=-ಜ್ಞಾನೇಂದ್ರಿಯಗೆಳು, ಕರ್ಮೇಂದ್ರಿಯಗೆಳು, 
ಮನಸ್ಸು, ಅಹಂಕಾರ, ಮತ್ತು ಬುದ್ಧಿ ಇವುಗಳು. 


ಕರ್ತ್ರತ್ವೇಎಜಇವುಗಳು ಕಾರ್ಯಮಾಡುವ ವಿಷಯದಲ್ಲಿ: 
ಸುಖಃದು;ಖಾನಾಂ-ಸುಖಃದುಃಖಗಳ. 
ಭೋಕ್ತ ತ್ತೇಐಅನುಭವಿಸುವುದರಲ್ಲಿ. 


೨೧.. ಪ್ರಕೃತಿಸ್ಫೋ ಹಿಎಸ್ರಕೃತಿ ಸಂಬಂಧವುಳ್ಳವನಾಗಿ 


ಪ್ರಕಕಿರ್ಜಾಗುರ್ಣಾ ಪ್ರಕೃತಿ ಸಂಬಂಧದಿಂದ 


ಉಂಟಾಗುವ ಗುಣಗಳ ಕಾರ್ಯಗಳಾದ ಸುಖ ದುಃಖಗಳನ್ನು 


ಭು ಜ್ವೀ = ಭೋಗಿಸುತ್ತಾನೆ ಅಥವ ಅನುಭನಿಸುತ್ತಾನೆ, 


ಗುಣಸಂಗಃ- ಪ್ರಕೃತಿ ಸಂಬಂಧದಿಂದ ಉಂಟಾಗುವ 
ಸತ್ವರಜಸ್ಸು ತಮೋಗುಣಗಳ ಸಂಪರ್ಕವು ಮತ್ತು ಅವುಗ್ಟ 
ಕಾರ್ಯಗಳಾದ ಸುಖದುಃಖಗಳ ಸಂಪರ್ಕವು. 


ಸದಸದ್ಯೋನಿ ಜನ್ಮಸು= ಒಳ್ಳೆಯದು ಮತ್ತು ಕೆಟ್ಟದ್ದು 
ಹುಟ್ಟುವ ಯೋನಿಗಳು ಅಥವ ಗರ್ಭಗಳ ವಿಷಯದಲ್ಲಿ. 


ಜೀವಾತ್ಮನು ತನ್ನ ನಿಜಸ್ವರೂಪದಲ್ಲಿ ಶುದ್ಧಜ್ಞಾನ 
ರೂಪನ್ನು; ಪ್ರಕೃತಿಯು ಜ್ಞಾನರಹಿತವಾಗಿ ಪರಿಣಾಮಗಳನ್ನು 
ೂಂದುತ್ತಿರುವ ಸ್ವರೂಪವು. ಹೀಗೆ ಇವೆರಡೂ ವಿರುದ್ಧ 
ಸ್ವರೂಪಗಳನ್ನು ಪಡೆದಿದ್ದಾಗ್ಯೂ ಅವು ಪ್ರತಿಯೊಂದು ಜೀವಿ 
ಯಲ್ಲೂ ಯಾವಾಗಲೂ ಸೇರಿಕೊಂಡೇ ಇರುವುವು. ಆದರೆ, 
ಇವು ಯಾವಾಗ ಒಂದಕ್ಕೊಂದು ಸೇರಿದವು? ಎಂಬುದು 
ಯಾರಿಗೂ ಗೊತ್ತಿಲ್ಲ ಮತ್ತು ಗೊತ್ತಾಗುವುದೂ ಇಲ್ಲ: ಉದಾ 
ಹೆರಣೆಗಾಗಿ, ಬೀಜ ವೃಕ್ಷ ನ್ಯಾಯವನ್ನು ಸರೀಕ್ಷಿಸೋಣ. ಬೀಜ 
ವನ್ನು ಭೂಮಿಯಲ್ಲಿ ಬಿತ್ತಿದರೆ ವೃಕ್ಷವು ಸೂಕ್ಷ್ಮವಾಗಿ ಸೇರಿ 
ಕೊಂಡು ಇದೆ ಎಂದು ಹೇಳಬೇಕು. ವೃಕ್ಷವು ಬೆಳೆದೆ ಮೇಲೆ 
ಫಲಗಳುಂಟಾಗಿ ಅವುಗಳಲ್ಲಿ ಬೀಜವು ಉತ್ಪತ್ತಿಯಾಗುತ್ತದೆ 
ಆದುದರಿಂದೆ ವೃಕ್ಷದ ಬೀಜವು ಸೂಕ್ಷ್ಮವಾಗಿ ಸೇರಿಕೊಂಡು 
ಇದೆ ಎಂದು ಹೇಳಬೇಕು. ಹೀಗಿರುವಲ್ಲಿ ಬೀಜವು ವೃಕ್ಷದಲ್ಲಿ 
ಮೊದಲು ಸೇರಿತೆ ಅಧವ ವೃಕ್ಷವು ಬೀಜದಲ್ಲಿ ಮೊದಲು ಸೇರಿತೆ? 
ಎಂಬ ಪ್ರಶ್ನೆಗೆ ಯಾರೂ ಉತ್ತರ | ಹೇಳಲಾಗುವುದಿಲ್ಲ. ಈ 
ಸಂದೇಹವನ್ನು ಪರಿಹರಿಸುವುದಕ್ಕಾಗಿ ಬೀಜ ವೃಕ್ಷ ಎರಡೂ 


a 


A 


44 


ಅನಾದಿ ಅಂದರೆ ಅವುಗಳಿಗೆ ಆರಂಭವೇ ಇಲ್ಲ ಎಂದು ಹೇಳೆ 
ತ್ತೇನೆ; ಅವು ಯಾವಾಗಲೂ ಇದ್ದವು ಮತ್ತು ಎಂದೆಂದಿಗೂ 
ಇರುತ್ತವೆ. ಹಾಗೆಯೇ ಪ್ರಕೃತಿ ಪುರುಷರ. ಕಲೆತಿರಂನ ಜೀವಿ 
ಯಲ್ಲಿ ಪ್ರಕೃತಿಯು ಮೊದಲು ಹುಟ್ಟಿ ಪುರುಷನನ್ನು ಬಂಧಿಸಿತೇ? 
ಅಥವ ಪುರುಷನು ಮೊದಲು ಹುಟ್ಟ ಪ ಪ್ರಶೃ ತಿಯಲ್ಲಿ ಅಸೆಸಟ್ಟು 
ಅದರೊಳಗೆ ಸೇರಿಕೊಂಡೆ ? ನಾನಿ ಪ್ರ ತ್ಸ ಿ ಯಾರೂ ಉತ್ತರ 
ಹೇಳಲಾಗುವುದಿಲ್ಲ. ಆದುದರಿಂದ ಪ ky ಕ ತಿಯೂ ಪ್ರರುನನೂ 
ಇಬ್ಬರೂ ಅನಾದಿ ಎಂದು ಇಲ್ಲಿ ಹೇಳಿದ; ಅವೆರಡೂ ಯಾವಾ 
ಗಲೂ ಇದ್ದ ವು ಮತ್ತು ಎದೆಂದಿಗೂ ಇರುತ್ತ ವೆ. ಅನಾದಿಯಾದ 
ಈ ಪ್ರಕೃತಿ ಪುರುಷರೂ ಯಾವಾಗೆ ಒಂದಕ್ಕೊಂದು ಸೇರಿ 
ಕೊಂಡವು ಎಂಬುದೂ ಕೂಡ ಯಾರಿಗೂ ಗೊತ್ತಾಗಿಲ್ಲ ಮತ್ತು 
ಗೊತ್ತಾಗುವುದೂ ಇಲ್ಲ. ಆದುಹರಿಂದ ಇವು ಯಾವಾಗ ಒಂದ 
ಕ್ಫೊಂದು ಸೇರಿದವು? ಎಂದು ಕೇಳುವುದಕ್ಕೆ ಬದಲಾಗಿ ಇವು 
ಅನಾದಿಯಾಗಿಯೇ ಸೇರಿಕೊಂಡು ಇವೆ ಎಂದು ಹೇಳುತ್ತೇವೆ. 
ಇನ್ನೇನು, ಮನುಷ್ಯನು ಸಾಯಃವಾಗ ಅವನ ಆತ್ಮ ಅಥವ 
ಪುರುಷನು ನಾಶವಾಗುವದಿಲ್ಲವೆಂದೂ ವೂತ್ತು ಅವನ ಶರೀರವೂ 
ಕೂಡ ಪರಿಣಾಮವನ್ನು ಹೊಂದತ್ತದೆಯೇ ವಿನಹ ಅದು ನಾಶು 
ವಾಗುವುದಿಲನೆಂದೂ ಗೀತೆಯ ಎರಡನೆಯ ಅಧ್ಯಾಯದಲ್ಲಿ 
ಉಸದೇಶವಿದೆ ; ಆದುದರಿಂದ ಆದಿಯೇ ಇಲ್ಲದ ಪ್ರಕೃತಿ 
ಪುರುಷರಿಗೆ ಅಂತ್ಯ ಅಥವ ಕೊನೆಯೂ ಇಲ್ಲವೆಂದು ತಿಳಿಯ 
ಬೇಕು. 


ತ್ಮನಿಗೆ ನಿಜಸ್ತರೂಪದಲ್ಲಿ ವಿಕಾರಗಳೂ ಇಲ್ಲ ಮತ್ತು 
ka ಇಲ್ಲ ; ಆದರೆ ಪ ಕೃತಿಯ ಬಂಧನಕ್ಕೆ ಒಳಪಟ್ಟಿರುವ 
ಅಂದರೆ ಶರೀರವನ್ನು ಪಡೆದ ಬದ್ದ ಜೀವಾತ್ಮನಿಗೆ ಮಾತ್ರ 
ವಿಕಾರಗಳೂ ಗುಣಗಳೂ ಇವೆ. ವಿಕಾರಗಳೆಂದರೇನು? ಇದೇ 
ಅಧ್ಯಾಯದ ಐದು ಮತ್ತು ಆರನೆಯ ಶ್ಲೋಕಗಳಲ್ಲಿ ಮಹಾಭೂ 
ತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ ಹತ್ತು ಇಂದ್ರಿಯಗಳು 
ಮನಸ್ಸು ಐದು ಇಂದ್ರಿಯಗೋಚರಗಳು, ಇಚ್ಛೆ, ದ್ವೇಷ, 
ಸುಖ ದುಃಖ ಸಂಘಾತ, ಚೈತನ್ಯ, ಧೃತಿ ಎಂಬಿವು ಕ್ಷೇತ್ರದ 
ವಿಕಾರಗಳೆಂದು ತಿಳಿಸಿದೆ. ಹಾಗೆಯೇ ಏಳನೆಯ ಶ್ಲೋಕದಿಂದ 
ಹನ್ನೊಂದನೆಯ ಶ್ಲೋಕದವರೆಗೆ ಅಮಾಧಿತ್ವ, ಅದಂಭಿತ್ವ. 
ಕ್ಷಾಂತಿ, ಆರ್ಜನ, ಮೊದಲಾದ ಹತ್ತೊಂಬತ್ತು ಜ್ಞಾನಾಭ್ಯಾಸ 
ಗಳನ್ನು ಉಪದೇಶಮಾಡಿದೆ; ಇವುಗಳೆಲ್ಲವೂ ಗುಣಗಳು. ಈ 
ವಿಕಾರಗಳೂ ಮತ್ತು ಗುಣಗಳೂ ಶರೀರವನ್ನು ಸಡೆದಿರುವ 
ಜೇತನನ ಶರೀರ ಅಥವ ಪ ಪ್ರಕೃತಿಯಲ್ಲೇ ಎ ಮ 
ಗೆಮೆರಿಸಿ ತಿಳಿಯ ಬೇಕು. |! ಕೃತಿಯಲ್ಲಿ ಬಂಧವನ್ನು 
ಸುವ ಮೇಲೆ ವಿವರಿಸಿದ ಡೆ ಇವೆ ಮತ್ತು ಜಾ 


ಕತ್ತರಿಸಿ ಮೋಕ್ಷವನ್ನು ಹೊಂದಲು ಸಹಾಯ ಮಾಡುವ 
ಜ್ಞಾ.ನಾಭ್ಯಾಸ ಸಗಳೊಬ ಗುಣಗಳೂ ಇವೆ. ಪದಾರ್ಥಗಳಲ್ಲಿ 
ಮತ್ತು ಜೀವಿಗಳಲ್ಲಿ ಇಚ್ಛೆ ಮತ್ತು ದ್ವೆ (ಷ ಮತ್ತು ಅವುಗಳ 
ನಿಚಾರದಲ್ಲಿ ಕಾಮ, kA ್ರೀಧ, `ಠೋಥ, ಮೋಷ, ಮದ, 
ಮಾತ್ಸರ್ಯ, ಶೋಕ, He ಮೊದಲಾದುವುಗಳು ಪುರುಷನಿಗೆ 
ಪ್ರಕೃತಿ ಬಂಧವನ್ನು ವೃದ್ಧಿ ನಡಿಸುತ್ತವೆ, ಅಮಾನಿತ್ವಾದಿ 
ಹತ್ತೊಂಬತ್ತು ಗುಣಗಳು ಅವನಿಗೆ ಮೋಕ್ಷವನ್ನು ಹೊಂದಲು 
ಸಹಾಯ ಮಾಡುತ್ತವೆ, ಒಟ್ಟಿನಲ್ಲಿ ಪ್ರಕೃತಿ ಬಂಧನವನ್ನು ಹೆಚ್ಚಿ 
ಸುವ ವಿಕಾರಗಳೂ ಮತ್ತು ಮೋಕ್ಷವನ್ನು ಹೊಂದಲು ಸಹಾಯ 
ಮಾಡುವ ,ಜ್ಞಾನಾಭ್ಯಾಸಗಳೂ ಇವೆಲ್ಲವೂ ಪುರುಷನೊಂದಿಗೆ 
ಅನಾದಿಕಾಲದಿಂದೆ ಕಲೆತು ಸೂಕ್ಷ್ಮ ಮತ್ತು ಸ್ಥೂಲ ಶರೀರಗಳ 
ರೂಪದಲ್ಲಿರುವ ಪ್ರಕೃತಿಯಿಂಂದಲೇ ಉಂಟಾಗುತ್ತವೆ. 
ವೂನುಷ್ಯನು ಮಾಡುವ ಕಾರ್ಯಗಳಲ್ಲಿ ಪ್ರತಿಯೊಂದ 
ರಲ್ಲಿಯೂ ಮೂರು ಭಾಗಗಳಿವೆ. ಅವು ಯಾವುನೆಂದರೆ ಕಾರ್ಯ 
ಕಾರಣ ಮತ್ತು ಸುಖ ದುಃಖಗಳ ಅನುಭವವು. ಉದಾಹರಣೆ 
ಗಾಗಿ ನಾನು ಮಾತನಾಡುತ್ತೇನೆ; ನೀವು ಕೇಳುತ್ತೀರಿ; 
ಇದರ ಫಲವಾಗಿ ನಾವು ಸಂತೋಷನ ಪಡುತ್ತೇವೆ ಅಥವ ದುಃಖ 
ಪಡುತ್ತೇವೆ. ಬಾಯಿನಲ್ಲಿ ಮಾತನಾಡುವುದಕ್ಕೆ ಮತ್ತು ಕಿವಿ 
ಯಲ್ಲಿ ಕೇಳುವುದಕ್ಕೆ ಕಾರ್ಯವಾದ ಶರೀರವಿರಜೇಕು. ಮತ್ತು 
ಕಾರಣವಾದ ವಾಕ" ಮತ್ತು ಶ್ರೋತ್ರೇಂದ್ರಿಯಗಳು ಇರಬೇಕು. 
ಹೀಗೆ ಮಾತನಾಡುವುದರಿಂದ ಚುತ್ತು ಕೇಳುವದರಿಂದ ಸುಖ 
ದುಃಖಾನುಭವಗಳು ಉಂಬಾಗುತ್ತಸೆ. ಆದುದರಿಂದ ಕಾರ್ಯ 
ವೆಂದರೆ ಶರೀರ ; ಕಾರಣವೆಂದರೆ ಜ್ಞಾ ಸನೇಂದ್ರಿ ಯಗಳು, ಮನ, 
ಅಹಂಕಾರ ಬುದ್ಧಿ ಗಳು ಮತ್ತು ಇವುಗಳಲ್ಲದೆ ಸುಖ ದುಃಖಾನು 
ಭವಗಳು ಬೇರೆ ಇವೆ. ಬಗೆ : ಶರೀರ ಮತ್ತು ಇಂದ್ರಿ ಯಾದಿಗಳು 
ವ್ಯಾಪಾಠ ಮಾಡುವ ವಿಷಯಗಳೆಲ್ಲಕ್ಕೂ, ಅಂದರೆ, ಕಾರ್ಯ 
ಕಾರಣಗಳಿಗೆ ಮನುಷ್ಯ ನಲ್ಲಿರಿವ ಕ್ಷೇತ್ರ ಅಥವ ಪ್ರ ಈ ೈತಿಯೇ 


ಕಾರಣ. |. ಭೋಗಕ್ಕೆ ಸಾಧನಗಳಾದ ಭ್ರಿಯೆಗಳೆ 
ಲಕ್ಕೂ ಪುರುಷನಿಂದ ಹೊಂದಲ ಸಟ ಸ ಸ್ಥೂಲ ಮತ್ತು “ಸೂಕ್ಷ್ಮ 
ಶರೀರ ಕಾರವಾಗಿರುವ ಪ್ರಕ ಅಜಿಲ ಕುರಣವೆಂದು ಹೇಳಲ್ಲ 
ಟ್ಟಿಜಿ, ಆದರೆ ಪ್ರಕ್ಸತಿಯೊಂದಿಗೆ ಕಲೆತಿರುವ ಅಥವ ಶರೀರ 
ವನ್ನು ಪಡೆದಿರುವ ಪುಸುಷನು ಮಾತ್ರ ಕಾರ್ಯ ಕಾರಣದ ಕ್ರಿಯೆ 
ಗಳಿಂದ ಉಂಟಾಗುವ ಸುಖದ ಮತ್ತು ದುಃಖದ ಅನುಭವ 
ಗಳಿಗೆ ಕಾರಣನಾಗಿದ್ದಾನೆ. ಅಂದರೇಶು, ಪುರುಷನಂ ಹುಟ್ಟ 
ದಂದಿನಿಂದ ಸಾಯುವವರೆಗೊ ಸೂ ಸಲಶರೀರ ಮತ್ತು ಅಂತಃ ಕಳೆ 
ಣಗಳ ಮೂಲಕ ನಡೆಯುತ್ತಿ ರುವ” ವ್ಯಾ ಸಾರಗಳಾದ ಉಂಟಾ 
ಗುತ್ತಿರುವ ಸುಖದುಃಖಗಳಿಗೆ ಆಶ್ರ ಯವಾದ ಸ್ಥಾ ನನಾಗಿರುು 
ತಾ ಕೆ ಎಂದು ಹೇಳಲ್ಪ ಟ್ಟ ದೆ. 


(Re- printed ಗ Mysore Vysya Patrika 
September 1959) 


ಭಗವಧ್ಲೀತಾ ಅಧ್ಯಾಯ ೧೩. ಪಾಠ ೫ 


ಪುರುಷನಿಗೆ ಜನ್ಮಗಳುಂಟಾಗಲು ಕಾರಣ. 


ಇಲ್ಲಿಯವರೆಗೆ ಒಂದಕ್ಕೊಂಹು ಕಲೆತಿರುವ ಪ್ರಕೃತಿ ಪುರು 
ಸರ ವಿಚಾರದಲ್ಲಿ ಇವೆರಡೂ ಅನಾದಿಯೆಂದೂ, ವಿಕಾರಗಳೂ 
ಗುಣಗಳೂ ಪ್ರಕೃತಿಯಿಂದಲೇ ಉಂಟಾಗುತ್ತವೆಯೆಂದ್ಕೂ 
ಕಾರ್ಯಕಾರಣ ಕರ್ತ್ಯತ್ವಕ್ಕೆ ಪ್ರಕೃತಿಯೇ ಕಾರಣವೆಂದೂ, 
ಸುಖದುಃಖಗಳ ಭೋಕ್ತೃತ್ವಕ್ಕೆ ಪುರುಷನೇ ಕಾರಣನೆಂದೂ 
ಹೇಳಲ್ಪಟ್ಟತು. ಇನ್ನು ಪುರುಷನು ಏಕೆ ಪ್ರಕೃತಿಬಂಧನಕ್ಕೆ 
ಇಲ್ಲಿಯವರೆಗೆ ಒಳಪಡುತ್ತಾ ಇದ್ದಾನೆ ಎಂಬುದನ್ನು ವಿಚಾರ 
ಮಾಡಬೇಕು. ಪುರುಷನು ತನ್ನ ನಿಜಸ್ಪರೂಪದಲ್ಲಿ ತನ್ನ ಸ್ಪಂತ 
ಸ್ವರೂಪವನ್ನು ಶಾನೇ ಅನುಭವಿಸುತ್ತಾ ಆನಂದದಿಂದ ಕೂಡಿದ 
ಸ್ಪಭಾವವುಳ್ಳವನಾದಾಗ್ಯೂ ಏಕೆ ಇಲ್ಲಿಯವರೆಗೆ ತನ್ನ ಸ್ವಂತ 
ಆನಂದ ಸ್ವರೂಪವನ್ನು ಮರೆತು ಸಂಸಾರವೆಂಬ ಒಳ್ಳೆಯ 
ಮತ್ತು ಕೆಟ್ಟ ಜನ್ಮಗಳಲ್ಲಿ ಆಸಕ್ತನಾಗಿ, ಅವುಗಳಲ್ಲಿ ಹುಟ್ಟುತ್ತಾ 
ಸಾಯುತ್ತಾ, ಶಬ್ಯಾದಿ ವಿಷಯಗಳಲ್ಲಿ ಆಸಕ್ತನಾಗಿರುವನು 9 
ಏಕೆ ಈಗಲೂ ಕೂಡ ಇವನು ಶರೀರಾದಿಗಳ ರೂಪದ ಪ್ರಕೃತಿ 
ಯಲ್ಲಿ ಕಲೆತು ಅದರ ಬಂಧನಕ್ಕೆ ಒಳಪಟ್ಟಿರುವನಕಿ  ಒಂಹು 
ಜನ್ಮದಲ್ಲಿ ಪ್ರಕೃತಿಯ ವಿಕಾರಗಳಾದ ದೇವ, ಮನುಷ್ಯ, ಪಶು 
ಮೊದಲಾದ ವಿತೇಷ ಗರ್ಭಗಳಲ್ಲಿ ಇದ್ದ ಪುರುಷನು ಮುಂದಿನ 
ಜನ್ಮದಲ್ಲಿ ಆಯಾ ಗರ್ಭಗಳಿಂದ ಅವನಿಗೆ ಸ್ವಾಭಾವಿಕವಾಗಿ 
ಬಂದ ಸತ್ವ, ರಜಸ್ಸು, ತಮಸ್ಸುಗುಣಮಯವಾದ ಸುಖದಂಃಖಾ 
ನುಭವಗೆಳಲ್ಲಿ ಸಂಬಂಧವುಳ್ಳವನಾಗಿ, ಅದಕ್ಕೆ ಸಾಧಕಗಳಾದ 
ಪುಣ್ಯ-ಪಾಪಕರ್ಮಗಳಲ್ಲಿ ಪ್ರವರ್ತಿಸಿದನು. ಅನಂತರ ಆ 
ಪುಣ್ಯ ಪಾಪಗಳ ಫಲಗಳನ್ನು ಭುಜಿಸುವುದಕ್ಕೋಸ್ಟರ ಅದಕ್ಕೆ 
ಮುಂದಿನ ಜನ್ಮದಲ್ಲಿ ಪುನಃ ಒಳ್ಳೆಯದೂ ಕೆಟ್ಟದ್ದೂ ಆದ ಗರ್ಭ 
ಗಳಲ್ಲಿ ಹುಟ್ಟಿದನು. ಅನಂತರ ತಿರುಗಿಯೂ ಕರ್ಮವನ್ನು 
ಮಾಡಲು ಪ್ರಾರಂಭಿಸಿ ಅದರಿಂದ ಇನ್ನೂ ಹೆಲವು ಬಗೆಯ 
ಗರ್ಭಗಳಲ್ಲಿ ಹುಟ್ಟದನು. ಹೀಗೆ ಪುರುಷನು ಪ್ರತಿಜನ್ಮದಲ್ಲಿಯೂ 
ಪ್ರಕೃತಿಯೊಂದಿಗೆ ಸೇರಿದವನಾಗಿ ಅದರಿಂದ ಬರುವ ಸತ್ವ, 
ರಜಸ್ಸು, ತಮಸ್ಸು ಎಂಬ ಗುಣಗಳ ಕಾರ್ಯಗಳಾದ ಸುಖದುಃಖ 
ಗಳನ್ನು ಅನುಭವಿಸುತ್ತಾ ಒಂದಾದ ಮೇಲೆ ಇನ್ನೊಂದು ಜನ್ಮ 
ವನ್ನು ಇಲ್ಲಿಯವರೆಗೆ ಸಡೆಯುತ್ತಲೇ ಇರುವನು. 


ಹಾಗಾದರೆ ಈ ಜನ್ಮಗಳಿಗೆ ಅಥವ ಚಕ್ರಾಕಾರವಾಗಿ 
ಹುಟ್ಟುತ್ತಾ ಸಾಯುತ್ತಾ ಇರುವ ಆತ್ಮನ ಬಂಧನಕ್ಕೆ ಅಂತ 
ಅಥವ ಕೊನೆಯೇ ಇಲ್ಲವೆ? ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ 
ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿದೆ ಪರಿಶುದ್ಧ ಆತ್ಮನಿಗೆ ಗುಣ 
ಗಳೂ ಇಲ್ಲ ಮತ್ತು ವಿಕಾರಗಳೂ ಇಲ್ಲ; ಆದರೆ ಬದ್ಧ ಜೇತನನು 
ಹಿಂದಿನ ಜನ್ಮದಲ್ಲಿ ಕಾಲವಾದಾಗ ಸಾಶ್ವಿಕಗುಣವನ್ನು ಪಣೆದಿ 
ದ್ವುದರಿಂದ ಮುಂದಿನ ಜನ್ಮದಲ್ಲಿ ಅವನು ಸಾಕ್ವಿಕಗರ್ಭದಲ್ಲಿ 
ಹುಟ್ಟಿ ಸಾತ್ತಿಕ ವಿಕಾರಗಳಿಂದಕೂಡಿದ ಶರೀರವನ್ನು ಪಡೆದನು, 
ಹಾಗೆಯೇ ಅವನು ಹಿಂದಿನ ಜನ್ಮದಲ್ಲಿ ಕಾಲವಾದಾಗೆ ರಜೋ 
ಗುಣವನ್ನು ಪಡೆದಿದ್ದು ದರಿಂದ ಮುಂದಿನ ಜನ್ಮದಲ್ಲಿ ಅವನು 
ರಜೋಗುಣದ ವಿಕಾರಗಳಿಂದ ಕೂಡಿರುವ ಶರೀರವನ್ನು ಪಡೆ 
ದನು, ಇನ್ನೇನು ಅವನು ಹಿಂದಿನ ಜನ್ಮದಲ್ಲಿ ಕಾಲವಾದಾಗ 
ತಮೋಗುಣವನ್ನು ಪಡೆದಿದ್ದುದರಿಂದ ಮುಂದಿನ ಜನ್ಮದಲ್ಲಿ 
ಅವನು ತಮೋಗುಣದ ಗರ್ಭದಲ್ಲಿ ಹುಟ್ಟ ತಮೋಗುಣದ 
ವಿಕಾರಗಳಿಂದ ಕೂಡಿರುವ ಶರೀರವನ್ನು ಸಡೆದನು ಇದೇ 
ರೀತಿಯಲ್ಲಿ ಮಾನವನು ಈ ಜನ್ಮದಲ್ಲಿ ಪಡೆದಿರುವ ಸಾತ್ವಿಕ, 
ರಾಜಸಿಕ, ತಾಮಸಿಕಗುಣಗಳ ಪ್ರಾಚುರ್ಯವು ಅವನಿಗೆ ಮುಂದಿನ 
ಜನ್ಮದ ಗರ್ಭದಲ್ಲಿ ಹುಟ್ಟುವುದಕ್ಕೂ ಮತ್ತು ಸಾತ್ತಿಕ, ರಾಜಸಿಕಾ 
ತಾಮಸಿಕ ಶರೀರಗಳನ್ನು ಪಡೆಯುವುದಕ್ಕೂ ಕಾರಣವಾಗು 
ತೃದೆ. 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಅಭಿಪ್ರಾಯದ ಪ್ರಕಾರ ಮುಖ್ಯ ಪದಗಳ ತಾತ್ಪರ್ಯ 
ಹೀಗಿದೆ : 

ಪ್ರಕೃತಿಎ ಇಸ್ಪ್ರತ್ತುನಾಲ್ಬ ತತ್ವಗಳಿಂದ ಕೂಡಿದ ಪ್ರಕೃತಿ 
ಮತ್ತು ಲಕ್ಷ್ಮೀದೇವಿ. 

ಪುರು ಷಂ- ಪರಮಾತ್ಮನು ಮತ್ತು ಜೀವಾತ್ಮನು ; 

ವಿಕಾರ್ರಾಎಇಚ್ಛೈ ಮೊದಲಾದ ವಿಕಾರವಾಗುವ ಪದಾರ್ಥ 
ಗಳನ್ನು ; 

ಗುರ್ಣಾಎ ಸತ್ವ. ರಜಸ್ಸು ಮತ್ತು ತಮಸ್ಸು 
ಗುಣಗಳನ್ನು (೧೯) 


ಎಂ 


45 


46 


ಕಾರ್ಯ ಜೀವಾತ್ಮನ ಶರೀರ; 

ಕಾರಣ ಅವನ ಇಂದ್ರಿಯಗಳು. 

ಕರ್ತೃತ್ರೇ- ಉತ್ಪತ್ತಿಮಾಡುವುದರಲ್ಲಿ ; 

ಪುರುಷಃ ಪರಮಾತ್ಮನು; 

ಸುಖದುಃಖಾನಾಂ- ಆತ್ಮನ ಸುಖದುಃಖಗಳ (೨೦) 
ಪ್ರಕೃತಿಸ್ಟೃಃ ಎ ದೇಹದಲ್ಲಿರುವ ಗ 

ಪುರುಷಃ ಜೀವನು ಕೆ 


ಪ್ರಕೃತಿರ್ಜಾ ಗುರ್ಣಾ = ಪ್ರಕೃತಿಯ ದ್ವಾರಾ ಉಂಟಾ 


ಗುವ ಗುಣಗಳನ್ನು ಅಂದರೆ ಸುಖದುಃಖಗಳನ್ನು ; 
ಭುಂಕ್ತೇ ಎ ಅನುಭವಿಸುತ್ತಾನೆ 
ಇತಿಹಿ ಎ ಇದು ನಮ್ಮೆಲ್ಲರ ಅನುಭವದಲ್ಲಿದೆ, 


ಪುರುಷನೆಂದರೆ ಒಬ್ಬ ವ್ಯಕ್ತಿಯೆ ಶರೀರದಲ್ಲಿರುವೆ ಒಬ್ಬ 
ಜೀವಾತ್ಮ ಎಂಬುದು ಸಂಕುಚಿತವಾದ ಅರ್ಥ ; ಒಟ್ಟು ಜಗ 
ತ್ತನ್ನು ಶರೀರವಾಗಿ ಪಡೆದಿರುವ ಪರಮಾತ್ಮನೇ ಪುರುಷನು 
ಎಂಬುದು ವಿಶಾಲವಾದ ಅರ್ಥ. ಹಾಗೆಯೇ ಪ್ರಕೃತಿ ಎಂದರೆ 
ಐದು ಮಹಾಭೂತಗಳು, ಐದು ಜ್ಞಾನೇಂದ್ರಿಯಗಳು, ಐದು 
ಕರ್ಮೇಂದ್ರಿಯಗಳು, ಮನಸ್ಸು, ಅಹಂಕಾರ, ಬುದ್ಧಿ ಎಂಬ 
ಪರಿಣಾಮಗಳನ್ನು ಹೊಂದುವ ಮೂಲಸ್ರಕೃತಿ ಎಂಬುದು 
ಸಾಮಾನ್ಯ ಅರ್ಥ. ಮೂಲಪ್ರ ಕೃತಿಯಲ್ಲಿ ಪರಿಣಾಮಗಳ 
ನ್ನುಂಟುಮಾಡಲು ಪರಮಾತ್ಮನಿಗೆ ಸಹಾಯಮಾಡುವ ಲಕ್ಷ್ಮೀ 
ದೇವಿಯನ್ನೂ ಕೂಡ " ಪ್ರಕೃತಿ ” ಎನ್ನುವ ಪದವು ತಿಳಿಸುತ್ತದೆ 
ಎಂಬುದು ವಿಶೇಷಾರ್ಥ. ಆದುದರಿಂದ ಜಗತ್ತಿನ ಸೃಷ್ಟಿ, 
ಸ್ಥಿತಿ, ಲಯಗಳು ಮುಖ್ಯವಾಗಿ ಪರಮಾತ್ಮ-ಲಕ್ಷ್ಮೀದೇವಿಯ 


ರಿಂದಲೂ, ಎರಡನೆಯದಾಗಿ ಮೂಲಪ್ರಕೃತಿ ಮತ್ತು ಜೀವಾತ್ಮ 


ರಿಂದಲೂ ನಡೆಯುತ್ತವೆ ಎಂದು ತಿಳಿಯಬೇಕು ಅಂತು 
ಪರಮಾತ್ಮ, ಲಕ್ಷ್ಮೀದೇವಿ, ಅನಂತಜೀವರುಗಳು, ಅಖಂಡ- 
ಮೂಲಪ್ರ ಕೃತಿ ಈ ನಾಲ್ಕು ತತ್ವಗಳೂ ಅನಾದಿಯಾಗಿ ಬೇರೆ 
ಬೇರೆಯಾಗಿ ಸತ್ಯಗಳಾಗಿವೆ. ಅಂದರೆ ಇವುಗಳಿಗೆ ಉತ್ಪತ್ತಿಯೇ 
ಇಲ್ಲವೆಂದು ತಿಳಿಯಬೇಕು, ನಮ್ಮ ಅನುಭವದಲ್ಲಿ ಕಂಡು 
ಬರುವ ಪ್ರಪಂಚದ ಬೆಟ್ಟಿ, ನದಿ, ಸಮಃಾದ್ರ, ಸೂರ್ಯ, ನಕ್ಷತ್ರ 
ಮೊದಲಾದ ಹೊರಗಿನ ಪದಾರ್ಥಗಳೂ ಅಂತಃಕರಣ ಅಥವ 
ಮನಸ್ಸಿನಲ್ಲಿರುವ ಇಚ್ಛೆ, ದ್ವೇಷ, ಮೊದಲಾದ ಚಿತ್ತವೃತ್ತಿ 


ರೂಪದ ಪದಾರ್ಥಗಳೂ ಮತ್ತು ಇವುಗಳೊಡನೆ ಇರುವ ಸತ್ವ 
ರಜಸ್ತಮೋಗುಣಗಳೂ ಇವೆಲ್ಲವೂ ಪ್ರಕೃತಿಯಿಂದಲೇ ಹುಟ್ಟ 
ದವುಗಳನ್ನಾಗಿ ತಿಳಿಯಬೇಕು, ಅಂದರೇನು, ಪ್ರಕೃತಿಯೇ 
ಇವುಗಳಿಗೆಲ್ಲಾ ಉಪಾದಾನ ಕಾರಣವಾಗಿವೆ ಎಂಬುದನ್ನು 
ಗಮನಿಸಬೇಕು, 


ಮನುಷ್ಯನು ಶರೀರೇಂದ್ರಿಯ ಮನೋಮುದ್ಧಿ ಗಳ ಮೂಲಕ 
ಕರ್ಮಗಳನ್ನು ಮಾಡಿ ಸುಖದುಃಖಗಳನ್ನು ಅನುಭವಿಸುತ್ತಾನೆ. 
ಈ ಕರ್ಮಗಳನ್ನು ಮಾಡಲು ಆಧಾರವಾದ ದೇಹಗಳನ್ನೂ 
ಇಂದ್ರಿಯಗಳನ್ನೂ ಉತ್ಸತ್ತಿಮಾಡಲು ಮತ್ತು ಅವುಗಳಿಂದ 
ಪರಿಣಾಮವುಂಬಾಗಲು ಜಡಪ್ರ ಕೃತಿಯೇ ನಿಮಿತ್ತ ಕಾರಣವು 
ಮಾತ್ರ. ಆದರೆ ಜೀವಾತ್ಮನಿಗೆ ಸಂಬಂಧಪಟ್ಟಿ ಶರೀರೇಂದ್ರಿಯ 
ಪರಿಣಾಮಗಳನ್ನು ಲಕ್ಷ್ಮೀದೇವಿಯು ತನ್ನ ಶಕ್ತಿಯಿಂದ ನಡೆಸು 
ತ್ತಾಳೆ. ಹಾಗಾದರೆ, ಜೀವನು ಸುಖದುಃಖಗಳನ್ನು ಅನುಭವಿ 
ಸಲು ಕಾರಣವಾವುದು ? ಜೀವಾತ್ಮನೇ ಅವನ ಸುಖದುಃಖ 
ಗಳ ವಿಷಯದಲ್ಲಿ ಕರ್ತನು ಅಕಾರಣನು ಎಂದು ಸಾಮಾನ್ಯ 
ವಾಗಿ ಹೇಳಬಹುದು. ಆದರೆ ಜೀವನು ಸುಖದುಃಖಗಳನ್ನು 
ಅನುಭವಿಸುವುದಕ್ಕೆ ಪರಮಾತ್ಮನೇ ಮುಖ್ಯವಾದ ಕಾರಣನೆಂದು 
ಶಾಸ್ತ್ರದಲ್ಲಿ ಹೇಳಿದೆ; ಏಕೆಂದರೆ ಸರಮಾತ್ಮನು ಜೇತನ ಮತ್ತು 
ಅಜೀತನಗಳಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳಿಗೂ ನಿಜ 
ವಾದ ಕರ್ತೃವು. ಒಟ್ಟಿ ನಲ್ಲಿ ಕರ್ಮದ ಕಾರ್ಯಕಾರಣಗಳಿಗೆ 
ಮೂಲಪ್ರಕೃತಿಯು ಫಿಮಿತ್ತವಾದ ಕರ್ತೃವು ಮತ್ತು ಲಕ್ಷ್ಮೀ 
ದೇವಿಯು ಮುಖ್ಯವಾದ ಕರ್ತೇವು. ಹಾಗೆಯೇ ಮನುಷ್ಯನು 
ಅನುಭವಿಸುವ ಸುಖದುಃಖಗಳಿಗೆ ಜೀವನು ನಿಮಿತ್ತವಾದ 
ಕರ್ತೃವು ಮತ್ತು ಪರಮಾತ್ಮನು ಮುಖ್ಯವಾದ ಕರ್ಶ್ಶವು. 


ಪ್ರತಿಯೊಂದು ಜೀವಿಯಲ್ಲಿಯೂ ಜೀವಾತ್ಮರು ಭಿನ್ನಭಿನ್ನ 
ರಾಗಿ ಪ್ರಕೃತಿಯ ಕಾರ್ಯವಾದ ಡೇಹಾದಿಗಳಲ್ಲಿ ಇರುವರು, 
ಆದುದರಿಂದ ಅವರು ತಮ್ಮದೇಹೆಗಳೆಂಬ ಪ್ರಕೃತಿಯಲ್ಲಿ ಉಂಟಾ 
ಗುತ್ತಿರುವ ಸುಖದುಃಖ ಮೊದಲಾದವುಗಳನ್ನು ಅನುಭವಿಸು 
ತ್ತಲೇ ಇರುವರು. ಸುಖದುಃಖಗಳು ಮನುಷ್ಯರಲ್ಲಿ ಪ್ರತಿ 
ಯೊಬ್ಬನ ಅನುಭವಕ್ಕೆ ಒಳನಟ್ಟದೆಯಲ್ಲವೆ ? ತನ್ನ ನಿಜ 
ಸ್ವರೂಪದಲ್ಲಿ ಪರಿಶುದ್ಧ ಜ್ಞಾನಸ್ವರೂಪನಾದ ಜೀವಾತ್ಮನು 
ಪ್ರಕೃತಿಯ ಕಾರ್ಯವಾದ ದೇಹದಲ್ಲಿ ಇರುವುದಕ್ಕೆ ಎನು 
ಕಾರಣ ? ಜೀವಾತ್ಮನಿಗೆ ತನ್ನ ಶರೀರದಲ್ಲಿ ಉಂಟಾಗುವ 
ಸುಖಗಳನ್ನು ಯಾವಾಗಲೂ ಅನುಭವಿಸುತ್ತ ಇರಬೇಕು ಮತಕ್ತಿ 
ದುಃಖಗಳನ್ನು ಆದಷ್ಟುಮಟ್ಟಿಗೆ ಕಮ್ಮಿಮಾಡಿಕ್ಳೊಳ್ಳ ಬೇಕು 
ಎಂಬ ಅನುರಾಗವು ಅಥವ ಉತ್ಕಟೇಚ್ಛೆಯು ಇರುವುದರಿಂದ 
ಅದು ಆಯಾ ಗುಣಗಳ ವಾಸನೆಗಳ ಪ್ರಕಾರ ಅವನು ಪುನಃ 


41 


ಪುನಃ ಒಳ್ಳೆಯ ಅಥವ ಹೀನವಾದ ಗರ್ಭಗಳಲ್ಲಿ ಹುಟ್ಟುವುದಕ್ಕೆ 
ಕಾರಣವಾಗುತ್ತದೆ, ಅತಿ ಬಡವನು ತನ್ನ ಜೀವನವನ್ನು ಉಳಿಸಿ 
ಕೊಳ್ಳುವುದಕ್ಕೆ ಧಾರಕವಸ್ತು ಗಳನ್ನು ಪಡೆಯಲು ಸರಪ್ರಯತ್ನ 
ಗಳನ್ನೂ ಮಾಡುವನು. ಧಾರಕವಸ್ತು ಗಳನ್ನು ಪಡೆವಿರುವ 
ಬಕಾಮಂದಿ ಆ ಸುಖಗಳಲ್ಲಿ ತೃಪ್ತರಾಗದೆ ಪೋಷಕ ವಸ್ತುಗಳು 
ಬೇಕೆಂದೂ ಆಶೆಸಡುವರು. ಅವರಲ್ಲಿ ಕೆಲವರಿಗೆ ಹೆಚ್ಚು ಹಣ 
ಸಂಪಾದನೆಯಾದರೆ ಅವರುಗಳು ಈ ಸುಖಗಳಲ್ಲಿ ತೃಪ್ತಿ ಯನ್ನು 
ಪಡೆಯದೆ ಭೋಗ್ಯವಸ್ತುಗಳನ್ನು ಪಡೆಯಬೇಕೆಂದು ಆತೆನಡು 
ವರು ಒಂದು ವೇಳೆ ಅವರಲ್ಲಿ ಕೆಲವರು ಬಹಳ ಐಶ್ವರ್ಯ 
ವಂತರಾದರೆ ಅವರಿಗೆ ಸಾಧಾರಣ ಭೋಗಗಳಲ್ಲಿ ತೃಪ್ತಿಯಾಗು 
ವುದಿಲ್ಲ; ಆಗ ಅವರಿಗೆ ವಿಲಾಸವಸುಗಳು ಬೇಕೆಂಬ ಆಶೆಯುಂ 
ಬಾಗುವುದು. ವಿಲಾಸವಸ್ತುಗಳ ಅನುಭವಕ್ಕೆ ಮಿತಿಯೇ ಇಲ್ಲ; 
ಕೋಟ್ಯಾಧೀಶ್ವರನಿಗೂ ಮತ್ತು ಮಹಾರಾಜನಿಗೂ ಕೂಡ 


ವಿಲಾಸವಸ್ತುಗೆಳ ಮೇಲಿನ ಅತೆಗಳು ಅಧಿಕವಾಗುತ್ತಲೇ ಇರು 
ವುವು. ಎಲ್ಲಾ ಕಾಲದಲ್ಲಿಯೂ ತಾನು ಸತ್ತಿ ಪುತ್ರ, ಬಂಧು 
ಗಳು, ಸ್ನೇಹಿತರು ಮತ್ತು ಪುರಜನಕು ಇವರೊಡನೆ ಕೂಡಿಯೇ 
ಇರುತ್ತಾ, ಅವರೊಡನೆ ಇಂದ್ರಿಯಗಳ ಸುಖ, ಸಾಮಾಜಿಕ 
ಮತ್ತು ಲಲಿತಕಲೆಗಳ ಸುಖಗಳನ್ನು ಪಡೆಯುತ್ತಲೇ ಇರಬೇಕೆಂಬ 
ತ್ವರೆಯು ಅವನಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ. ಆದುದ 
ರಿಂದ ಮನುಷ್ಯನು ಪ್ರ ಉದ್ದೇಶಗಳನ್ನು ಒಂದಾದಮೇಲೆ 
ಇನ್ನೊಂದನ್ನು ಸಾಧಿಸುವುದಕ್ಕಾಗಿ ನಾನಾ ಪ್ರ ಕಾರವಾದ 
ಧರ್ಮಾಧರ್ಮ ಕರ್ಮಗಳನ್ನು ವರಾಡುತ್ತಲೇ ಇರುವನು. ಈ 
ಆನೆಗಳು ಮತ್ತು ಧರ್ಮಾಧರ್ಮ ಕರ್ಮಗಳ ಫಲವಾಗಿ ಉತ್ತಮ 
ಜನ್ಮಗಳು ಅಥವ ಹೀನಜನ್ಮಗಳು ಒಂದಾದ ಮೇಲೆ ಇನ್ನೊಂದು 
ಪರಂಪರೆಯಾಗಿ ಉಂಟಾಗುತ್ತಲೇ ಇರುವುದು. 


ಭಗವಧೀತಾ ಅಧ್ಯಾಯ ೧೩ ಪಾಠ ೬ 


(ಶ್ಲೋಕಗಳು ೨೨, ೨೩, ೨೪, ೨೫) 


ಪುರುಷನು ಪ್ರಕೃತಿ ಬಂಧನದಿಂದ ಬಿಡುಗಡೆಯನ್ನು 
ಹೊಂದಲು ಉಪಾಂಕಂ. 


ಉಪದ್ರಷ್ಟಾ8ನುನುಂತಾಚ ಭರ್ತಾ ಭೋಕ್ತಾ ಮಹೇಶ್ವರಃ | 
ಸರಮಾಕ್ಕೇತಿ ಚಾಪ್ಯ್ಯಕ್ಕೋ ದೇಹೇಃಸ್ಮಿನ್‌ ಪುರುಷಃ ಪರಃ 
| ೨೨ | 


ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸ್ಪಹ | 
ಸರ್ವಥಾ ವರ್ತಮಾನೋಫಿ ನ ಸ ಭೂಯೋಂಭಿಜಾಯತಶೇ 
|| ೨೩, || 


ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ | 
ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ 
|| ೨೪ [| 


ಅನ್ಯೇ ತೆ ಶ್ರೇವಮ ಜಾನಂತಃ ಶೃುತ್ಥಾ ಎ5ನ್ಯೇಭ್ಯ ಉಪಾಸತೇ | 
ತೇಃಫಿ ಚಾತಿತರಂತ್ಯೇವ ಮ ತ್ಯುಂ ಶತಿ ಸರಾಯಣಾಃ 
ಹ || ೨೫ | 


ಈ ಶ್ಲೋಕಗಳಲ್ಲಿರುವ ವಾಕ್ಯಗಳ ಸಾಮಾನ್ಯ ಅರ್ಥ 


1. ಅರ್ಸ್ಮಿ ದೇಹೇ ಪರಃ ಪುರುಷಃ ಉಪದ್ರಷ್ಟಾ, ಅನಕ 


ಮನ್ಮಾ, ಭರ್ತಾ, ಭೋಕ್ತಾ, ಮಹೇಶ್ವರಃ, ಪರಮಾತ್ಮಾ, 


ಇತಿ ಚ ಉಕ್ತಃ ಈ ದೇಹದಲ್ಲಿರುವ ಪರನಾದ ಪುರುಷನು 
ಉಪೆದ್ರಷ್ಟನು, ಅನುಮಂತನು, ಭರ್ತನು, ಭೋಕ್ತನರಿ, 
ಮಹೇಶ್ವರನು, ಪರಮಾತ್ಮನು ಎಂದು ಹೇಳಲ್ಪಡುತ್ತಾ ನ್ಟ 


0. ಯಃ ಏವಂ ಪುರುಷಂ ಚ ಗುಣೈಃ ಸಹ ಪ್ರಕೃತ್ತಿಂ 
ವೇತ್ತಿ ಇ ಯಾವನು ಹೀಗೆ ಪುರುಷನನ್ನೂ ಗುಣಗಳೊಡನೆ 
ಕೂಡಿದ ಪ್ರಕೃಕಿಯನ್ನೂ ತಿಳಿಯುತ್ತಾನೆಯೋ. 


3. ಸಹ ಸರ್ವಥಾ ವರ್ತಮಾನೋಸಹಿ ಭೂಯಃ ನಾಭಿ 
ಜಾಯತೇ ಅವನು ಯಾವ ಪ್ರಕಾರದಲ್ಲಿ ಜೀವಿಸುತ್ತಿದ್ದರೂ 
ಇನ್ನು ಮುಂದೆ ಪುನಃ ಹುಟ್ಟುವುದಿಲ್ಲ. ಅಥವ ಜನ್ಮಗಳನ್ನು 
ಪಡೆಯುವುದಿಲ್ಲ. 


4 ಕೇಚಿತ್‌ ಧ್ಯಾನೇನ ಆತ್ಮನಿ ಆತ್ಮಾನಂ ಆತ್ಮನಾ 
ಪಶ್ಯಂತಿ ಇ ಕೆಲವರು ಧ್ಯಾನದಿಂದ ಆತ್ಮನಲ್ಲಿ ಆತ್ಮನನ್ನು ಆತ್ಮ 
ನಿಂದ ನೋಡುತ್ತಾರೆ. 


5. (ಕೇಚಿತ್‌) ಅನ್ಯೇ ಸಾಂಖ್ಯೇನ ಯೋಗೇನ (ಆತ್ಮನಿ 
ಆತ್ಮಾನಂ ಆತ್ಮನಾ ಪಶ್ಯಂತಿ) ಎ ಇನ್ನು ಲವರು ಸಾಂಖ್ಯ 
ಯೋಗದಿಂದ (ಆತ್ಮನಲ್ಲಿ, ಆತ್ಮನನ್ನು ಆತ್ಮನಿಂದ ನೋಡು 
ತ್ತಾರೆ.) 


46 


6. ಚ ಅಪರೇ. ಕರ್ಮಯೋಗೇನ (ಆತ್ಮನಿ ಆತ್ಮಾನಂ 
ಆತ್ಮನಾ ಪಶ್ಯಂತಿ) - ಮತ್ತು ಬೇರೆ ಕೆಲವರು ಕರ್ಮಯೋಗ 
ದಿಂದ (ಆತ್ಮನಲ್ಲಿ ಆತ್ಮನನ್ನು ಆತ್ಮನಿಂದ ನೋಡುತ್ತಾರೆ.) 


7. ತು ಅನ್ಕೇಷು ಏವ ಅಜಾನಂತಃ ಅನ್ಯೇಭ್ಯ ಶ್ರುತ್ವಾ 
ಉಪಾಸತೇ ಇ ಆದರೆ ಬೇರೆ ಕೆಲವರು ಮೇಲೆ ಹೇಳಿದ ರೀತಿ 
ಗಳಲ್ಲಿ ತಿಳಿದುಕೊಳ್ಳದೆ ಮತ್ತೊ ಬ್ಬರಿಂದ ಕೇಳಿ ಉಪಾಸನೆ 
ಮಾಡುತ್ತಾ ರೆ. 


8. ಶ್ರುತಿಸರಾಯಣಃ ತೇಹಿ ಮೃತ್ಯುಂ ತರಂತ್ಯೇವ= 
ಶ್ರುತಿಸರಾಯಣರಾಗಿದ್ದ ಅವರೂ ಕೂಡ ಮೃತ್ಯುವನ್ನು ಖಂಡಿತ 
ವಾಗಿ ದಾಟುತ್ತಾರೆ. 


ಹಿಂದಿನ ಶ್ಲೋಕಗಳ ತಾತ್ಸರ್ಯಗಳಲ್ಲಿ ಅಭಿಪ್ರಾಯ ಬೇಧ 
ಗಳಿರುವ ಹಾಗೆ ಈ ಶ್ಲೋಕಗಳ ತಾತ್ಪರ್ಯಗಳಲ್ಲಿಯೂ ಅಭಿ 
ಪ್ರಾಯ ಬೇಧಗಳಿನೆ. ಆದುದರಿಂದ ಒಂದೊಂದು ಅಭಿ 
ಪ್ರಾಯಕ್ಕೆ ಅನುಗುಣವಾಗಿ ತಾತ್ಸರ್ಯಗಳನ್ನು ಬೇರೆ ಬೇರೆಯಾಗಿ 
ವಿವರಿಸುತ್ತೇವೆ. 


ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


(ಶ್ಲೋಕ ೨೯) ನಿಜಸ್ವರೂಪದಲ್ಲಿ ಈ ದೇಹದಲ್ಲಿರುವ ಪರ 
ಪುರುಷನು ಅದ್ವಿತೀಯನಾದ ನಿರ್ಗುಣ ಬ್ರಹ್ಮನು. ಆದರೆ 
ವ್ಯಾವಹಾರಿಕ ದೆಶೆಯಲ್ಲಿ ಅವನು ಅವಿದ್ಯಾ ಕಲ್ಪಿತವಾದ 
ಅನೇಕ ದೇಹಗಳಲ್ಲಿ ಪ್ರತಿಯೊಂದು ದೇಹದಲ್ಲಿಯೂ ಪ್ರತ್ಯೇಕ 
ವಾಗಿ ಇರುವ ಅನೇಕ ಕ್ಷೇತ್ರಜ್ಞರ ಹಾಗೆ ತೋರುವನು ನಿಜ 
ವಾಗಿ ಒಬ್ಬನೇ ಕ್ಷೇತ್ರಜ್ಞನಿರುವನು ; ಅನೇಕ ಕ್ಲೇತ್ರಜ್ಞರು 
ಇಲ್ಲ. ಉದಾಹರಣೆಗಾಗಿ, ಸೂರ್ಯನು ಒಬ್ಬನೇ ಆಗಿದ್ಯಾಗ್ಯೂ 
ಕೆರೆಯ ಬೇರಿ ಬೇರೆ ಭಾಗಗಳಲ್ಲಿ ಅನೇಕ ಪ್ರಕಿಬಿಂಬರೂಪವಾದ 
ಸೂರ್ಕರು ತೋರುವರು. ಹಾಗೆಯೇ ಅದ್ವಿತೀಯನಾದ 
ನಿರ್ಗುಣ ಬ್ರಹ್ಮನು ಬೇರೆ ಬೇರಿ ಅಂತಃಕರಣಗಳಲ್ಲಿ ಪ್ರತಿಬಿಂಬ 
ರೂಪದಲ್ಲಿ ಬೇಕೆ ಬೇರೆ ಕ್ಷೇತ್ರಜ್ಞರಾಗಿ ತೋರುವನು. ಪ್ರತಿ 
ಯೊಂದು ದೇಹದಲ್ಲಿಯೂ ತೋರುವ ಇಂಥಾ ಕ್ಷೇತ್ರಜ್ಞನು 
ಅಥವ ಪುರುಷನು “ ಉಪದ್ರಷ್ಟನು, ಅನುಮಂತನು, ಭರ್ಮನು, 
ಭೋಕ್ತನಂ, ಮಹೇಶ್ವರನು ಮತ್ತೂ ಪರಮಾತ್ಮನು ” ಎಂದು 
ಈ ಶ್ಲೋಕದಲ್ಲಿ ಹೇಳಿದೆ. ಇದು ಹೇಗೆ ಎಂಬುದನ್ನು ತಿಳಿ 
ಯೋಣ. 1. ಯಾವನು ಕೆಲಸವನ್ನು ಮಾಡದೆ ಬೇರೆ ಕಾರಣ 
ಗಳಿಂದ ತನ್ನ ಹೆತ್ತಿರದಲ್ಲಿ ನಡೆಯುತ್ತಿರುವ ಕೆಲಸಗಳನ್ನು 
ನೋಡುತ್ತಿರುವನೋ ಅವನೇ ಉಪದ್ರಷ್ಟನು. ಉದಾಹೆಂಣೆ 
ಗಾಗಿ ಒಬ್ಬ ವೈದ್ಯನು ಶಸ್ತ್ರ ಚಿಕಿತ್ಸೆ ಮಾಡುತ್ತಿರುವಾಗ ಹತ್ತಿರ 
ದಲ್ಲಿರುವ ಇನ್ನೊಬ್ಬ ವೈದ್ಯನು ತಾನು ಆ ಶಸ್ತ್ರ ಚಿಕಿತ್ಸೆಯಲ್ಲಿ 


ಭಾಗವಹಿಸದೆ ಆ ಕಾರ್ಯಗಳನ್ನು ನೋಡುತ್ತಿ ದ್ದರೆ ಎರಡನೆಯ 
ವೈದ್ಯನು ಉಪದ್ರಷ್ಟನು. ಹಾಗೇಯೇ ಒಂದು ದೇಹದಲ್ಲಿ 
ಇರುವ ಹಾಗೆ ತೋರುವ ಸರಪುರುಷನು ಅಥವ ಕ್ಷೇತ್ರಜ್ಞನು 
ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳಿಗಿಂತ ಬೇಕೆ 
ಯಾದ ಸ್ವಭಾವವನ್ನು ಸಡೆದು ತಾನು ಯಾವ ಕೆಲಸವನ್ನೂ 
ಮಾಡದೆ ತನ್ನ ಹೆತ್ಕಿರ ಇರುವ ಅಂತಃಕರಣದಲ್ಲಿ ಮತ್ತು ದೇಹ 
ದಲ್ಲಿ ಉಂಟಾಗುತ್ತಿರುವ ವ್ಯಾಪಾರಗಳನ್ನೂ ಮತ್ತು ಅವುಗಳ 
ಗುಣ ದೋಷಗಳನ್ನೂ ಸಾಕ್ಷಿಯಾಗಿ ನೋಡುತ್ತಿರುವನು. 
ಆದಾದರಿಂದ ಪ್ರರುಷನು ಉಪದ್ರಸ್ಟನು. (0) ತಾನು ಯಾವ 
ಕೆಲಸವನ್ನೂ ಮಾಡದೆ ಒಬ್ಬನು ತನ್ನ ಹತ್ತಿರ ಇರುವ ಇನ್ನೊ 
ಬ್ಬನು ಮಾಡುವ ಕೆಲಸವನ್ನು ಒಪ್ಪಿ ಅದರಲ್ಲಿ ತೃಪ್ತಿಯನ್ನು 
ಹೊಂದಿದರೆ ಮೊದಲನೆಯವನು ಅನುಮಂತನು. ಉದಾಹರಣೆ 
ಗಾಗಿ, ಮೇಲೆ ಸೂಚಿಸಿದ ಉಪದ್ರಷ್ಟನಾದ ವೈದ್ಯನು ಇನ್ನೊಬ್ಬ 
ವೈದ್ಯನು ಮಾಡಿದ ಚಿಕಿತ್ಸೆಯಲ್ಲಿ ತೃಪ್ತಿಯನ್ನು ಹೊಂದಿದರೆ 
ಅನನು ಅನುಮಂತನಾಗುತ್ತಾ ಗ್‌ 


ಹಾಗೆಯೇ ಪುರುಷನು ಅಥವ ಕ್ಷೇತ್ರಜ್ಞನು ತಾನು ಯಾವ 
ಕೆಲಸವನ್ನೂ ಮಾಡದಿದ್ದಾಗ್ಯೂ ಅಂತಃಕರಣದಲ್ಲಿ ನಂತ್ತು ದೇಹ 
ದಲ್ಲಿ ನಡೆಯುವ ವ್ಯಾಪಾರಗಳನ್ನು ಒಪ್ಪಿ ಅವುಗಳಿಗೆ ಅನುಕೂಲ 
ನಾಗಿ ಇರುವ ಹಾಗೆ ತೋರುವುದರಿಂದ ಅವನು ಈ ಕಾರ್ಯಗಳು 
ವಿಚಾರದಲ್ಲಿ ಅನುಮಂತನು, (3) ಒಂದು ಸದಾರ್ಥವನ್ನು 
ತನ್ನ ಸ್ವರೂಪವನ್ಳು ಪಡೆದಿರುವುದಕ್ಕೆ ಇನ್ನೊಂದು ಪದಾರ್ಥದ 
ಇರುವಿಕೆಯು ಅವಶ್ಯ ಕವಾದರೆ ಎರಡನೆಯ ಪದಾರ್ಥವು ಮೊದ 
ಲನೆಯ ಪದಾರ್ಥಕ್ಕೆ « ಭರ್ತ ' ಎನ್ನಿಸಿಕೊಳ್ಳುತ್ತದೆ ಉದಾ 
ಹರಣೆಗಾಗಿ, ಸೂರ್ಯನ ಕೆರಣಗಳು ಸೂರ್ಯನನ್ನು ಆಧಾರವಾಗಿ 
ಪಡೆದಿವೆ, ಮತ್ತು ಭ್ರಮೆಯಿಂದ ತೋರುವ ಸರ್ಪಕ್ಕೆ ಹಗ್ಗವು 
ಆಧಾರವಾಗಿದೆ. ಈ ಶರೀರವೂ, ಅಂತಃಕರಣವು ಮತ್ತು 
ಇವುಗಳ ಸೇರುವಿಕೆಯಿಂದ ಉಂಟಾಗುವ ಚೈತನ್ಯವು ಇವೆಲ್ಲವೂ 
ಆತ್ಮಜ್ಞಾನದ ಆಭಾಸವೇ ಆಗಿರುವುದರಿಂದ ಇವುಗಳಿಗೆ 
ಆತ್ಮಜ್ಞಾನವು ಆಧಾರವು. ಆದುದರಿಂದ ಪುರುಷನು 
ಭರ್ಮನು.. (4) ಒಂದು ಜೀವಿಯು ಒಂದು ವಸ್ತುವಿನ 
ಮೂಲಕ ಸುಖದುಃಖಗಳನ್ನು ಅನುಭವಿಸುತ್ತಿದ್ದರೆ ಆ ಜೀವಿಯು 
ಆ ವಸ್ತುವಿನ ವಿಷಯದಲ್ಲಿ ಭೋಕ್ಕನು. ಪುರುಷನು ಅಥವ 
ಕ್ಷೇತ್ರಜ್ಞ ನಃ: ನಿಜವಾಗಿ ಸುಖದುಃಖಗಳನ್ನು ಅನುಭವಿಸದ: 
ಸಚ್ಚಿ ದಾನಂದ ಸ್ವರೂಸನಾದಾಗ್ಯೂ ವ್ಯಾವಹಾರಿಕ ದಿಸೆಯಲ್ಲಿ 
ಶರೀರ ಮತ್ತು ಅಂತಃಕರಣದೊಳಗೆ ಇರುವ ಹಾಗೆ ತೋರುತ್ತಾ 


Re-printed from Mysore Vysya Patrika 
December 1959) 


ಭಗವಥ್ಲೀತಾ ಅಧ್ಯಾಯ ೧೩. ಪಾಠ ೬ 


ದೇಹವನ್ನೂ ಅಂತಃಕರಣವನ್ನೂ, ಅವುಗಳ ವ್ಯಾಪಾರಗಳನ್ನೂ 
ಅವುಗಳಲ್ಲಿ ಉಂಟಾಗುವ ಸುಖ ದುಃಖಗಳನ್ನೂ ತಿಳಿದು ಅನು 
ಭವಿಸುವ ಹಾಗೆ ತೋರುವನು, ಆದುದರಿಂದ ಅವನು 
ಭೋಕ್ತನು. (ರ) ಪುರುಷನು ನಿಜಸ್ವರೂಪದಲ್ಲಿ ಸರ್ವಾತ್ಮನೂ 
ಆಗಿರುವನು. ವ್ಯಾವಹಾರಿಕ ದೆಸೆಯಲ್ಲಿಯೂ ಕೂಡ ಅವನು 
ಅವಿದ್ಯಾ ಕಲ್ಪಿ ತಗಳಾದೆ ಸಜೀವ ನಿರ್ಜೀವ ಅಥವ ಜೀತನಾ 
ಚೇತನ ವಸ್ತುಗಳಿಗಿಂತ ಮೇಲಾಗಿರುವನು. ಆದುದರಿಂದ 
ಕ್ಷೇತ್ರಜ್ಞನು ಮುಹೇಶ್ವರನು. 

(6) ಇವನನ್ನು ಪರಮಾತ್ಮನೆಂದೂ ಕರೆದಿದೆ; ಏಿಕೆಂದಕ್ಕೆ 
ಇವನು ಬೇಕೆ ಬೇರೆಯಾಗಿ ತೋರುವ ಜೀವಾತ್ಮರಿಗೆಲ್ಲಾ ಶ್ರೇಷ್ಠ 
ನಾಗಿರುವುದರಿಂದ ಇವನು ಪರಮಾತ್ಮನು, ಅಥವ, ಅವಿದ್ಯಾ 
ಕಲ್ಪಿತಗಳಾದ ದೇಹ, ಇಂದ್ರಿಯಗಳು ; ಮನಸ್ಸು ಬುದ್ಧಿ ಇವು 
ಗಳ ಒಳಗೆ ಇವನು ಆತ್ಮನಾಗಿ ಇರುವ ಹಾಗೆ ತೋರುತ್ತಿರು 
ವುದರಿಂದ ಪುರುಷನು ದೇಹದಲ್ಲಿರುವ ಪರಮಾತ್ಮನು ; ಅಂದರೆ 
ಇವುಗಳೆಲ್ಲಕ್ಕಿಂತಲೂ ಹೆಚ್ಚಿನವನ ಹಾಗೆ ತೋರುತ್ತಾನೆ. 

(ಶ್ಲೋಕ-೨೩) ಜ್ಞಾನಿಯು ಅವನ ಶರೀರವು ವಿಯೋಗ 
ವಾದಾಗ (ಅಂದರೆ ಅವನು ಕಾಲವಾದಾಗ) ಪುನಃ ಜನ್ಮವನ್ನು 
ಪಡೆಯುವುದಿಲ್ಲ. ಅಂದರೆ ಮತ್ತೊಂದು ದೇಹವನ್ನು ತೆಗೆದಂ 
ಕೊಂಡು ಹುಟ್ಟುವುದಿಲ್ಲ. ಅಂಥ ಜ್ಞಾನಿಯು ಯಾರು? ಅವನು 
ಹದಿಮೂರನೆಯ ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ತಿಳಿಸಿರುವ 
ಪುರುಷನ ಸ್ವರೂಪವನ್ನೂ, ವಿಕಾರದೊಡನೆ ಕೂಡಿರುವ 
ಪ್ರಕೃತಿಯ ಸ್ವರೂಪವನ್ನು ಮತ್ತು ಹದಿನಾಲ್ಕನೆಯ ಅಧ್ಯಾಯ 
ದಲ್ಲಿ ವಿವರಿಸಿರುವ ಸತ್ತ, ರಜಸ್ಸು ತಮೋಗುಣಗಳ ಸ್ವರೂಪ 
ವನ್ನೂ ಚೆನ್ನಾಗಿ ತಿಳಿದಿರುವನು. ಅವನು ಕಾರ್ಯಗಳನ್ನು 
ಯಾವುನನ್ನಾದರೂ ಮಾಡುತ್ತಿರುವ ಕಾಲದಲ್ಲಿ ಹೀಗೆ ಮನನ 
ಮಾಡುತ್ತಿರುವನು. “ ಉಪದ್ರಷ್ಟನೂ, ಅನುಮಂತನೂ, 
ಭರ್ಮನ್ಕೂ ಭೋಕ್ಕನೂ, ಮಹೇಶ್ವರನೂ, ಪರಮಾತ್ಮನೂ ಆದೆ 
ಆ ಪರ ಪುರುಷನೇ ನಿಜವಾಗಿ « ನಾನು?” ನನ್ನ ಶರೀರವಾದ 


ಮತ್ತು ಅಂತೇಕರಣವಾದ ಈ ಪ್ರಕೃತಿಯೂ, ಅದರ ವಿಕಾರ 


ಗಳೂ ಮತ್ತು ಅದರ ಗುಣಗಳೂ ಅನಿದ್ಯಾ ಕಲ್ಬಿತಗಳು ; ಅವು 
ಗಳಲ್ಲಿ ನನಗೆ ನಿಜವಾದ ಸಂಬಂಧವಿಲ್ಲ. ಇಷ್ಟೇ ಅಲ್ಲ; ನಾನು 
ವಿದ್ಯೆಯಿಂದ ಅಥವ ಜ್ಞಾನದಿಂದ ಇವುಗಳನ್ನೂ ಮತ್ತು ಇವುಗಳ 
ಸಂಬಂಧವನ್ನೂ ನಾಶಮಾಹಬಲ್ಲೆನು, * ಇಂಥಾ ಜ್ಞಾನಿಯು 
ಅಥನ ಮಹಾತ್ಮನು ಕಾಲವಾದ ಮೇಲೆ ತನ್ನ ನಿಜಸ್ವರೂಪ 
ವಾದ, ಶಾಶ್ವತವಾದ ಆತ್ಮಜ್ಞಾನದಲ್ಲಿಯೇ ಇರುತ್ತಾನೆ ; 
ಪುನರ್ಜನ್ಮಸನ್ನು ಪಡೆಯುವುದಿಲ್ಲ”. ಹಾಗಾದರೆ. ಈ ಜ್ಞಾನವು 
ಉಂಟಾದ ಮೇಲೆ ಆ ಮಹಾತ್ಮನ ನೆಜಿತೆಯು ಸೇಗಿರಜೀಕು ? 
“ ಸರ್ವಥಾವರ್ತಮಾನೋಪಿ * ಎಂದು ಹೇಳಿದೆ. ಇದರೆ ಅರ್ಥ 
ವೇನು ? ಅನನು ಯಾವ ಆಶೆಮ್ರದಲ್ಲಿಯಾದರೊ ಇರಬಹುದು, 
ಯಾವ ವೃತ್ತಿ ಯಲ್ಲಾದರೂ ಜೀವನವನ್ನು ಕಡೆಸಬಹುದು. 
ಮತ್ತು ಯಾವ ಪ್ರಕಾರದಲ್ಲಿಯಾದರೂ ಕಾಲವನ್ನು ಕಳೆಯ 
ಬಹುದು, ಗುಣಗಳಿಂದ ಕೂಡಿದ ಪ್ರಕೃತಿ ಮತ್ತು ಪುರುಷನ 
ನಿಜಸ್ವರೂಪದಲ್ಲಿ ಜ್ಞಾನನಿದ್ದು " ಅಂಥಾ ಪುರುನನು ನಾನೇ” 
ಎಂಬ ದೃಢವಾದ ಅಧ್ಯವೆಸಾಯವಿದ್ದರೆ ಸಾಕು; ಅವನೆ 
ನಡತೆಯು ಹೇಗಿದ್ದರೂ ಅವನು ಕಾಲವಾದೆ ಮೇಲೆ ಮುಂದಿನ 
ಜನ್ಮಗಳಿಂದ ಮುಕ್ತಿಯನ್ನು ಪಡೆಯುವದೆರಲ್ಲಿ ಯಾನ 
ಸಂದೇಹವೂ ಇಲ್ಲ: ಹಾಗಾದರೆ ಇಂಥಾ ಜ್ಞಾನಿಯು ಸ್ವಾರ್ಥ 
ಭಾವನೆಗಳಿಂದೆ ಕೂಡಿದ ಪಾಪಕಾರ್ಯಗಳನ್ನು ಮಾಡುತ್ತಿದ್ದರೆ 
ಈ ಉತ್ತಮ ಫಲವು ದೊರೆಯುತ್ತದೆಯೆ? ಈ ಪ್ರಶ್ನೆಗೆ ಆವ 
ಕಾಶವೇ ಇರುವುದಿಲ್ಲ; ಏಿಕೆಂದಕೆ ಜ್ಞಾನಿಯು ಅಹಂಕಾರ 
ಮಮಕಾರ ಭಾವಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ, ಯಾವಾ 
ಗಲೂ ಆತ್ಮಜಾನದಲ್ಲಿ ಮನಸ್ಸನ್ನು ಇಟ್ಟಿರುವುದರಿಂದ ಅವನು 
ಎಂದಿಗೊ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ. ಅಹೆಂಕಾರ ಮವ 
ಕಾರಗಳ ಭಾವನೆಗಳೇ ಪಾಪದ ಮೂಲ; “ ನಾಮು * ಎಂಬ 
ಭಾವನೆ ಇಲ್ಲದಿದ್ದಲ್ಲಿ ಪಾಸಕಾರ್ಯಗಳು ಇರುವೆದಿಲ. ಎಲ್ಲಾ 
ಕರ್ಮಗಳನ್ನು ಭಗವಂತನಿಗೆ ಅರ್ಥಿಸುವವನು. ಧರ್ಮವಾದ 
ಕೆಲಸಗಳನ್ನು ಮಾಡುತ್ತಾನೆಯೇ ಹೊರತು ತಾನು ಜೀವಿಸಿರುವ 
ವರೆಗೂ ಪಾಪಕಾರ್ಯಗಳನ್ನು ಮಾಡುವುದಿಲ್ಲ. 


49 


50 


(ಶ್ಲೋಕಗಳು ೨೪-೨೫) ಗುಣಗಳಿಂದ ಕೂಡಿದ ಪ್ರಕೃತಿ 
ಮತ್ತು ಪುರುಷ ಇವರುಗೆಳೆ ನಿಜಸ ಶೈ ರೂಸೆನನ್ನು ತಿಳಿದ್ದು ಅವು 
ಗಳಲ್ಲಿ ಪುರುಷನು ತಾನೇ ಎಂದೊ ಮತ್ತು ಪ್ರಕೃತಿಯೂ ಅದರ 
ಗುಣಗಳೂ ತಾನಲ್ಲವೆಂದು ತಿಳಿದರೆ ಮನುಷ್ಯನು ಪುನರ್ಜನ್ಮ 
ವನ್ನು ಪಡೆಯುವದಿಲ್ಲವೆಂದು ಇಪ್ಪತ್ತು ಮೂರನೆಯ ಶ್ಲೋಕ 
ದಲ್ಲಿ ತಿಳಿಸಿದೆ. ಹಾಗಾದರೆ ಈ ವಿಚಾರಗಳನ್ನು ಕೇವಲ ತರ್ಕ 
ದಿಂದ ಊಹಿಸಿ ಬುದ್ಧಿಯಲ್ಲಿ ತಿಳಿದರೆ ಈ ಉತ್ತಮ ಫಲವು 
ದೊರಕುತ್ತದೆಯೆ ? ಇಲ್ಲ; ಈ ವಿಚಾರಗಳನ್ನು ನೇವಲ ಬುದಿ 
ಯಿಂದ ತಿಳಿದರೆ ಸಾಲದು, ಜಗತ್ತಿನಲ್ಲಿರುವ ಪದಾರ್ಥಗಳನು 
ನಾವು ಹೇಗೆ ಸಂದೇಹರಹಿತವಾಗಿ ಸಾಕ್ಷಾತೃರಿಸುತ್ತೇನೆಯೋ 
ಹಾಗೆಯೇ ಪುರುಷನ ನಿಜಸ್ವರೂಪವನ್ನೂೂ ಆ ಪುರುಷನು 
ತಾನೇ ಎಂಬುದನ್ನೂ ಮತ್ತು ಗುಣಗಳಿಂದ ಕೂಡಿದ 
ಪ್ರಕೃತಿಯು ಮಾಯೆಯು ಅಂದಕ್ಕೆ ನಿಜವಾಗಿ ಇಲ್ಲ ಎಂಬು 
ದನ್ನು ಸಾಕ್ಷಾತೃರಿಸಬೇಕು; ಇಲ್ಲದಿದ್ದರೆ, ಮೇಲೆ ಹೇಳಿದ 
ಉತ್ತಮ ಫಲವು ದೊರೆಯುವುದಿಲ್ಲ. ಆತ್ಮಸಾಕ್ಷಾತ್ಫಾರವಾದ 
ಕೂಡಲೇ ಪ್ರಕೃತಿಯು ಮಾಯೆಯು ಎಂಬರಿದು ತಾನಾಗಿಯೇ 
ಸಾಕ್ಷಾತ್ಕಾರವಾಗುತ್ತ ದೆ... ಹಾಗಾದರೆ, ಈ ವಿಧವಾದ ಆತ 
ಸಾಕ್ಷಾತ್ಕಾರವಾನಲು ಉಪಾಯವೇನು ಅಥವ ಸಾಧನ 
ಗಳಾವುಪು? ಎಂಬ ವಿಚಾರವನ್ನು ಇಪ್ಪತ್ತುನಾಲ್ದು ಮತ್ತು 
ಇಫ್ಪತ್ರೈದನೆಯ ಶ್ಲೋಕಗಳಲ್ಲಿ ಹೀಗೆ ತಿಳಿಸಿದೆ. ಕೆಲವರು 
ಜ್ಞಾನಯೋಗ ಸಾಧನದಿಂದ ತಮ್ಮಲ್ಲಿ ಆತ್ಮನನ್ನು ಸಾಕ್ಷಾತೃರಿಸೃ 
ತ್ತಾರೆ; ಇನ್ನು ಕೆಲವರು ಸಾಂಖ್ಯಯೋಗ ಸಾಧನದಿಂದ ತಮ್ಮಲ್ಲಿ 
ಆತ್ಮನನ್ನು ಸಾಕ್ಷಾತ್ಕಾರ ಮಾಡುತ್ತಾರೆ ; ಮತ್ತೆ ಕೆಲವರು 
ಕರ್ಮಯೋಗ ಸಾಧನದಿಂದ ತಮ್ಮಲ್ಲಿ ಆತ್ಮನನ್ನು ಸಾಕ್ಷಾತೃರಿಸ್ಟು 
ತ್ತಾರೆ. ಅನೇಕರು ಈ ಧ್ಯಾನಯೋಗ, ಸಾಂಖ್ಯಯೋಗ, ಕರ್ಮ 
ಯೋಗ ಸಾಧನಗಳನ್ನು ತಾವಾಗಿಯೇ ಅರಿಯಲು ಶಕ್ತರಲ್ಲದುದ 
ರಿಂದ ಅವರು ಇತರರಿಂದ ಅಂದಕಿ, ಜ್ಞಾನಿಗಳಿಂದ ಅಥವ 
ಆಚಾರ್ಯರುಗಳಿಂದ, ಗುಣಗಳಿಂದ ಕೂಡಿದ ಪ್ರಕೃತಿಯ ಮೆತ್ತು 
ಪುರುಷನ ನಿಜಸ್ವರೂಪವನ್ನು ಕೇಳಿ, ನಂಬಿ ಆಮೇಲೆ ಸತ್ಯಾ 
ನ್ವೇಸಣೆಯಲ್ಲಿ ಶ್ರದ್ಧೆ ಯಿಟ್ಟು, ಉಪದೇಶವನ್ನು ಪಡೆದು ಆತ್ಮನ 
ನಿಜಸ್ವರೂಪವನ್ನು ಉಪಾಸನೆ ಮಾಡುತ್ತಾರೆ ಈ ರೀತಿಯಾಗಿ 
ಆಚಾರ್ಯರುಗಳಿಂದ ಪಡೆದ ಉಪದೇಶಗಳಲ್ಲಿ ನಂಬಿಕೆಯನ್ನು 
ಇಟ್ಟು ಆತ್ಮೋಪಾಸನೆಯನ್ನು ಮಾಡುವವರೂ. ಕೂಡ 
ಮೃತ್ಯುವಿನಿಂದ ಪಾರಾಗುತ್ತಾರೆ. 

ಇಪ್ಪತ್ತುನಾಲ್ಕು ಮತ್ತು ಇಪ್ಪತ್ತೈದನೆಯ ಶ್ಲೋಕಗಳ 
ಒಟ್ಟು ತಾತ್ಪರ್ಯವು ಹೀಗಿದೆ. 


ಪಾತಂಜಲ ಯೋಗಾನುಸಾರವಾಗಿ ಧಾನ್ಯ ಮಾಡುವುದು, 
ಸಾಂಖ್ಯಯೋಗಾನುಸಾರವಾಗಿ ವಿವೇಕ ಜ್ಞಾನ ಉಂಟಾಗಿ 


ನೈಷ್ಟಮಗ್ಯ ಸಿದ್ದಿಯನ್ನು ನಡೆಯುವುದು, ಕರ್ಮಯೋಗಾನುಸಾರ 
ವಾಗಿ ನಿಷ್ಕಾಮಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯ ಕರ್ಮ 
ಗಳನ್ನು ಮಾಡುವುದು ಮತ್ತು ಆಚಾರ್ಯರ ಅಥವ ಜ್ಞಾನಿಗಳಾದ 
ಗುರುಗಳ ಉಪದೇಶಗಳಲ್ಲಿ ಶ್ರದ್ಧೆ ಯನ್ಸಿಟ್ಟು ಆತನನ್ನು ಅಥವ 
ಸರಮೇಶ್ವರನನ್ನು ಉಪಾಸಿಸುವುದು ಅಥವೆ ಭಜನೆ ಮಾಡು 
ವುದು ಇವುಗಳು ಆತ್ಮನನ್ನು ಸಾಕ್ಷಾತ್ವರಿಸಲು ಬೇರೆ ಬೇರೆ 
ಮಾರ್ಗಗಳು. ಇವುಗಳಲ್ಲಿ ಯಾವುದೊಂದು ವಕಾರ್ಗವನ್ನಿ 
ಅವಲಂಬಿಸಿದೆರೂ ಕಡೆಗೆ ಆತ್ಮಜ್ಞಾನವಾಗಿ ಮೋಕ್ಷವಾಗುತ್ತದೆ. 
ಆದರೆ ಲೋಕ ಸಂಗ್ರಹಣಕ್ಕಾಗಿ ದೇಶದೆ ಜನರೆಲ್ಲರೂ ಕರ್ಮ 
ಯೋಗವನ್ನು ಆಚರಿಸುವುದು ಮೇಲು, ಕರ್ಮಯೋಗದ 
ಆಧಾರದ ಮೇಲೆ ಸಾಂಖ್ಯಯೋಗ್ಯವನ್ನೂ ಧ್ಯಾನಯೋಗವನ್ನೂ 
ಅದಷ್ಟುವಟ್ಟಿಗೆ ಆಚರಿಸಬಹುದು. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


(ಶ್ಲೋಕ ೨೨) ಇಲ್ಲಿ ದೇಹದಲ್ಲಿರುವ “ ಪರಪುರುಷನು ” 
ಪರಿಶುದ್ಧನಾದ ಜೀವಾತ್ಮ ಅಥವೆ ಪ್ರತ್ಯಗಾತ್ಮನೇ ಹೊರತು 
ನಿರ್ಗುಣ ಬ್ರಹ್ಮನಲ್ಲ ಅಥವ ಸಗುಣ ಬ್ರಹ್ಮೆನಾದೆ ಪರಮಾತ್ಮನಲ್ಲ 
ಎಂಬುದೇ ಎರಡನೆಯ ಅಭಿಪ್ರಾಯ ಆದುದರಿಂದ * ಉಪ 
ದ್ರಷ್ಟ, ಅನುಮಂತೆ, ಭರ್ತ, ಭೋಕ್ತ. ಪರಮೇಶ್ವರ, 
ಪರಮಾತ್ಮ ” ಎಂಬ ಲಕ್ಷಣಗಳು ಹೇಗೆ ಶುದ್ಧ ಪ್ರತ್ಯಗಾತ್ಮನಿಗೆ 
ಅಥವ ಜೀವಾತ್ಮನಿಗೆ ಅನ್ವಯಸುತ್ತದೆ ಎಂಬುದನು 
ಒಂದೊಂದಾಗಿ ತಿಳಿಯೋಣ, ಜೀವಾತ್ಮನು ಅಥವ ವೈಯಕ್ತಿಕ 
ಪುರುಸನು"“ ಅನಾದಿ-ಮತ್ಬರಂ-ಬ್ರಹ್ಮ' ಮೊದಲಾದ ಅನೇಕ 
ಗುಣಗಳನ್ನು ಸಡೆದಿರುವನೆಂದು ಹಿಂದೆ ಹೇಳಿದೆ. ಹೀಗೆ 
ಅಪರಿಮಿತವಾದ ಜ್ಞಾನ ಶಕ್ತಿಗಳಿಂದ ಕೂಡಿದ ಈ ಶುದ್ಧ 
ಪ್ರತ್ಯಗಾತ್ಮನು ಈಗ ಪ್ರಕೃತಿ ಸೂಬಂಧದಿಂದ ಉಂಟಾಗುವ 
ಸತ್ತ, ರಜಸ್ತಮೋಗುಣಗಳಿಂದ ಕೂಡಿರುವನು, ಆದುದರಿಂದ 
ಅವನು ಸಂಸಾರದೆಸೆಯಲ್ಲಿ ತನ್ನ ಒಂದು ದೇಹಕ್ಕೆ ಮಾತ್ರ ವಿಧ 
ವಿಧವಾದ ಸಂಬಂಧಗಳನ್ನು ಪಡೆದು ಅದಕ್ಕೆ ಮಾತ್ರ ಮಹೇಶ್ವರ 
ನಾಗಿಯೂ ಪರಮಾತ್ಮನಾಗಿಯೂ ಇರುತ್ತಾನೆಂ ದು ಇಲ್ಲಿ 
ತಿಳಿಸಿದೆ, ಹಾಗಾದರೆ ಈ ಸಂಬಂಧಗಳಾವುವು? ಈ ದೇಹದಲ್ಲಿ 
ರುವ ಪುರುಷನು ಈ ದೇಹಕ್ಕೆ ಉಪದ್ರಷ್ಟಾವಾಗಿರುವನು ; 
ಏಕೆಂದತಿ ಅವನು ತನ್ನ ದೇಹದಲ್ಲಿ ಅನೇಕ ಶಾರೀರಿಕ ಮತ್ತು 
ಮಾನಸಿಕ ಪ್ರವೃತ್ತಿಗಳು ನಡೆಯುತ್ತಿರುವದನ್ನು ಅನುಭವಸು 
ವನು ಅಥವ ನೋಡುವನು. ಹಾಗೆಯೇ ಅನನು ತನ್ನ ದೇಹಕ್ಕೆ 
ಅನುಮಂತನಾಗಿರುವನು ; ಏಕೆಂದರೆ ಆಯಾ ಪ್ರವೃತ್ತಿಗಳಿಗೆ 
ಅನುಕೂಲವಾಗಿ ದುಃಖಗಳನ್ನು ಕಮ್ಮಿ ಮಾಡುತ್ತಾ, ವಿಧ ವಿಧ 


51 


ಮಾದ ಸುಖಗಳನ್ನು ಅನುಭವಿಸಲು ಆಸೆಸಡುತ್ತಾನೆ, ಇನ್ನೇನು, 
ಅವನು ಈ ದೇಹಕ್ಕೆ ಭರ್ತಾವಾಗಿರುವನು ; ವಿಳೆಂದರೆ, ಹುಟ್ಟ 
ದಂದಿನಿಂಡ ಸಾಯುವನಕೆಗೂ ಈ ಜೀಹವನ್ನು ಭರಿಸುತ್ತಾನೆ. 
ಮತ್ತು ಈ ದೇಹದಲ್ಲಿ ನಡೆಯುತ್ತಿರುವ ಪ್ರವೃತ್ತಿಗಳಿಂದ 
ಉಂಟಾಗುವ ಸುಖದುಃಖಗಳನ್ನು ಅನುಭವಿಸುತ್ತಾ ನಾದುದರಿಂದೆ 
ಅವನು ಭೋಕ್ತಾವಾಗಿಯೂ ಇರುತ್ತಾನೆ. ಇಷ್ಟೇ ಅಲ್ಲ; ಹೀಗೆ 
ದೇಹವನ್ನು ಧರಿಸಿಯೂ, ಆಳಿಯೂ, ಅದಕ್ಕೆ ಸ್ವಾಮಿಯಾಗಿದ್ದು 
ಅದಷ್ಟು ನಡೆಸುವುದರಿಂದೆ ಅವನು ಜೀಹ, ಇಂದ್ರಿಯ, 
ಮನಸ್ಸು, ಬುದ್ಧಿಗಳನ್ನು ಕುರಿತು ಮಹೇಶ್ವರನೆಂದು ಹೇಳಲ್ಪಡು 
ತ್ತಾನೆ. ಮತ್ತು ಜೀಹೇಂದ್ರಿಯಾದಿಗಳನ್ನು ಕುರಿತು ಪರಮಾತ್ಮ 
ನೆಂದೂ ಹೇಳಲ್ಪಡುತ್ತಾನೆ. 


ಶ್ಲೋಕ ೨೩ ನಾವೆ ಪುರುಷನ ಅಥವ ಕ್ಷೇತ್ರಜ್ಞಾನ 
ಸ್ವಭಾವಸನ್ನೂ ಮತ್ತು ಪ್ರಕೃತಿಯ ಸ್ವಭಾವವನ್ನೂ ತಿಳಿದಿ 
ದ್ದೇನೆ; ಮುಂದೆ ಹೆದಿನಾಲ್ಕನೆಯ ಅಧ್ಯಾಯದಲ್ಲಿ ಸತ್ವ, 
ರಜಸ್ಸು, ಶಮಸ್ಸು ಎಂಬ ಗುಣಗಳ ಕಾರ್ಯವನ್ನೂ ತಿಳಿಯು 
ತ್ತೇವೆ, ಯಾವನು ಹೀಗೆ ಪ್ರತ್ಯಗಾತ್ಮ ಅಥವ ಪುರುಷನ 
ಸ್ವಭಾವವನ್ನೂ, ಪ್ರಕೃತಿಯ ಸ್ವಭಾವವನ್ನೂ ಸತ್ವಾದಿಗುಣಗಳ 
ಸ್ವಭಾವವನ್ನೂ ವಿಂಗಡಿಸಿ ಕಿಳಿಯುತ್ತಾನೆಯೋ ಮತ್ತು ಪರಿ 
ಶುದ್ಧ ನಾದ ಆತ್ಮ ಪ್ರಕೃತಿ ಮತ್ತು ಅದರ ಗುಣಗಳು ಇವುಗಳಿ 
ಗಿಂತ ಬೇರೆಯಾದವನು ಎಂದು ಸಂದೇಹೆರಹಿತವಾಗಿ 
ತೀರ್ಮಾನಿಸಿ, ಈ ತತ್ವಕ್ಕೆ ಅನುಗುಣವಾಗಿ ಆಚರಿಸುತ್ತಾನೆಯೋ 
ಆ ವಿನೇಕಿಯು ದೇವ ಮನುಷ್ಯಾದಿ ದೇಹಗಳನ್ನು ಪಡೆದಿದ್ದ ರೂ 
ಆ ದೇಹದ ಮೂಲಕ ಯಾವ ಧರ್ಮಕಾರ್ಯಗಳನ್ನು ಮಾಡು 
ತ್ತಿದ್ದರೂ ಮತ್ತು ತನ್ಮೂಲಕ” ವಿಧವಿಧವಾದ ಸುಖಗಳನ್ನು 
ಅಥವ ಅತ್ಯಂತ ಕಷ್ಟಗಳನ್ನೂ ಅನುಭವಿಸುತ್ತಿದ್ದರೂ ಕೂಡ 
ಅವನು ಇನ್ನು ಮುಂದೆ ಪ್ರಕೃತಿ ಬಂಧನದಿಂದ ಕಟ್ಟಲ್ಪಡುವು 
ದಿಲ್ಲ ಅಂದರೇನು, ಆ ಮುಮುಕ್ಷುವು ಹಿಂದಿನ ಫಾಪಗಳನ್ನೆಲ್ಲಾ 
ಕಳೆದು ಕೊಳ್ಳುವನು ಮತ್ತು ಮುಂದೆ ಪಾಪಕಾರ್ಯಗಳನ್ನು 
ಮಾಡುವುದಿಲ್ಲ, ಹೀಗೆ ಪಾಪಗಳು ನಾಶವಾದ ಹಾಗೆಲ್ಲಾ ಅವನ 
ಧರ್ಮ ಭೂತ ಜ್ಞಾನವು ಪರಿಶುದ್ಧವಾಗುತ್ತಾ ಕೊನೆಯಲ್ಲಿ 
ಅಪರಿಮಿತವಾದ ಜ್ಞಾನಾಕಾರವಾಗಿಯೇ ಆಗುತ್ತಾನೆ. ಅಂಥಾ 
ಮಹಾತ್ಮನು ಈ ಸ್ಥೂಲ ದೇಹವನ್ನು ಬಿಡುವ ಕಾಲದಲ್ಲಿ ಅಂದರೆ 
ಸಾಯುವ ಕಾಲದಲ್ಲಿ ಕೋಗಾದಿಗಳಿಂದ ನೋವುಗಳನ್ನು ಅನು 
ಭವಿಸಿದರೂ ಪುನಃ ಜನ್ಮವನ್ನು ಪಡೆಯುವುದಿಲ್ಲ; ಅಂದರೆ 
ಆತ್ಮನನ್ನು ಸಾಕ್ಷಾತೃರಿಸುತ್ತಾ ನೆ. ಮುಮಕ್ಸುವು ಗೈ ಹಸ್ಮನಾಗಿರೆ 
ಬಹುದು, ಸನ್ಯಾಸಿಯಾಗಿರಬಹುದು, ರೈತನಾಗಿರಬಹುದು, 
ವ್ಯಾಸಾರಿಯಾಗಿರಬಹುದು, ಸರ್ಕಾರದ ನೌಕರನಾಗಿರಬಹುದು, 


ಯೋಧನಾಗಿರಬಹುದು ; ಯಾವ ಕಾರ್ಯಗೆಳನ್ನು ಮಾಡು 
ತ್ತಿದ್ದರೂ ಸರಿಯೇ ಅವನು * ಪ್ರಕ್ಸತಿಯೂ ಮತ್ತು ಅದಕೆ 
ನಸ್ಯ ಅಲ 

ಗುಣಗಳೂ ಅಲ್ಲದ ಆತ್ಮನು ನಾನು” ಎಂದು ತಿಳಿದರೆ ಮತ್ತೂ 
ಆ ತಿಳುವಳಿಕೆಗೆ ಅನುಗುಣವಾಗಿ ಫಲಾನೇಕ್ಷೆರಹಿಶವಾದ 
ಸಾತ್ರಿಕ ಜೀವನವನ್ನು ನಡೆಸಿದರೆ ಮತ್ತು ಇಂದ್ರಿಯಗಳಿಗೆ 
ಗುಲಾಮನಾಗಿ ಇರುವ ಸ್ವಾರ್ಥತೆಯನ್ನು ಹೊರದೊಡಿದರಿ 
ಅನನು ಖಂಡಿತವಾದ ಆತ್ಮಸಾಕ್ಷಾತ್ವಾರವನ್ನು ಪಡೆಯುತ್ತಾನೆ 
ಮತ್ತು ಇನ್ನೊಂದು ಜನ್ಮವನ್ನು ಪಡೆಯುವುದಿಲ್ಲ. 


(ಶ್ಲೋಕಗಳು 5೪-೨೫) ಧ್ಯಾನೆಯೋಗ, ಜ್ಞಾನಯೋಗ, 
ಕರ್ಮಯೋಗ, ಶ್ರುತಿ ಪರಾಯಣರ ಉಪಾಸನಯೋಗ ಎಂಬ 
ನಾಲ್ಕು ಸಾಧನಗಳಿಂದ ಮುಮುಕ್ಷುಗಳು ತಮ್ಮ ಪರಿಶುದ್ಧ 
ಮನಸ್ಸಿನಿಂದ ತಮ್ಮಲ್ಲಿಯೇ ಪರಿಶುದ್ಧ ಜೀವಾತ್ಮನನ್ನು ಸಾಕ್ಷಾ 
ತೃರಿಸುತ್ತಾ ಕೆ ಎಂಬ ವಿಜಾರವೆನ್ನು ಈ ಶೊ (ಕಗಳಿಂದ ತಿಳಿಯು 
ತ್ತೇವೆ. ಯೋಗಸಿದ್ದಿಯನ್ಳು ಪಡೆದ ಕೆಲವರು ತಮ್ಮ ಮನಸ್ಸನ್ನು 
ಧ್ಯಾನಯೋಗದಲ್ಲಿ ನಿಲ್ಲಿಸಿ ತಮ್ಮ ಶರೀರದಲ್ಲಿಯೇ ಪ್ರತ್ಯಗಾತ್ಮ 
ನನ್ನು ಸಾಕ್ಷಾತೃರಿಸುತ್ತಾರೆ. ಹೀಗೆ , ಧ್ಯಾನಯೋಗದಲ್ಲಿ 
ಮನನ್ಸನ್ನು ನಿಲ್ಲಿಸಲು ಯೋಗ್ಯತೆಯನ್ನು ಪಡೆಯದಿರುವ ಇನ್ನು 
ಕೆಲವರು ಸಾಂಖ್ಯಯೋಗ ಅಥವ ಜ್ಞಾ ನಯೋಗವನ್ನು 
ಸ್ವೀಕರಿಸಿ, ತನ್ಮೂಲಕ ಧ್ಯಾನಯೋಗ ಮಾಡಲು ಅರ್ಹತೆಯನ್ನು 
ಪಡೆದು ಅಂದರೆ ತಮ್ಮ ಮನಸ್ಸನ್ನು ಧ್ಯಾನಯೋಗಕ್ಕೆ ಯೋಗ್ಯ 
ವಾಗುವ ಹಾಗೆ ಮಾಡಿಕೊಂಡು ತಮ್ಮಲ್ಲಿ ಆತ್ಮನನ್ನು ನೋಡು 
ತ್ತಾರೆ, ಈ ಸಾಂಖ್ಯಯೋಗ ಅಥವ ಜ್ಞಾನಯೋಗವನ್ನೂ 
ಕೈಗೊಳ್ಳಲು ಯೋಗ್ಯತೆ ಇಲ್ಲದ ಮತ್ತೆ ಕೆಲವರು ಮೊದಲು 
ಲ ೪ ಕಿ ನ pe 
ಅತ್ಮ ಚಿಂತನೆಯಿಂದ ಕೂಡಿದ ಕರ್ಮಯೋಗ ಆನುಷ್ಯಾನ 
ಗಳನ್ನು ಆಚರಿಸುವರು. ತನ್ಮೂಲಕ ಜ್ಞಾನಯೋಗ ಅಭ್ಯಾಸ 
ವನ್ನು ಮಾಡುವ ಯೋಗ್ಯತೆಯನ್ನು ಪಡೆದು, ತನ್ಮೂಲಕ ಧ್ಯಾನ 
ಯೋಗ ಅಭ್ಯಾಸವನ್ನು ಮಾಡುವ ಅರ್ಹತೆಯನ್ನು ಪಡೆದು 
ಕೊನೆಯಲ್ಲಿ ಆತ್ಮನನ್ನು ಸಾಕ್ಷಾತೃರಿಸುತ್ತಾರೆ. ಹಾಗಾದರೆ 
ಈ ಕರ್ಮಯೋಗನನ್ನೂ ಕೂಡ ಅನುಸ್ಟಿಸಲು ಯೋಗ್ಯತೆ 
ಯನ್ನು ಪಡೆಯದೆ ಇರುವವರು ಕೂಡ ಆತ್ಮನನ್ನು ಸಾಕ್ಷಾ 
ತೃರಿಸುವುದಕ್ಕೆ ಏನು ಮಾಡಬೇಕು ? ಅವರು ಮೊದಲು ಶ್ರುತಿ 
ಗಳು ಅಂದರೆ ಶಾಸ್ತ್ರಗಳು ತಿಳಿಸುವ ಕರ್ಮಯೋಗ, ಜ್ಞಾ ನ 
ಯೋಗ ಮತ್ತು ಧ್ಯಾನಯೋಗ ಇವುಗಳಿಗೆ ಸಂಬಂಧನಟ್ಟ 
ತೆತ ಗಳನ್ನು ಜ್ಞಾನಿಗಳಿಂದ ತಿಳಿದು ಅವರು ಉಪದೇಶ 
ಮಾಡುವ ರೀತಿಯಲ್ಲಿ ಈ ಸಾಧನಗಳನ್ನು ಉಪಾಸನೆ ಮಾಡಿ 
ದಕಿ ಅಥವ ಅನುಷ್ಟಿ ಸಿದರೆ ಕ್ರಮೇಣ ಅನರೂ ಕೂಡ ಕೊರೆ 
ಯಲ್ಲಿ ತಮ್ಮಲ್ಲಿಯೇ ಆತ್ಮನನ್ನು ಸಾಕ್ಷಾತೃರಿಸಿ ಮುಂದೆ ಮರಣ 


52 


ಪನ್ನ್ನೇ ಹೊಂದುಪುದಿಲ್ಲ. ಅಂದರೇನು, ಮುಮುಕ್ಷುವು 
ಮೊದಲು ಶ್ರುತಿ ಪರಾಯಣನಾಗಬೇಕು, ಅಂದರೆ ಆಚಾರ್ಯರು 
ಗಳಿಂದ ಅಧನ ಜ್ಞಾನಿಗಳಾದ ಗುರುಗಳಿಂಡ. ಉಫಡೇಶಗಳನ್ನು 
ಕೇಳುವುದರಲ್ಲಿ ಶ ದ್ಧಿ ಯುಳ್ಳ ವನಾಗಬೇಕು; ತನ್ಮೂಲಕ ಅವನು 
ಕರ್ಮಯೋಗವನ್ನು ಅನುಷ್ಟಿಸುವ . ಯೋಗ್ಯತೆಯನ್ನು ಸಡೆಯು 
ತ್ತಾನೆ ; 'ತನ್ಮೂ| ಕ ಬ] ಯೋಗ ಅಥವ ಜಾ ್ಲಾನಯೋಗ 

ವನ್ನು ಅನುಷಿ. ಸುವ ಯೋಗ್ಯತೆಯನ್ನು ಪಡೆಯುತ್ತಾ ಪೆ; 
ತನ್ಮೂಲಕ ಮನಸಿ ನಲ್ಲಿ ಧ್ಯಾನಯೋಗವನ್ನು ಅನುಸ್ಟಿ ಸುವ 
ಯೋಗೆ [ತೆಯನ್ನು “ಜಾ ನೆ ; ಕೊನೆಯಲ್ಲಿ ತನ್ನ ೧ಯೇ 
ಆತ್ಮನನ್ನು ಸಾಶ್ಷಾತೃರಿಸುತ್ತಾ, 3. ಆಕರ ಫಲವಾಗಿ ಕೊನೆಯಲ್ಲಿ 
ಮೃ ತು ವನ್ನ ಡಾಬುತಾ ಇನೆ, ಅಂದರೆ ಮರಣದ ಅನುಭವವನ್ನೇ 
ಪಡೆಯುವುದಿಲ್ಲ 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ನಾಲ್ಬು ಶ್ಣೊ ಕಗಳಲ್ಲಿ ಜೀವಾತ್ಮನ ಸಾಹ್ಷಾತ್ವಾ ರದ 
ಅಥನ ನಿರ್ಗುಣ ಬ 
ಪ್ರಸ್ತಾಪಿಸಿಲ್ಲ; ಆದೆ ದೇಹದಲ್ಲಿರುವ ಜಿಕವಾತ್ಮನಿಗಿಂತ ಬೇಕಿ 
ಯವನಾದ ಪರಮಾತ್ಮನನ್ನು ಅಥವ ಸಗುಣ 
ಸಾಹ್ಞಾತ್ವರಿಸುವೆ ವಿಚಾರವನ್ನು ಮಾತ್ರ ತಿಳಿಸಿದೆ ಎಂಬುದೇ 
ಮೂರನೆಯ ಅಭಿಪ್ರಾಯ. 


(ಶ್ಲೊ ಕ ೨೨) ಪ್ರತಿ ದೇಹದಲ್ಲಿಯೂ ಇರುವ ವೈಯಕ್ತಿ ಕ 
ಜೀವಾತ್ಮನಲ್ಲಜಿ ಪರಮಾತ್ಮನೂ ಈ ದೇಹಕ್ಕೆ ಮುಖ್ಯ ಯಜ 
ಮಾನನಾಗಿರುವನು. ಈ ಪರಮಾತ್ಮನು ” ಉಪದ್ರಷ್ಟನ 
ಏಕೆಂದರೆ ಅನನು ಇದೇ ಜೀವನು ದೇಹದ ಸ್‌ ನ ವ 
ಸರ್ವ ವ್ಯಾಪಾರಗಳನ್ನೂ ನೋಡುವನು. ಪರಮಾತ್ಮನು ಅನು 
ಮಾತನು; ಎಕೆಂದರೆ ಸತ್ತು ಜೀವಾತ್ಮನ ಎಲ್ಲಾ ಕಾರ್ಯ 
ಗಳನ್ನು 'ಆನುಮೋದಿಸುವನು. ಪರಮಾತ್ಮನು' ಭರ್ಮನು ; 
ಎಕೆಂದರೆ ಅವನು ಜಗತ್ತಿನ ಚರಾಚರ, ಚಿದಚಿತು ವಸ್ತು 
ಗಳನ್ನೂ ಮತ್ತು ಜೀವಾತ್ಮನ ನನ್ನು ಧರಿಸಿ ಪೋಷಿಸುನನು 
ಪರಮಾತ್ಮನು "ಜೋಕ್ಕಾ ; 'ಕೆಂಡಕೆ ಅವನು ಮನುಷ್ಯರು 
ಮಾಡುವ ಕರ್ವಾಗಳ ಫಲಗಳನ್ನು ಕೊಡುಪಪಾದರೂ ಅವುಗಳ 
ಸಾರಾಂಶವನ್ನು ಭೋಗಿಸುವನು. ಅಷ್ಟೇ ಅಲ್ಲ ಜೀವಾತ್ಮ; ನ 
ಭೋಗ ಶಕ್ತಿ ea ಕೂಡ ಪರಮಾತ್ಮ ನ ಜೋಗಶಕ್ತಿ ಯಿಂದಲೇ 
ಉಂಟಾಗಿರುವುದು. ಪರಮಾತ ನು ಮಣೇಶ್ವ ರನು ; ವಿಕೆಂದರೆ 
ಅವನಲ್ಲಿ ಸಂಪೂರ್ಣ ಶಕ್ತಿ ಹು ಇರುವುದು, ಜೀವಾತ್ಮಕೆಲ್ಲಾ 

ಅತ ಹಟ ಒಳಸಟಿ ಶೈ ರುವುದರಿಂದ ಅವನೇ ಹುಸ 

ಮಿಯ, ಮಹೇಶ್ವ ರನು. ಜೀವಾತ್ಮರುಗಳಿಗೆಲ್ಲಾ 


ುಹ್ಮದ ಸಾಕ್ಷಾಶ್ಮಾರದ ವಿಷಯವನ್ನು 


ಬ್ರಹ್ಮನನ್ನು 


ಸತ್ತೆ ತೆಯನ್ನು ಂಟುಮಾಡುವ ಆತ್ಮನಾಗಿರುವುದರಿಂದ ಅವನು 
ಪರೆಮಾತ ಬನ್ನು ಇಷ್ಟೇ ಅಲ್ಲ; ಉಪನಿಷತ್ತುಗಳಲ್ಲಿ ಪರಮಾ 
ತನ್ನು ಉಪ ಸದ್ರಷ್ಟ ನು ಅನುಮಂತನು, ಭರ, ನ್ನು ಭೋಕೆನು, 
ಮೇಶ್ವ ಹ ಪರಮಾತ್ಮನು ಎಂಬ ವರ್ಣನೆಗಳು ಇವೆ 
ಯಲ್ಲವೆ! 

(ಶ್ಲೋಕ ೨೩) ಜೀವಾತ್ಮನು ಪ್ರ ಕೃ ಚ್ಟ ಅದರ ಗುಣ 
ಗಳಿಗೂ ಒಳಪಟಓ ತ ರುವನಾಗಿರುವುದೆರಂದ ಸುಃಖದುಃ ಖಾದಿ 
ಗಳನ್ನು ಚನುಭವಾಕೇಬಿತು: ಆದರೆ ಪರಮಾತ್ಮನಾದರೋ 
ಚೀವನಿಗಿಂತ ಬೇರೆಯವನಾಗಿದ್ದು ಆನಂತ ಶಕ್ತಿ ಯನ್ನು ಪಡೆ 
ದಿದ್ದಾನೆ. ಅವನಿಗೆ ಶರೀರ ಸಂಬಂಧದಿಂದ ಉಂಟಾಗುವ 
ದುಃಖವೂ ಇಲ್ಲ ಸುಖವೂ ಅಲ್ಲ ಮತ್ತು ಅವನು ಶಠೇರದೆ ಸರ್ಪ 
ವ್ಯಾಪಾರಗೆಳಿಗೂ ಕಾರಣನಾಗಿ ಅವುಗಳನ್ನು ನಿಯಮಿಸುವನು. 
ಜೀವಾತ್ಮನೂ ಕೂಡೆ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಿದ್ದಾಗ್ಯೂ 
ತನ್ನ ನಿಜಸ್ವರೂಪನಲ್ಲಿ ಅದಕ್ಕಿಂತ ಬೇರೆಯಾಗಿಯೇ ಇರುವನು. 
ಪ್ರಕೃತಿಯು ಜ್ಞಾನರಹಿತವಾಗಿದ್ದು ಈಶ್ವರನ ಸಂಕಲ್ಪದೀದ 
ವಿಧವಿಧಗಳಾದ ಪರಿಣಾಮಗಳನ್ನು ಹೊಂದುತ್ತ ಲೇ ಇರುವುದು. 
ಈ ವಿಧವಾಗಿ ಯಾವನೊಬ್ಬನು ಪರಮಾತ್ಮ , ಜೀವಾತ್ಮರು 
ಗಳು, ಪ್ರಕೃತಿ ಈ ತತ್ವಗಳ ವ್ಯತ್ಯಾಸಗಳನ್ನೂ ಮೆತ್ತು ಇವು 
ಒಂದಕ್ಕೊಂದು ಬೇಕಿಯಾಗಿವೆ ಎಂಬುದನ್ನೂ ತಿಳಿಯು 
ತ್ತಾನೆಯೋ ಅವನಿಗೆ ಕ್ರಮೇಣ ಪರಮಾತ್ಮನ ಸಾಕ್ಷಾತ್ಕಾರ 
ವಾಗುವುದು... ಅಂಥಾ ವಿವೇಕಿಯು ಕೆಟ್ಟಿಕಾರ್ಯಗಳನ್ನು 
ಮಾಡುತ್ತಿದ್ದರೂ (ಸರ್ವಥಾವರ್ತಮಾನೋಪಿ) ಅನನು ಪರ 
ಮಾತ್ಮನ ಜಾ ಸ್ವ ನವನ್ನು ನಡೆಯುತ್ತಾನೆಯೇ? ಹೌದು; ಅನನು 
ಕ್ರಮೇಣ ಮುಕ್ತಿಯನ್ನು ಪಡೆಯುತ್ತಾನೆ ; ವಿಕೆಂದರೆ, ಅವನಾ 
ಮೊದಲು ಅಧರ್ಮ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಈ 

ಕೃತಿ, ಪುರುಷರು, ಈಶ್ವರ ಎಂಬ ಬೇರೆ ಬೇರೆ ತತ್ವಗಳ 
ವಿವೇಕ ಜ್ಞಾನವನ್ನು ಪಡೆದರೆ ಕ್ರಮೇಣ ಪ ಪರಮಾತ ನನ್ನು 
ಸಾಕ್ಷಾತೃರಿಸಲು ಸಹಾಯಮಾಡುವ ಯೋಗಾಭ್ಯಾ ಸಗಳನ್ನು 
ಆಸಂಭಿಸುತ್ತಾ ಕೆಟ್ಟ ಕಾರ್ಯಗಳನ್ನೆಲ್ಲಾ ME, ವಾಸನ 
ಯೊಂದಿಗೆ ತ್ಯಜಿಸುತ್ತಾನೆ. 

(ಶ್ಲೋಕಗಳು ೨೪-೨೫) ಹಾಗಾದರೆ ಪರಮಾತ್ಮನನ್ನು 
ಸಾಕ್ಷಾತೃರಿಸಲು ಸಾಧನಗಳಾದ ಯೋಗಾಭ್ಯಾಸಗಳಾವುವು ? 
ಕೆಲವರು ಪರಮಾತ್ಮನ ಸ್ವರೂನ, ರೂಪ, ಗುಣ, ವಿಭವಗಳನ್ನು 
ಶ್ರವಣದಿಂದ ತಿಳಿದು, ಅವುಗಳನ್ನು ಮನನ ಮಾಡುತ್ತಾ ದೃಢ 
ವಾಗಿ ನಂಬಿ, ಪರಮಾತ್ಮನನ್ನು ಸೆರ್ರಪ್ರಕಾರಗಳಲ್ಲಿಯೂ ಧ್ಯಾನ 
ಮಾಡುವರು. ಅದರ ಫಲವೇನು? (ಮುಂದುವರಿಯುವುದು) 
Re-printed from Mysore Vysya Patrika 

January 1960) 


ಭಗವದೀತಾ ಅಧ್ಯಾಯ೧ಒ ಪಾಠಗಳು ೬೯%೭ 


ಅವರು ತಮ್ಮ ಮನಸ್ಸಿನಲ್ಲಿ ಜೇಹಸಲ್ಲಿಯೇ ಇರುವ ವರ 
ಮಾತ್ರ ನನ್ನು ಸಾಸ್ಸಾತ್ಯ ರಿಸುಶ್ತಾರೆ 
ಮಾಡಲು ಯೋಗ್ಯತೆ ಇಲದ ಇನ್ನು 
ಶ್ರವಣ ಮಾಡಿ ಪರಮಾತ್ಮನ ಸ್ವರೂಪ, ರೂಪ, ಗುಣ, ವಿಭೂತಿ 
ಗಳನ್ನು ಮನನ ಮಾಡುವರು, ಶೀಗಿ ಮನನ ರೂಪವಾದ 
ನಾಂಖ್ಯಯೋಗೆ ಆಧವ ಜ್ಞಾನ ಯೋಗವನ್ನು ಆಚರಿಸಿ, ಧ್ಯಾನ 


ಯೋಗದ ಯೋಗ್ಯತೆಯನ್ನು ನಡೆದು ಕೊನೆಯಲ್ಲಿ ಸರವಾತ್ಮ 


ಸಾಕ್ಷಾತ್ಕಾರವನ್ನು ಸಡೆಯು ನರು ಶ್ರವಣ, ಮನನ, ಧ್ಯಾನ 
ಗೆಳನ್ನು ಮಾಡುವ ಯೋಗ್ಯ ತಯನ್ನು ಪಡೆಯದ ಮತ್ತೆ ಕೆಲವರು 
ತ ನಾಡಬೇನಾದೆ ಉತ್ತವ ಮ ಕರ್ಮಗಳೆಲ್ಲವನ್ನು. ಭಗವಂತ 
ವಿಗೆ ಅರ್ಪಿಸಿ ಕರ್ಮಯೋಗವನ್ನು ಅನುಸ್ಟಿ ಸುವರು. ಕರ್ಮ 
ನೀಗವ್ರು ಇವರ ಮನಸ್ಸನ್ನು ರಜಸ್ಸು, ತಮಸ್ಸು ಎಂಬ ಹೊಳೆ 
ಗಳಿಂದ ಶುದ್ಧಿ ಪಡಿಸಿ, ಸತ ಗುಣವನ್ನು ವೃದ್ಧಿ ಪಡಿಸುವುದು, 
ತನ್ಮೂಲಕ ನ.ನಸ್ಸು ನಿವ ವಾಗಿ ಶ್ರವಣವನ್ನು ಮುಡುವ 
ಸಾಮಧಣ್ಯನನ್ನು ಅವರು ಪಡೆಯುವರು ತರುವಾಯ ಅವರಿಗೆ 
ಕ್ರಮೇಣ ಮನನ ಧ್ಯಾನ ಮಾಡುವ ಯೋ ಗ್ಯತೆಯುಂಬಾಗು 
ವುದು, ತನ್ಮೂಲಕ ಕೊನೆಯಲ್ಲಿ ಅವರು ಪರಮಾತ್ಮನನ್ನು 
ನೋಡು 7೬ ಎಗ್‌ ಬರೆ ಕರ್ಮಯೋಗವನ್ನೂ ಅನುಪ್ಪಿಸಲು. ನ 
ಬಗ್ಯತೆ ಸ ವಿರುನವರ ಗತಿಯೇನು " ಅಂಧಾವರೂ ಸ೧ಡ 
ಗಳಾದ. ಗುರುಗಳ ನ್ನು ಆಶ್ರ ಯಿಸಬೇೇಕು ಆಗ ಅವರೂ 
ಕೂಡ ಶ್ರುತಿ ಪರಾಯಣರಾಗಿ ಇಂದೆ ಶ್ರವಣದಲ್ಲಿ ಆಸಕ್ತ 
ರಾಗಿ ಬಡಿ ಅಡಿಗಣಗೆ ಗುರುಗಳ ಉಪಡೇಶವನ್ನು ಶ್ರವಣ 
ಮಾಡುತ್ತಾ, ಕರ್ಮಯೋಗಿಗಳಾಗಿ ಕರ್ತವ್ಯ ಕರ್ಮಗಳನ್ನು ನಡೆ 
ಸುತ್ತಾ, ಶಾಸ್ತ್ರಾ ರ್ಧಿಗಳನ್ನು ಮನನ ಚತ ತೀರ್ಮಾನಿಸಿ 
ಪರಮಾತ್ಮನ ಸ್ವರೂಪ ರೂಪಗುಣ ವಿಭೂತಿಗಳನ್ನು ಧ್ಯಾನ 
ಮಾಡಿ ಸೂನೆಯಲ್ಲಿ ನರಮಾತ್ಮನ ಸಾಸ್ಟಾತ್ವಾ ರವನ್ನು pr 
ತ್ತಾರೆ, ಆಮೇಲೆ ಮೃತ್ಯುವನ್ನು ಅಂದರೆ ಸಂಸಾರವನ್ನು ದಾಟು 
ತ್ತಾರೆ, ಪುನರ್ಜನ್ಮವನ್ನು ನಡೆಯುವುದಿಲ್ಲ 


ಗಮನಿಸಬೇಕಾದ ವಿಷಯ 


ಧ್ಯಾನಯೋಗದ ಕ್ಷ ಕ್ರಮವೇನು ? ನಾವು ನೆಮ್ಮ ಇಂದ್ರಿಯ 
ಗಳನ್ನು ಶಬ್ಧ ಸ್ಪರ್ಶ, ಕಸ, ಗಂಧ, ರೂಪಗಳೆಂಬ ವಿಷಯಗಳಲ್ಲಿ 


68 


ಮನನ ಧ್ಯಾನ: ಗಳನ್ನು 
ಲನರು ಶಾಸ್ತ್ರಗಳನ್ನು 


ಪ್ರವರ್ತಿಸದ ಹಾಗೆ ಜಯಿಸಿ ಅವು ಮನಸ್ಸನ್ನು ಆಕರ್ಹಿಸದ 
a ಅವನ್ನು ತಡೆಯಬೇಕು ಆ ಮೇಳ. ಶಾಂತವಾದ 
ಮನಸ್ಸನ್ನು ಒಳೆಗಿವ ಅರಿಯುವ ಆತೆ ನಲ್ಲಿ (ಅಂದರೆ ನಿರ್ಗುಣ 
ಬ್ರಹ್ಮನಲ್ಲಿ, ಶಾಪ್ಫ ಪ್ರತ್ಯಗಾತ್ಮ ನಲ್ಲಿ 8 ಪರಮಾತ್ಮನಲ್ಲಿ ) 
ಆದನ್ನು ದಿಕಾಗ್ರವಾಗಿ ನ ಮಾಡಬೇಕು. ಧ್ಯಾಸನೆಂದರೆ 
ಮನಸ್ಸು ಎಣ್ಣೆಯ ಧಾಕಿಯಂತೆ ಒಂದೇ ಸಮನಾಗಿ ಆತ 
ಜ್ಞಾನದಲ್ಲಿ ನಿಬೇಕು. ಈ ಧ್ಯಾನದಿಂದ ಆತ್ಮನಲ್ಲಿ ಅಂದರೆ 
ಬಂದ್ಧಿ ಯಲ್ಲಿ, ಆತ್ಮನನ್ನು ಅಂದರೆ ಒಳಗಿನ ಶುದ್ದ ಸ್ಸ ಚೈತನ್ಯವನ್ನು 
ಆತ್ಮ ನ೦ದೆ ಆಜ ತನ್ನ ದೇಆದ ಧ್ಯಾ ನ ಸಂಸ್ಕ್ರತವಾದ ಅಂಶಃ 
ಚರಣದಿಂದ ಕೆಲವು ಯೋಗಿಗಳು ಸ ಸಾಕ್ಷಾತ್ಪಾರ ಮಾಡುತ್ತಾ ಕಿ. 
ಅವರು ಹೊರಗಿನ ಜಾ ಸ್ಲನವಿಲ್ಲಡೆ ಒಂದೇ ಸಮವಾಗಿ ಒಳಗಿನ 
ಆತ್ಮನ ಸ್ವರೂಪವನ್ನು "ಧಾ ನ ಮಾಡುತ್ತಾರೆ 


ಸಾಂಖ್ಯಾಯೋಗದ ಕ್ರಮವೇನು ? ಗುಣಗಳಿಂದ ಮತ್ತೂ 
ವಿಕಾರಗಳಂದ ಕೂಡಿದೆ ಸ್ರಕೃತಿ ಮತ್ತು ಪುರುಷರ ಇವೆರಡರೆ 
ಸ್ವರೂನವನ್ನು ಬುದ್ಧಿಯಲ್ಲಿ ತಿಳಿದು ವಿವೇಕದಿಂದ “ ಈ ಸತ್ವ 
Td ಗಣಗಳೂ ಮತ್ತು ಪ್ರ ಳ್ಳ ಕಯ ಆರಗ 

ನನಗೆ ಈಗ ಗೋಚರವಾಗುತ್ತಿ ದ್ದು ಗ್ಯ, ನಾನು ಮಾತ್ರ 
ಅವುಗಳಿಗಿಂತ ಬೇರೆಯಾಗಿ ಅವುಗಳ ವ್ಯಾಪಾರಗಳಿಗೆ ಸಾಸ 
ಯಾಗಿರುವ, ನಿತ್ಯ ವಾಗಿರುವ ಯಾವ ಗುಣವನ್ನೂ ಪಡೆಯದ 
ಆತ್ಮನು ” ವಾ ಸದಾ ಆಲೋಚಿಸುತ್ತಾ, ಶಾಶ್ವತವಾದ 
ಸತ್ಯದಲ್ಲಿ ಆಸಕ್ತಿಯನ್ನು ತೋರಿಸುತ್ತಾ, ಕೆಲವು ಕಾಲ ಮಾತ್ರ 
ಇರುವ ಅಸತ್‌ ಪದಾರ್ಥಗಳಲ್ಲಿ ಅಭಿಮಾನವನ್ನು ತೊರೆಯುತ್ತಾ 
ವಿವೇಕದಿಂದ ಜೀವನವನ್ನು ನಡಿಸುವುದೇ ಸಾಂಖ್ಯಯೋಗವು 
ಇದರಿಂದ ಆತ್ಮನನ್ನು ಆತ್ಮದಿಂಡ ಅಂದಕೆ ಬುದ್ಧಿಯಿಂದ ಆತ್ಮ 
ನಲ್ಲಿ ಅಂದರೆ ತಮ್ಮಲ್ಲಿಯೇ ಕಂಡು ಶೊಳ್ಳುವರು 


ಕರ್ಮಯೋಗವೆಂದರೇನು? ಕರ್ತವ್ಯ ಕರ್ಮಗಳನ್ನು 
ಸಾತ್ತಿಕವಾಗಿ ಅಂಡರಿ ಯೋಗವಾಗಿ ಮಾಡುವುದೇ ಕರ್ವ 
ಯೋಗವು ಅಂದರೇನು, ಧರ್ಮವಾದ ಕರ್ಮಗಳನ್ನು ಫಲಾ 
ವೇಕ್ಷೆಯಿಲ್ಲದೆ, ಅಕತ್ರೃತ್ವಾನು ಸಂಧಾನಯುತವಾಗಿ, ಈಶ್ವರಾ 
ರ್ನಣ ಬುದ್ಧಿಯಿಂದ ಆತ್ಮ ಮನನ ಮಾಡಿದರೆ ಅದು ಯೋಗ 


ವಾಗಿ ಪಠಿಣಮಿಸಿ ಕ್ರಮೇಣ ಆತ್ಮ ಸಾಕ್ಷಾತ್ಫಾರವೆಂಬ ಫಲ 
ನನ್ನು ಕೊಡುತ್ತದೆ. ಕರ್ಮವನ್ನು ಈಶ್ವರಾರ್ಪಣ ಬುದ್ದಿ 
ಯಿಂದ ಮಾಡಿದರೆ ಚಿತ್ತವು ಶುದ್ಧಿಯಾಗಿ, ವೃದ್ಧಿಯಾಗಿ, 
ತನ್ಮೂಲಕ: ಲವರು ಆತ್ಮನನ್ನು, ಆತ್ಮದಿಂದ ಕಂಡುಕೊಳ್ಳು 
ವರು, (ಇಲ್ಲಿ ಆತ್ಮನೆಂದರೆ ನಿರ್ಗುಣ ಬ್ರ ಹ್ಮನಾಗಿಯೂ ಇರ 
ಬಹುದು) 


ಕ ಶ್ರುತಿಪರಾಯಣಾಃ ಉಪಾಸತೆ” ಎಂದರೇನು? ಇಲ್ಲಿಯ 
ವರೆಗೆ ಧ್ಯಾನಯೋಗದಿಂದ, ಸಾಂಖ್ಯಯೋಗದಿಂದ ಮತ್ತು 
ಕರ್ಮಯೋಗದಿಂದ ಸಂ ಸ್ಕಾಕವನ್ನು ಪಡೆದ ಅಂತಃಕರಣದಿಂದ 
ಆತ್ಮನನ್ನು ( ನಿರ್ಗು ಇ. ಬ್ರಹ್ಮನನ್ನು, ಶುದ್ಧ ಪ್ರತ್ಯಗಾತ್ಮನನ್ನು 
ಅಥವ ಪರಮಾತ್ಮನನ್ನು) ಸಾಕ್ಟೂತ್ಕಾರ ಮಾಡುವ ಕ್ರಮಗ 
ಳನ್ನು ನಿವರಿಸಿಜಿವು ಆದರೆ ಬಹುಮಂದಿ ಸಾಧಾರಣ ಜನರು 
ತಾವಾಗಿಯೇ ಈ ಕ್ರಮಗಳನ್ನು ತಿಳಿದು, ಅವುಗಳನ್ನು ಅನುಸ್ಟಿಸಿ, 
ಆತ್ಮ ಸಾಕ್ಷಾತ್ಸಾರವನ್ನು ಪಡೆಯುವ ಯೋಗ್ಯತೆಯನ್ನು ಅಥವ 
ಶಕ್ತಿಯನ್ನು ಪಡೆದಿಲ್ಲ. ಅವರು ಕ್ರಮೇಣ ಆತ್ಮಸಾಕ್ಷಾತ್ಕಾರ 
ವನ್ನು ಸಡೆಯಲು ಏನು ಮಾಡಬೇಕು ? ಅವರು ಇತರರಿಂದ 
ಆಂದರೆ ಜ್ಞಾನಿಗಳಾದ ಗುರುಗಳಿಂದ ಕರ್ಮಯೋಗ, ಸಾಂಖ್ಯ 
ಯೋಗ, ಧ್ಯಾನಯೋಗಗಳ ವಿಚಾರವಾಗಿ ಉಪದೇಶಗಳನ್ನು 
ಪಡೆಯಬೇಕು. ಈ ಗುರುಗಳು ಶಾಸ್ತ್ರಗಳಲ್ಲಿರುವ ವಿಚಾರ 
ಗಳನ್ನೂ ಮತ್ತು ಅನುಭವಗಳನ್ನೂ ತಿಳಿಸಿದಾಗ ಇವರು ಶ್ರದ್ಧೆ 
ಯೊಡನೆ ಕೇಳಬೇಕು ; ಆದುದರಿಂದಲೇ ಅವರು “ ಶ್ರುತಿ ಪರಾ 


54 


ಯಣರು, * ಈ ಉಪದೇಶಗಳನ್ನು ಕೇಳುವುದು ಮಾತೆ 
ಸಾಲದು. * ಉಪಾಸತೆ * ಎಂದರೆ ಅವುಗಳನ್ನು ತಮ್ಮ ನಿತ್ಯ 
ಜೀವನದಲ್ಲಿ ನಂಬಿಕೆಯನ್ನಿಟ್ಟು ಶ್ರದ್ಧೆ ಯೊಡನೆ ಆಚರಿಸಬೇಕು. 
ತಾವಾಗಿಯೇ ವಿವೇಕೆಗಳಲ್ಲದುದರಿಂದ ಇನರು ಜ್ಞಾ ನಿಗಳಿಂದ 
ವಿವೇಕ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಲು 
ತೊಡಗುವರು. ಇಂಥಾ ಶ್ರು ತಿ ಸರಿ್ಕಯಣರೂ ಕೂಡ ಕರ್ಮ 
ಯೋಗ, ಸಾಂಖ್ಯಯೋಗ, ಅಥವ ಧ್ಯಾನಯೋಗ ಉಪಾಸನೆಗಳ 
ಬಲದಿಂದ ಕ್ರಮೇಣ ಮೃತ್ಯುವನ್ನು ದಾಟಿಯೇ ದಾಟುತ್ತಾಕೆ; 
ಅಂದರೆ ಮೃತ್ಯು ರೂಸವಾದ ಸಂಸಾರದಿಂದ ಆ ಥವ ಕರ್ಮದಿಂದ 
ಉಂಟಾಗುವ ಶತೀರ ಸಂಬಂಧದಿಂದ ಬಿಡುಗಡೆಯನ್ನು ಹೊಂದು 
ತಾರೆ. 


ಹೀಗೆ ಶ್ರು ತಿ ಪರಾಯಣರೂ ಮೃತ್ಯುವನ್ನು ದಾಟಲು 
ಯೋಗ್ಯತೆಯನ್ನು ಪಡೆದರೆ ಪ್ರತ್ಯಕ್ಕ,. ಅನುಮೂನ, ಶಬ್ಧ 
ಪ್ರಮಾಣಗಳ ಮತ್ತು ಪ್ರಮೇಯಗಳ ವಿವೇಕವನ್ನು ತಿಳಿದು 
ಸ್ವತಂತ್ರವಾಗಿ ಕರ್ಮಯೋಗ, ಸಾಂಖ್ಯಯೋಗ ಅಥವೆ ಜ್ಞಾನ 
ಯೋಗ ಮತ್ತು ಧ್ಯಾನಯೋಗೆಗಳನ್ನು ಆಚರಿಸುವವರಕ ಖಂಡಿತ 
ವಾಗಿ ಮೃತ್ಯುವನ್ನು ದಾಟ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ 
ವನ್ನೋ, ಶುದ್ಧ ಪ್ರ ತ್ಯಗಾತ್ಮ ಸಾಕ್ಷಾತ್ಮರವನ್ನೋ ಅಥವ ಸಗುಣ 
ಬ್ರಹ್ಮ ಸಾಕ್ಷಾತ್ಕಾರವನ್ನೋ ಅವರವರು ಸ್ವೀಕರಿಸುವ ಧ್ಯೇಯಕ್ಕೆ 
ಅನುಗುಣವಾಗಿ ನಿಸ್ಸಂದೇಹವಾಗಿ ಪಡೆಯುವರು. 


ಭಗವಥೀತಾ ಅಧ್ಯಾಯ ೧೩. ಪಾಠ ೭ 


ಜ್ಞಾನಿಗೆ ಶ್ರೇಯಸ್ಸನ್ನುಂಟುಮಾಡುವ ವಿವೇಕ ಜ್ಞಾನ 
೧0 ೯೮) 
(ಶ್ಲೋಕಗಳು ೨೬ ರಿಂದ ೩೪.) 


ಯಾವತ್ಸಂಜಾಂತುತೇ ಕಿಂಚಿತ್ಸತ್ಸತ್ತಂ ಸ್ಥಾವರ 
ಜಂಗಮಂ | 
ಕ್ಷೇತ್ರ ಶ್ಲೇತ್ರಜ್ಞ ಸಂಯೋಗಾತ್ತದ್ದಿದ್ದಿ ಭರತರ್ಷಭ 
॥ ೨೬ || 
ಈ ಶ್ಲೋಕದಲ್ಲಿರುವ ವಾಕ್ಯಗಳ ಅರ್ಥ, 

(7) ಹೇಜರಕತರ್ಷಭ ! ಸ್ಥಾವರ ಜಂಗಮಂ ಯಾವತ್‌ 
ಕಿಂಚಿತ್‌ ಸತ್ವಂ ಸಂಜಾಯತೇ ಎಲೈ ಅರ್ಜುನನೇ ! ಸ್ಥಾವರ 
ಜಂಗೆಮರೂಪವಾಗಿ ಯಾವುದಾದರೂ ಒಂದು ವಸ್ತುವು ಹುಟ್ಟು 
ತ್ರದೆಯೋ. 


ಈ ಶ್ಲೋಕದಲ್ಲಿಯೂ ಆಚಾರ್ಯರುಗಳು “ ಕ್ಷೇತ್ರಜ್ಞ, 
ಕ್ಷೇತ್ರ, ಸಂಯೋಗ” ಎಂಬ ಪದಗಳಿಗೆ ಬೇರೆ ಬೇರೆ ಅರ್ಥ 
ಮಾಡಿರುವುದರಿಂದ ಇದರ ತಾತ್ವರ್ಯದಲ್ಲಿ ಅಭಿಪ್ರಾಯ ಬೇಧ 
ಗಳಿವೆ, 


ಠಿರಿ 


ಮೊದಲನೆಯ ಅಭಿಸ್ಪ್ರಾಯದ ಪ್ರಕಾರ ತಾತ್ಪರ್ಯ. 


ಸ್ಥಾವರ ಜಂಗಮರೂಪವಾದ ವಸ್ತುಗಳಲ್ಲಿ ಯಾವುದೊಂದು 
ನಮ್ಮ ಅನುಭವಕ್ಕೆ. ಗೋಚರವಾಗುತ್ತದೆಯೋ ಅದು ಕ್ಷೇತ್ರ 
ಮತ್ತು ಕ್ಷೇತ್ರಜ್ಞ ಇವೆರಡೆರ-ಸಂಯೋಗದಿಂದಲೇ ಉಂಟಾಗುವ 
ದೆಂದು ತಿಳಿ, ಇಲ್ಲಿ ಕ್ಷೇತ್ರಜ್ಞ ನೆಂದರೆ ನಿರ್ಗುಣ ಬ್ರಹ್ಮನು; ಕ್ಷೇತ್ರ 
ವೆಂದರೆ ತ್ರಿಗುಣಾತ್ಮಕವಾದ ಪ್ರಕೃತಿಯು ಅಥವೆ ಮಾಯೆಯು. 
ಹಾಗಾದರೆ ಬ್ರಹ್ಮನಿಗೂ ಪ್ರಕೃತಿಗೂ ಉಂಟಾಗುವ ಸಂಯೋಗದ 
ಸ್ವರೂಪವೇನು ? ಒಂದು ಗಿಷದಲ್ಲಿರುವ ಅವಯವಗಳು 
ಸಂಯೋಗವಾಗಿರುವ ಹಾಗೆ ಕ್ಷೇತ್ರಜ್ಞನಿಗೂ ಕ್ಷೇತ್ರಕ್ಕೂ 
ಸಂಯೋಗವಾಗುವುದಿಲ್ಲ; ಏಕೆಂದರೆ ಕ್ಷೇತ್ರಜ್ಞನು ಅಥವ 
ಬ್ರಹ್ಮನು ಆಕಾಶದಂತೆ ಅನೆಯನಗಳಿಲ್ಲದವನಾಗಿರುತ್ತಾ ನೆ. 
ದಾರಗಳಿಗೂ ಮತ್ತು ಅವುಗಳಿಂದ ತಯಾರಿಸಲ್ಪಟ್ಟ ಬಟ್ಟೆಗೂ 
ಸಂಯೋಗವಾಗಿರುವ ಹಾಗೆ ಕ್ಷೇತ್ರಜ್ಞನಿಗೂ ಕ್ಷೇತ್ರಕ್ಕೂ 
ಸಂಯೋಗವಾಗಿರುವುದಿಲ್ಲ್ಲ. ಹಾಗಾದರೆ ಈ ಸಂಯೋಗದ 
ಸ್ವರೂಪವೇನು? ಹೆಗ್ಗವೂ ಹಾವೂ ಬೇಕೆಯಾಗಿದ್ದಾ ಗ್ಯ್ಯೂ 
ಅವುಗಳ ವ್ಯತ್ಯಾಸವನ್ನು ತಿಳಿಯದೆ ಹಾವಿನ ಧರ್ಮವನ್ನು ಹಗ್ಗ 
ದಲ್ಲಿ ಆರೋಪಿಸುವುದು. * ಸಂಯೋಗವು”. ಹಾಗೆಯೇ 
ಕ್ಷೇತ್ರಜ್ಞನು ಅರಿಯುವ ಸ್ವಭಾವವುಳ್ಳವನಾಗಿಯೂ ಮತ್ತು 
ಕ್ಷೇತ್ರವು ಅರಿಯಲ್ಪಡುವ ಸ್ವಭಾವವುಳ್ಳ ಡ್ಹಾಗಿಯೂ ಇದ್ದು 
ಇವೆರಡೂ ಬೇರೆ ಬೇರೆ ಸ್ವಭಾವಗಳುಳ್ಳದ್ದಾಗಿದ್ದರೂ ಕ್ಷೇತ್ರದ 
ಧರ್ಮವನ್ನು ಕ್ಷೇತ್ರಜ್ಞನ ಧರ್ಮವನ್ನಾಗಿ ತಪ್ಪಾಗಿ ತಿಳಿಯು 
ವದು * ಸಂಯೋಗವು ” ಅಥವ ಅಧ್ಯಾಸವು. ಅಂದರೇನು, 
ಕ್ಷೇತ್ರಜ್ಞನಲ್ಲಿ ಕ್ಷೇತ್ರನನ್ನು ಆರೋಪಿಸುವುದು ತಪ್ಪೆ ತಿಳುವಳಿ 
ಫೆಯು ; ಏಕೆಂದರೆ « ಕ್ಷೇತ್ರಜ್ಞನು ಸತ್ತೆನಿಸುವುದಿಲ್ಲ; ಅಸತ್ತೆ 
ನಿಸುವುದಿಲ್ಲ; ಅವನು ನಿರ್ಗುಣ ಬ್ರಹ್ಮನು ” ಎಂದಂ ಹಿಂದಿನ 
ಒಂದು ಶ್ಲೋಕದಲ್ಲಿ ತಿಳಿಸಿದೆ. ಆದರೆ ಕ್ಷೇತ್ರವು ಅಸತ್ತಾಗಿಯೇ 
ಇದ್ದು ಕೊಂಡು ಸತ್ತಿನಂತೆ ಕಾಣಂತ್ತಜೆಯೇ ಹೊರತು ಅದು 
ನಿಜವಾಗಿ ಸತ್ತಲ್ಲ. ಉದಾಹರಣೆಗಾಗಿ, ಕನಸಿನಲ್ಲಿ ಕಂಡನಗರ, 
ಸಿನಿಮಾ ತೆರೆಯ ಮೇಲೆ ಕಾಣುವ ನಾಟಕ ಇವು ಅಸತ್ತಾಗಿ 
ದ್ದರೂ ಸತ್ತಾಗಿ ತೋರುತ್ತಿವೆಯಲ್ಲವೆ! ಹಾಗಾದರೆ, ಪ್ರಕೃತಿ 
ಯಿಂದ ಉಂಟಾದ ವಿವಿಧ ಪದಾರ್ಥಗಳು ನಿಜವಾಗಿ ಇಲ್ಲ; 
ಅವ್ರ ಸತ್ತಾಗಿ ಕೆಲವು ಕಾಲ ಮಾತ್ರ ತೋರುತ್ತವೆ ಮತ್ತು 
ಮಿಥ್ಯಾ ಜ್ಞಾನವು ಎಂದು ತೀರ್ಮಾನ ಮಾಡಲು ಕಾರಣವೇನು? 
ಯೋಗಾಭ್ಯಾಸದ ಬಲದಿಂದ ಸಮಾಧಿ ಜ್ಞಾನವನ್ನು ಪಡೆದ 
ಯೋಗಿಗೆ ಅಥವ ಜ್ಞಾನಿಗೆ ಆ ಸಮಾಧಿ ಜ್ಞಾನನನ್ನು ಅನಂ 
ಭವಿಸುವಕಾಲದಲ್ಲಿ ಮಿಥ್ಯಾ ಜ್ಞಾನ ಅಥವ ಅವಿದ್ಯೆಯು ತೊಲಗಿ 
ನಮ್ಮ ಅನುಭವದಲ್ಲಿರುವ ಸ್ಥಾವರ ಜಂಗಮ ವಸ್ತುಗಳೆಲ್ಲವೂ 


ಅವುಗಳ ನಾಮರೂಶ್‌ ರಹಿತವಾಗಿ ನಿರ್ಗೆಣ ಬ್ರ ಹ್ಮವಾಗಿಯೇ 
ಸಾಕ್ಷಾತ್ಕಾರವಾಗುವುದು ಆದುದರಿಂದ ಈ ಶ್ಲೋಕದ 
ತಾತ್ಸರ್ಯವೇನು ? ನಮಗೆ ತೋರುತ್ತಿರುವ ಸ್ಕಾ ವಕ ಜಂಗಮ 
ರೂಪವಾದ ವಸ್ತುಗಳೆಲ್ಲವೂ. ಕ್ಷೇತ್ರಜ್ಞ ನಲ್ಲಿ ಮಿಥ್ಠೆಯಾದ 
ಕ್ಷೇತ್ರದ ಧರ್ಮಗಳನ್ನು ಆರೋಪಿಸುವುದರಿಂದ ಉಂಟಾಗಿವೆ ; 
ಅಂದರೇನು ಬ್ರಹ್ಮನು ಮಾತ್ರ ಸತ್ಯ. ಇವುಗಳೆಲ್ಲವೂ ಬ್ರಹ್ಮನನ್ನೇ 
ಆಧಾರವಾಗಿ ಪಡೆದಂ ಅವಿದ್ಯೆಯ ಅಥವ ಮಿಥ್ಯಾಜ್ಞಾನವ 
ಸೆಂಯೋಗದಿಂದ ಹೆಗ್ಗವ್ವು ಹಾವಿನ ಹಾಗೆ ಕಾಣುವ ಹಾಗೆ 
ಕನಸಿನಲ್ಲಿ ಗಂಥರ್ವನಗರವು ಕಾಣುವ ಹಾಗೆ ತೋರುತ್ತವೆಯೇ 
ಹೊರತು ಅವು ಬ್ರಹ್ಮನ ಶಾಶ್ವತವಾದ ಸತ್ಯ ಸ್ವರೂಪವಲ್ಲ 
ವೆಂದು ತಿಳಿಯಬೇಕು. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಶ್ಲೋಕದಲ್ಲಿಯೂ * ಕ್ಷೇತ್ರ” ವೆಂದಕಿ ಸತ್ಯವಾದ 
ಪ್ರಕೃತಿಯು; “ ಕ್ಷೇತ್ರಜ್ಞ * ಎಂದರೆ ಸೆತ್ಯವಾದ ಪ್ರತ್ಯಗಾ 
ತ್ಮನು ಅಥವ ಜೀವಾತ್ಮನು. | ಸ್ಥಾವರ » ಎಂದರೆ ಒಂದು 
ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಓಡಾಡದ ಸಸ್ಯಾಧಿಗಳು ; 
“4 ಜಂಗಮ * ವೆಂದರೆ ಒಂದು ಸ್ಥಳದಿಂದ ಬೇರೆ ಬೇರೆಯ ಸ್ತಳ 
ಗಳಿಗೆ ಓಡಾಡುವ ತಿರ್ಯಕ್ಟುಗಳು, ಮನುಷ್ಯರು ಮತ್ತು 
ದೇವತೆಗಳು. ಈ ಸ್ಥಾವರ ಜಂಗಮಗಳಲ್ಲಿ ಪ್ರತಿಯೊಂದು 
ಪ್ರಾಣಿಯು ಹೇಗೆ ಹೇಗೆ ಉಂಟಾಗುತ್ತದೆ ಅಂದಕೆ ಅದು ಕ್ಷೇತ್ರ 
ವಾದ ಪ್ರಕೃತಿಯ ಒಂದು ಭಾಗವು ಕ್ಷೇತ್ರಜ್ಞನಾದ ಒಬ್ಬ 
ಜೀವಾತ್ಮನೊಡನೆ ಸಂಯೋಗವಾಗುವುದರಿಂದ ಅಂದರೆ ನಿಜ 
ವಾಗಿ ಸೇರಿ ಮಿಳಿತವಾಗಂವುದರಿಂದ ಉಂಟಾಗುತ್ತದೆ ಎಂದು 
ತಿಳಿಯಬೇಕು. ಅಂದರೇನು, ಸ್ಥಾವರವೋ ಜಂಗಮವೋ 
ಆದ ಯಾವುದೊಂದು ಪ್ರಾಣಿಯು ಕ್ಷೇತ್ರ ಮತ್ತು ಕ್ರೇತ್ರಜ್ಞರ 
ಸೇರುವಿಕೆಯಿಂದ ಮಾತ್ರ ಉಂಟಾಗುತ್ತದೆಯೇ ವಿನಹ ಇವು 
ಬೇರೆ ಬೇರೆಯಾಗಿ ಇದ್ದಾಗ ಉರಿಟಾಗೆಲಾರವು ಎಂದು ತಿಳಿಯ 
ಬೇಕು. ಬರಿಯ ಪ್ರಕೃತಿಯ ಭಾಗಗಳಲ್ಲೂ ಪ್ರಾಣಿಗಳು 
ಉಂಟಾಗುವುದಿಲ್ಲ ಮತ್ತು ಶುದ್ಧ ಪ್ರ ತ್ಯಗಾತ್ಮನಲ್ಲಿಯೂ ಅವು 
ಉಂಟಾಗುವುದಿಲ್ಲ. ಆದರೆ ಕ್ಷೇತ್ರದ ವಿವಿಧ ಭಾಗಗಳೂ ಮತ್ತು 
ಬೇರೆ ಬೇರೆ ಕೇತ್ರಜ್ಞರೂ ಅವರವರ ಕರ್ಮಾನುಸಾರವಾಗಿ 
ಸೇರಿದಾಗ ಮಾತ್ರ ಈ ವಿಚಿತ್ರಾನಂತವಾದ ಪ್ರಾಣಿಗಳೆಲ್ಲವೂ 
ಹುಟ್ಟುತ್ತವೆ. ಎಂದು ತಿಳಿಯಬೇಕು. ಇನ್ನೇನು, ಪ್ರತಿಯೊಂದು 
ಪ್ರಾಣಿಯೂ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂಬ ಎರಡು ತತ್ವಗಳ 
ಸಂಯೋಗವೇ ಹೊರತು ಅದು ಕ್ಷೇತ್ರವೂ ಅಲ್ಲದ, ಕ್ಷೇತ್ರಜ್ಞನೂ 


SS 
ಅಲ್ಲದ ಮೂರನೆಯದಾದ ಒಂದು ಹೊಸ ತತ್ವವಲ್ಲ. 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಸ ರ್ಯ 


ಈಶ್ಲೊ (ಕದಲ್ಲಿ * ಕ್ಷೇತ್ರಜ್ಞ ಸು » ಎಂದರೆ ಪರಮಾತ 
ಅಥವ ಸಗುಣ ಬ್ರಹ್ಮ ಹ ಅರ್ಥ. ಕ್ಷೇತ್ರವೆಂದರೆ ಈ ಲೋಕ 
ದೆಲ್ಲಿರುವ ಬ್‌ ಸ್ಕಾ ಗಯ ಅಂದರೆ ಒಂದೇ 
ಸ್ಥಳದಲ್ಲಿರುವ ಮತ್ತು ಜಂಗಸುವಾಗಿರುವ ಅಂದರೆ ಅಲ್ಲಿ ಇಲ್ಲಿ 
ಓಡಾಡುವ ಪ್ರಾ ಜಿನ ಸಮೂಹವು. ಈ ಪ್ರಾ ಣಿಗಳ ಸಮೂಹವು 
ಹೇಗೆ ಉಂಟಾಗುತ್ತ ವೆ? ಇವೆಲ್ಲವೂ ಪ್ರ ಕ್ಫ ತಿ ಪರಮಾತ್ಮನ 
ಸಂಯೋಗವಾಗುವುದರಿಂದ ಅಂದಕೆ ನ ಕ್ಸ ತಿಯು ಪರಮಾತ್ಮನ 
ಸಂಬಂಧವನ್ನು ಸಡೆಯುನದರಿಂದ ಹುಟ್ಟುತ್ತವೆ. ಎಂಬ ತತ್ವ 
ವನ್ನು ನಿವೇಕಿಯು ತಿಳಿದು ಕೊಳ್ಳಬೇಕು, 


ಗವಂಠಿಸಜೇಕಾದ ವಿಷಯೆ 


ಭಾರತದ ಪ್ರ ಸಿದ್ಧ ವಿಜ್ಞಾನಿ ಜಗದೀಶ ಚಂದ ದೈಭೋಸ್‌ 
ರವರು ತನ್ಮು ಪ ಪ್ರಯೋಗಗಳ ಆಧಾರದಿಂಡ ಪ್ರಾ ಇದಿ ಕೂಡಿದ 
ಮತ್ತು ಪ್ರಾಣವಿಲ್ಲಷ ಅನೇಕ ಪೆದಾರ್ಥಗಳನಿ ಚೈತನ್ಯ 'ಅಥವ 
ಜ್ಞಾ ನ ತತ್ವ ವೂ ಕೂಡ ಒಳಗೆ ಅಂತರ್ಗತವಾಗಿದೆಯೆಂದು 
ಸ್ಥಾಪಿಸಿದ್ದಾತೆ. ಪ್ರತಿಯೊಬ್ಬನೂ ತನ್ನಲ್ಲಿ ಜ್ಞಾ ಸನದ ಅನುಭವ 
ವನ್ನು ನವ: ಎ ಜ್ಞಾ ನನ ಅನುಭವವು ಇದೆ 
ಎಂಬುದನ್ನು ಅವರವರ ಬಾಹ್ಯ ಜ್ಞಾನ ಚೆಹ್ನಗಳಿಂದ 
(Intelligent Behaviour) ಕೀರ್ಮಾನಿಸುವನು. ಶ್ರೀ 
ಭೋಸ"ರವರು ಪ್ರಾಣವಿಲ್ಲವೆಂದು ನಾವು ತಿಳಿದಿರುವ ಪದಾರ್ಥ 
ಗಳಲ್ಲೂ ಜೈತನ್ಯ ಪ್ರವೃತ್ತಿ ಯು ಕಂಡೆಬರುವುದನ್ನು ಆದರ 
ಬಾಹ್ಯ ಚಿಹೆ ಗಳನ್ನೂ ಪರೀಕ್ಷ, ಸಾಧಿಸಿರುವರು; ಈ ತೀರಾ 
ನವು ಈ "ಕ್ಲೂ ನ: ಅಭಿಪ್ರಾ ;ಯವನ್ನು ಸಾಧಿಸುತ್ತದೆ 
ಮನುಷ್ಯ, ಮೃ ಗೆ ಸಸ್ಯ , ಬಂದೆ ರಕ್‌ ಸ್ಲಾವರ ಸ 
ನಸು ಗಳೆಲ್ಲವೂ ಸ್ರ ಸಕ ra ಮತ್ತು ಜೀವಾತ್ಮ ಸಂಯೋಗದಿಂದ 
ಉಂಟಾಗುತ್ತವೆ. ಎಂದು ಉಪದೇಶನಿದೆ. ಪ್ರತಿಯೊಂದಕಿ 
ವಸ್ತುವೂ ನಿಜವಾಗಿ ಸಚ್ಚಿದಾನಂದ ಬ ಬ್ರಹೆ ನೇ ಎಂಬುದು 
ಮೊದಲನೆಯ ಅಭಿಪ್ರಾಯ, ಪ್ರ ಪ್ರತಿಯೊಂದು ಜಸ » ವಿನಲ್ಲಿಯಸೆ 
ಷಿ ಸೈ ತನ್ಯ ಸ್ನ ಸೈರೂಷೆನಾದ ` ಶುದ್ಧಪ್ಪ ಸ ಸತ್ಯ ಗಾತ ನೂ "ಇರುವನು 
ಸ ಎರಡನೆಯ ಅಭಿಪ್ರಾಯ ; ಇಸ್ಟೇ ಅಲ್ಲ; 
ಯೊಂದು ವಸ್ತುವಿನಲ್ಲಿ ಅಖಂಡ. ಜ್ಞಾನವನ್ನು ಪಡೆದಿರುವ 
ಪರಮಾತ್ಮನೂ ಇರುವನು. ಎಂಬುದು, ಮೂರನೆಯ ಅಭಿ 
ಪ್ರಾಯ, ಒಟ್ಟಿ ನಲ್ಲಿ, ಪ್ರಸಂಚದ ಸರ್ವ `ವಸ್ತುಗಳಲ್ಲಿಯೂ 
ಚೈತನ್ಯವು ಬಳಗೆ ಇದೆ. ಆದರೆ ಕೆಲವು ವಸ್ತುಗಳಲ್ಲಿ ಅದು 
ಚೆನ್ನಾಗಿ ಪ್ರಕಾ ಶವಾಗಿದೆ ; ಇನ್ನು ಕೆಲವಲ್ಲಿ ಅದು ಸ್ವಲ್ಪ ಹೆಚ್ಚು 
ಕನಿ ಯಾನ ಕಂಡು ಬರುತ್ತ ಫಿ ಮತಿ ಜೂ ಡ್‌್‌ 


ಷ್ಟ 
ಪ್ರತಿ 


$6 


ಗಳಲ್ಲಿ ಚೈತನ್ಯವು ಹೊರಗೆ ಪ್ರ ಕಾಶವಾಗುವ ಹಾಗೆ ಕಾಣುವ 
ದಿಲ್ಲ; ಆಷ್ಟೇ. 


ಸಮಂ ಸಶ್ಚೇಷು ಭೂತೇಷು ತಿಸ್ಮಂತಂ ಷರಮೋಶ್ವರಂ! 
ವಿನಶ್ಯತ್ಸ ನಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ! ೨೬॥ 


ಈ ಶ್ಲೋಕದಲ್ಲಿರುವ ವಾಕ್ಯಗಳ ಅರ್ಥ 


(1) ಸಸ್ಸೇಷು ಭೂತೇಷು ಸಮಂತಿಷ್ಕಂತಂ ಪರಮೋ 
ಶ್ವರಂ= ಸಮಸ್ತವಾದ ಪ್ರಾಣಿಗಳ್ಳೂಣ ಸಮನಾಗಿ ಇರುವಂಥಾ 
ಪರಮೇಶ್ವರನನ್ನು 

(2) ಯಃನಿನಶ್ಯತ್ಸು ಅವಿನಶ್ಶಂತಂ ಪಶ್ಯತಿಎಯಾವನು 
ನಾಶವನ್ನು ಹೊಂಡುವಂಥಾವುಗಳಲ್ಲಿ ನಾಕವನ್ನು ಹೊಂದದೆ 
ಇರಾವಂಥಾದ್ದ ನ್ವಾಗಿ ನೋಡುತ್ತಾನೆಯೋ. 


(3) ಸಹೆ ಪಶ್ಯತಿ ಎ ಅವನು ಜ್ಞಾನಿಯಾಗಿಯೆ ನೋಡು 
ತ್ತಾನೆ ಅಂದರೆ ಮ ಕೋಡುತ್ತಾ PN 


ಈ ಶ್ಲೋಕದಲ್ಲೂ “ ಪರಮೇಶ್ವರಂ ” ಎಂಬ. ಪದಕ್ಕೆ 
ನಿರ್ಗುಣ ಬ್ರಹ್ಮ ಶುದ್ಧ ಪ್ರೆತ್ಯಗಾತ್ಮ , ಸಗುಣಿ "ಬ್ರಹ್ಮ ಎಂಟ 
ಬೇಕೆ ಬೇರೆ ಅರ್ಥಗಳ್ನು ಮಾಡಿರುವುದರಿಂದ ತಾತ ಶೃ ರ್ಯಫಲ್ವಿ 
ಅಭಿಪ್ರಾಯ ಬೇಥಗಳಿವೆ. 


ಮೊದಲನೆಯ ಅಭಿಸ 


ಸಮಾಧಿ ಜ್ಞಾನ ಅಥವ ಸಮ್ಯಗ್ಗ ರ್ಶನವನ್ನು ಜ್ಮಾನಿಯ 
ಪಡೆದಾಗ ಅವನಿಗೆ ಅಂದರೆ ಕ್ಷೇತ್ರಖ್ಲನಿಗೆ ಕ್ಷೇತ್ರದ ಅಧ್ಯಾಸ 
ರೂಪವಾದ ಸಂಯೋಗವು ನಾಶವಾಗುತ್ತದೆ 
ಅವಿದ್ಯೆಯು ನಾಶವಾಗುತ್ತದೆ. ಅದರಿಂದ ಸಂಸಾರದ ಕಾರಣವು 
ನಾಶವಾಗಿ ಅವನು ಪುನರ್ಜನ್ಮವನ್ನು ಪಡೆಯುವುಡಿಲ್ಲ. ಈ 
ಸಮಾಧಿಜ್ಞಾ,ನ. ಅಥವ ಸಮ್ಯಗ್ಗ ರ್ಶನದ ಸ ಸ್ವರೂಪವನ್ನು ಈ 
ಶ್ಲೋಕದಲ್ಲಿ ವರ್ಣಿಸಿದೆ... * ಸರಮೇಶ್ವ wi » ಎಂದರೆ 
ನಿರ್ಗುಣ ಬ್ರಹ್ಮನು. ಏಕೆಂದರೆ ಅನನು 'ಸರಿಣಾಮನಾಗುವ 
ದೇಹ, ಇಂದ್ರಿಯಗಳು, ಮನಸ್ಸು ಬುದ್ಧಿ ಇವೇ ಮೊದಲಾದಪು 
ಗಳಲ್ಲದೆ, ಇವೆಲ್ಲವನ್ನೂ ವ್ಯಾವಹಾರಿಕ ದೆಶೆಯಲ್ಲಿ ಆಳುತ್ತಾ 
ಅವುಗಳ ಕೈಂತಲ್ಕೂ ಪರಮನಾಗಿ ಎಂದರೆ ಉತ್ಕೃಷ್ಟ ನಾಗಿರು 
ವನು. ಎಲ್ಲಾ ಭೂತಗಳಲ್ಲಿಯೂ ನಿರ್ಗುಣ ಬ್ರಹ್ಮನು ಸಮ 
ವಾಗಿ ಇರುನನು ; ಇಲ್ಲಿ ಸಮನಾಗಿ ಎಂದರೆ ಯಾವ 
ವಿಶೇಷವೂ ಇಲ್ಲದೆ ಅದ್ವಿತೀಯ ನಾಗಿ ಶಾಶ್ವ ತವಾಗಿ ಇರುವನ್‌` 
ಎಂದು ಅರ್ಥ, ( 'ವಬೂಡುವರಿಯುವುಡ) 


ಭಗವಧೀತಾ ಅಧ್ಯಾಯ ೧೩. ಪಾಠ ೭ 


ಹಾಗಾದರೆ, ಈ ಭೂತಗಳ ಇರುವಿಕೆಯ ಸ್ವಭಾವಕ್ಕೂ 
ಪರಮೇಶ್ವರನ ಇರುವಿಕೆಯ ಸ್ವಭಾವಕ್ಕೂ ಏನು ವ್ಯತ್ಯಾಸ ? 
ವ್ಯಾವಹಾರಿಕ ದೆಶೆಯಲ್ಲಿ ಭೂತಗಳಲ್ಲಿ ಪರಮೇಶ್ವನು ಇರುವ 
ಹಾಗೆ ತೋರಿಡಾಗ್ಕೂ, ನಿಜವಾಗಿ ಭೂತಗಳು ಒಂದ 
ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ನಾಶವಾಗುತ್ತವೆ ; 
ಆದರೆ ಎಲ್ಲಾ ವಸ್ತುಗಳಿಗೂ ಆಶ್ರಯನಾದ ಅದ್ವಿತೀಯ 
ಬ್ರಹ್ಮನು ಅಥವಾ ಪರಮೇಶ್ವರನು ಎಂದೆಂದಿಗೂ ನಾಶವಾಗು 
ವುದಿಲ್ಲ; ಒಂದೇಸಮನಾಗಿ ಶಾತ್ವತನಾಗಿರುವನು. ಜ್ಞಾನಿಯು 
ಸಮ್ಯಗ್ಡರ್ಶನ ಕಾಲದಲ್ಲಿ ಈ ರೀತಿಯಲ್ಲಿ ಸಕಲವಸ್ತುಗಳ 
ನಾಶವನ್ನೂ, ಅವುಗಳಲ್ಲಿರುವ ಪರಮೇಶ್ವರನ ಶಾಶ್ವತವಾದ 
ಇರುವಿಕೆಯನ್ನೂ ನೋಡುವನು. ನಾವೆಲ್ಲರೂ ವಸ್ತು ಗಳನ್ನು 
ಅವಿದ್ಯೆಯಿಂದ ತಪ್ಪಾಗಿ ನೋಡುನೆವು. ಜ್ಞಾ ನಯಾದಕೋ 
ಪರಮೇಶ್ವರನ ಸ್ವರೂಪವನ್ನೂ ಭೂತಗಳ ಸ್ವರೂಪವನ್ನೂ 
ನಿಜವಾಗಿ ನೋಡುವನು. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ. 


ಬಹುಮಂದಿ ಮನುಷ್ಯರು ತಾವು ಅಂತಃಕರಣದಿಂದ 
ಕೂಡಿದ ಶರೀರಗಳೆಂದು ಮಾತ್ರ ತಿಳಿದು, ನಂಬಿ ಅಚರಿಸುತ್ತಿರು 
ವುದರಿಂದ ಅವರು ತಮ್ಮಲ್ಲಿಯೇ ಸದಾ ತೋರುತ್ತಿಠುವ ಆತ್ಮನೂ 
ಕೂಡೆ ಶರೀರದ ಅವನೆಗಳಿಗೆ ಒಳಪು ವಿಕಾರವನ್ನು 
ಹೊಂದುತ್ತಾ ನೆಯೆಂದು ತಿಳಿದಿರುವರು. ಅಂದರೇನು? ದೇವ, 
ಮನುಸ್ಯ, ತಿರ್ಯಕ್ಕು, ಸಸ್ಯ ಮೊದಲಾದ ಶರೀರಗಳು ಹುಟ್ಟು 
ವಾಗ ಮತ್ತು ಸಾಯುವಾಗ ಅವುಗಳೊಳಗಿರುವ ಬೇರೆಬೇರೆಯ 
ಜೀವಾತ್ಮರುಗಳೂ ಕೂಡ ಹುಟ್ಟುತ್ತಾರೆ, ಪರಿಣಾಮಗಳನ್ನು 
ಹೊಂದುತ್ತಾರೆ ಮತ್ತು ಸಾಯುತ್ತಾರೆ ಎಂದು ತಿಳಿದಿರುತ್ತಾರೆ. 
ಆದುದರಿಂದ ಎಲ್ಲಿಯವರೆಗೆ ಮನುಷ್ಯನು ಈ ವಿಧವಾದ 
ಅಜ್ಞಾನವನ್ನು ಪಡೆದಿರುವನೋ ಅಲ್ಲಿಯವರೆಗೆ ಅವನು ನಿತ 
ಸೆಂಸಾರಿಯಾಗಿರುತ್ತಾನೆ. ಆದರೆ ಜ್ಞಾನಿಗಳು ಮಾತ್ರ ಕ್ಷೇತ್ರ 
ಕ್ಷೇತ್ರಜ್ಞರ ನಿಜವಾದ ಸ್ವರೂಪವನ್ನು ಹೀಗೆ ತಿಳಿದಿರುವರು. 


ಪ್ರತಿಯೊಂದು ಶರೀರದಲ್ಲಿಯೂ ಜೀವಾತ್ಮನು ಮತ್ತು (ಅಂತಃ 


57 


ಕರಣದಿಂದ ಕೂಡಿದ) ಶರೀರವೂ ಸೇರಿಕೊಂಡಿದ್ದಾ ಗೂ 
ಜೀವಾತ್ಮನು ಮಾತ್ರ ಡೇಹೈ, ಮನುಷ್ಯ, ತಿರ್ಯಕ್‌, ಸಸ್ಯ 
ಮೊದಲಾದ ವಿಕಾರಗಳನ್ನು ಹೊಂದಡಿ ಯಾವಾಗಲೂ ಒಂದೇ 
ಸಮನಾದ, ವಿಕಾರವಿಲ್ಲದ, ಜ್ಞಾನಾಕಾರಸ್ವರೂಪವನ್ನು 
ಪಡೆದಿರುವನು. ಅಂದರೇನು, ದೇವಮನುಷ್ಯಾದಿ ಶರೀರ 
ಗಳೆಲ್ಲವೂ ಹೆಟ್ಟುತ್ತಾ ನಾಶವನ್ನು ಹೊಂದುತ್ತಾ ಇದ್ದಾಗ್ಯೂ 
ಕೂಡ ಆಯಾ ಶರೀರಗಳನ್ನು ಅಡಿಗಡಿಗೆ ತೆಗೆದುಕೊಳ್ಳುತ್ತಿ ರುವ 
ಜೀವಾತ್ಮರು ಮಾತ್ರ ಎಂದೆಂದಿಗೂ ನಾಶ ಹೊಂದುವುದಿಲ್ಲ. 
ಎಲ್ಲಾ ಜೀವಾತ್ಮರುಗಳೂ ನಿಜಸ್ವ ರೂಪದಲ್ಲಿ ಜ್ಞಾನಾಕಾರದಿಂದ 
ಒಂಡೇಸವುನಾಗಿ ಇರುವರು. ಯಕಾರು ಈ ರೀತಿಯಲ್ಲಿ 
ಶರೀರಗಳ ನಿಜಸ್ತರೂಪವನ್ನೂ ಮತ್ತು ಜೀವಾತ್ಮರುಗಳ ನಿಜ 
ಸ್ಪ್ವರೂಪವನ್ಯೂ ತಿಳಿಯಂತ್ತಾರೆಯೋ ಅವರೇ ನಿಜವಾಗಿ 
ತಿಳಿಯುತ್ತಾರೆ ; ಇದಕ್ಕೆ ವಿರೋಧವಾಗಿ ತಿಳಿಯುವವರು 
ತಪ್ಪಾಗಿ ತಿಳಿಯುತ್ತಾರೆ. 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ. 


ಈ ಶ್ಲೋಕದಲ್ಲಿರುವ ಕ ಪರಮೇಶ್ವರ ೫ ಎಂಬ ಪದಕ್ಕೆ 
ಸಗುಣಬ್ರಹ್ಮ ಎಂದು ಅರ್ಥವೇ ಹೊರತು ಫಿರ್ಗುಣಬ್ರಹ್ಮವಲ್ಲ 
ಅಥವಾ ಜೀವಾತ್ಮನಲ್ಲ. ಅನಂತವಾದ ಪ್ರಾಣಿಗಳಿವೆ ; 
ಅವುಗಳಲ್ಲಿ ಕೆಲವು ಉತ್ತಮ ಜಾತಿಗಳಿಗೆ ಸೇರಿದವುಗಳು ; ಇನ್ನು 
ನೆಲವು ಮಧ್ಯಮ ಜಾತಿಗಳಿಗೆ ಸೇರಿದವುಗಳು; ಮತ್ತೆ ಕೆಲವು 
ನೀಚ ಜಾತಿಗೆ ಸೇಶಿದವುಗಳು. ಹೀಗೆ ಸಮಸ್ತ ಪ್ರಾಣಿಗಳಲ್ಲಿ 
ಉತ್ತಮ ಸ್ಥಿತಿ, ಮಧ್ಯಮ ಸ್ಥಿತಿ, ಅಧಮ ಸಿತಿ ಎಂಬ ಭೇದ 
ಗಳಿವೆ. ಆದರೆ ಪ್ರ ತಿಯೊಂದು ಪ್ರಾಣಿಯಲ್ಲಿಕುವ 
ಅದ್ವಿತೀಯ ಪರಮಾತ್ಮನು ಮಾತ್ರ ಸಮನಾಗಿ ಅಂದರೆ 
ಉತ್ತಮತ್ವ, ಮಧ್ಯಮತ್ತ ಮತ್ತು ಅಧಮತ್ವ ಎಂಬ ವ್ಯತ್ಯಾಸ 
ಗಳನ್ನು ಪಡೆಯದವನಾಗಿ ಒಂದೇ ಸಮನಾಗಿ, ಅತ್ಯುತ್ತಮನಾಗಿ 
ಸರ್ವಶ್ರೇಷ್ಠ ನಾಗಿ ಇರುವನು ಎಂದು ತಿಳಿಯಬೇಕು. ಇಷ್ಟೇ 
ಅಲ್ಲ; ಪ್ರಾಣಿಗಳೆಲ್ಲವೂ ಜನ್ಮ ಮರಣಗಳಲ್ಲಿ ಅನೇಕಾನೇಕ 
ದುಃಖಗಳನ್ನು ಅನುಭವಿಸುತ್ತಾ ನಾಶವನ್ನು ಹೊಂದುತ್ತವೆ. 


58 


ಆದರೆ ಅವುಗಳೆಲ್ಲದರ ಒಳಗೆ ಇರುವ ಅದ್ವಿತೀಯ ಪರಮಾತ್ಮನು 
ಮಾತ್ರ ನಾಶವನ್ನು ಹೊಂದುವುದಿಲ್ಲ; ಅಂದರೆ ಜನ್ಮ ಮರಣ 
ದುಃಖಾದಿಗಳನ್ನು ಷಡೆಯುವುದಿಲ್ಲ. ಈ ವಿಧವಾಗಿ ಯಾವನು 
ಪ್ರಾಣಿಗಳ ಸ್ಪರೂಸವನ್ನೂ, ಪರಮಾತ್ಮನ ಸ್ವರೂಪವನ್ನೂ 
ಇವರುಗಳ ವ್ಯತ್ಯಾಸವನ್ನೂ ತಿಳಿಯುತ್ತಾನೆಯೋ ಅವನೇ 
ನಿಜವಾಗಿ ತಿಳಿಯುತ್ತಾನೆ, ಅಂದರೆ ಅವನೇ ಪರಮಾತ್ಮನ 


ನಿಜವಾದ ಸ್ವರೂಪವನ್ನು ತಿಳಿದಿರುವಂಥಾ ಜ್ಞಾನಿಯು. 
ಮಿಕ್ಕವರು ಪ್ರಾಣಿಗಳ ಸ್ವರೂಪನನ್ನು ತಪ್ಪಾಗಿ 
ನೋಡುತ್ತಿರುವರು. 

ಗೆಮಶಫಿಸಬೇಕಾದ ವಿಷಯ 


ಆಧೇನಿಕ ವಿಜಾ ಸ್ಲಿನಿಗಳು ಪ್ರತಿಯೊಂದು ಪ್ರಾ ಣಿಯಕ್ಲಿಯೂ 
ಶರೀರ (body) ಮತ್ತು ಅಂತಃ ಕರಣ (Mind) ಇವೆರಡು 
ಮಾತ್ರ ಇವೆಯೆಂದೂ, "ಅಡರೆ ಚೈತನ್ಯವು (Conscious- 
ಸ ಅಂತಃಕರಣದ ಒಂದು ವಿಧವಾದ ಕಾರ್ಯ 
ನೆಂದೂ ಚೈತನ್ಯವು ಬೇರಿ ತತ್ವವಲ್ಲವೆಂದೂ ಶಿಳಿದಿರು 
ತ್ತಾರೆ... ಆದರೆ ಭಾರತೀಯ ವೇದಾಂತಿಗಳು ಶರೀರ ವಿತ್ತು 
ಅಂತಃಕರಣ ಈ ಎರಡು ತತ್ವಗಳಲ್ಲದೆ ಪ್ರತಿಯೊಂದು ಪ್ರಾಣಿ 
ಯಲ್ಲಿಯೂ ಜೆ ಸೈ ತನ್ಯ ಅಥವ ಜ್ಞಾನ ಎಂಬ ಮೂರನೆಯ 
ತತ ವು ಪ್ರ ತ್ರೈ hI ಇವೆ ಎಂದರ ಉಪದೇಶ ಮಾಡಿದ್ದಾರೆ. 
ಈ SER ತತ್ವವು ಮೊದಲನೆಯ ಅಭಿಪ್ರಾ ಬಡ 
ಪ್ರಕಾರ ನಿರ್ಗುಣ ಬ್ರಹ್ಮನಾಗಿರಬಹುದು ಎರಡನೆಯ ಅಭಿ 
ಪ್ರ ಸತ ಪ್ರಕಾರ ಶುದ್ದ ಪ್ರತ್ಯಗಾತ್ಮನ ನಾಗಿರಬಹುದು ಅಥದ 
ನತ ಅಭಿಪ್ರಾ ಯದ ಪ್ರಕಾರ ಸಗುಣ ಬ್ರಹ್ಮನಾಗಿರ 
ಬಹುದು, ಆದರೆ ಈ ಜೆ ಕನ್ಯ ತ ತ್ವವು ಮಾತ್ರ A ಸವ 
ನಾಗಿ ಶಾಶ ಶಿ ತವಾಗಿರುವುದು. ಶರೀರ ಮತ್ತು. ಅಂತಃಕರಣವು 
ಬೇರೆ ಜೀರ” ಅವಸ್ಥೆಗಳನ್ನು ಪಡೆಯುತ್ತಿರುವ: ಕಾಲಗಳಲ್ಲಿಯೂ 
ಮತ್ತು ಅವು ಹುಟ್ಟಿ ನಾಶವಾಗುವ ಕಾಲಗಳಲ್ಲಿಯೂ ಅವುಗಳಲ್ಲಿ 
ಸಂಬಂಧನನ್ನು ಪಡೆದಿರುವ ಚೈತನ್ಯ ಅಥವ ಜ್ಞಾನ ಮಾತ್ರ 
ನಾಶವನ್ನು ಪಡೆಯದೇ ಒಂದೇ ವಿಧವಾದ ಸ್ವಭಾವದೊಡನೆ 
ಕೂಡಿರುವುದು... ಯಾವನು ಹೀಗೆ ಶರೀರ, ಅಂತಃಕರಣ 
ಮತ್ತು ಚೈತನ್ಯ ಇವುಗಳ ಸ್ವರೂಷಗಳನ್ನೂ ಅವುಗಳ ವತ್ಯಾಸ 
ಗಳನ್ನೂ ಸಂದೇಹರಹಿತವಾಗಿ ತಿಳಿಯುತ್ತಾನೆಯೊ, ಅವನು 


ತತ್ವಗಳ ಸ್ವರೂಪಗಳಕ್ಷಿ ನಿಜವಾಗಿ ತಿಳಿದ ವೇದಾಂತಿಯು 
ಅಥವ ಜ್ಞಾನಿಯು. ಯಾವನು ಚೈತನ್ಯ ತತ್ವವೂ ಕೂಡ 


ಶರೀರ ಮತ್ತು ಅಂತಃಕರಣಗಳ ಹಾಗೆ ಹುಟ್ಟುತ್ತಾ ನಾಶವಾ 
ಗುತ್ತಾ ಅವುಗಳಿಂದ ಉಂಟಾಗುತ್ತದೆ. ಎಂದು ಮಾತ್ರ 


ತಿರ್ಮಾನ ಮಾಡುತ್ತಾನೆಯೋ ಅವನು 


ವಿಜ್ಞ್ಞಾನಯು ಮಾತ್ರ. 


ಅಲ್ಪಜ್ಞನಾದ 


ಸಮೆಂ ಪಶ್ಯ ೯ಹಿಸರೃತ್ರ ಸಮವಸ್ಥಿ ತನೋಶ್ವ ರವಃ್‌ | 


ಫೆಹಿನೆನ್ಟಾ ತೃನಾತ್ಕಾನೇಂ ತಕೋಯಾಾತಿ 
ಪರಾಂಗತಿವ್‌1 ೨೮ | 
ಈ ಶ್ಲೋಕದಲ್ಲಿರುವ ವಾಕ್ಯಗಳ “ಸಾಧಾರಣ ಅರ್ಥ 
ಹೀಗಿದೆ. 


(1) ಹಿಸರ್ವತ್ರ ಸಮವಸ್ಥಿ ತಂ ಈಶ್ವರಮ್‌ (ಯಃ) ಸಮಂ 
ಪಕ್ಕ ಯಾವ ಕಾರಣದಿಂದ ಎಲ್ಲಾ ಜೀವಿಗಳ ದೇಹದಲ್ಲೂ 
ಸಮವಾಗಿ ಇರತಕ್ಕಂಥಾ ಈಶ್ವರನನ್ನು (ಯಾವನು) ಸಮವಾಗಿ 
ನೋಡುತ್ತಾನೆಯೋ 


(2) (ಸಹೆ) ಆತ್ಮನಾ ಆತ್ಮಾನಂ ನಹಿನಸ್ತಿ ಎ (ಅವನು) 
ತನ್ನ ಮನಸ್ಸಿನಿಂದ ಆತ್ಮನನ್ನು ಜಂಸಿಸುವುದಿಲ್ಲವು. 


(8) ತತಃ ಪರಾಂಗತಿಮ್‌ಯಾತಿ ಎ ಹಾಗೆ ಎಲ್ಲದರಲ್ಲಿಯೂ 
ಸಮವಾಗಿರುವ ಆತ್ಮನನ್ನು ಸಮವಾಗಿ ತಿಳಿದುಕೊಳ್ಳುವುದರಿಂದ 
(ತತಃ) ಉತ್ತ ಮವಾದ ಅತ್ಮಸ್ಥ ಸತಿಯನ್ನು ಹೊಂದುತ್ತಾನೆ 


ಈ ಶ್ಲೋಕದಲ್ಲಿಯೂ ಕೂಡ " ಈಶ್ವರಂ ” ಮತ್ತು 
“ ಆತ್ಮಾನಂ” ಎಂಬ ಪದಗಳಿಗೆ ಆಚಾರ್ಯರುಗಳು ಬೇರೆಬೇರೆ 
ಅರ್ಥ ಮಾಡಿದ್ದಾರೆ ಆದುದರಿಂದ ಈ ಶ್ಲೋಕದ ತಾತ್ಪರ್ಯ 
ದಲ್ಲಿಯೂ ಅಭಿಪ್ರಾಯ ಬೇಧೆಗಳಿನೆ. 


ಮೊದಲನೆ ಅಭಿಪ್ರಾಯದ ಪ್ರಕಾರ:ತಾಶ್ಚರ್ಯ, 


ಈ ಶ್ಲೋಕದಲ್ಲಿರುವ “ ಈಶ್ವರಂ 4 ಮತ್ತು ಚ ಆತ್ಮಾನಂ a 
ಎಂಬ ಎರಡು ಪದಗಳೂ ಅದ್ವಿತೀಯನಾದ ನಿರ್ಗುಣಬ್ರಹ್ಮನನ್ನೇ 
ತಿಳಿಸುತ್ತವೆ ; ಎಕೆಂದರೆ, ನಿರ್ಗುಣಬ್ರಹ್ಮನು ವ್ಯಾವಹಾರಿಕ 
ದೆಶೆಯಲ್ಲಿ ಜಗತ್ತನ್ನು ಸೃಷ್ಟಿಸಿ, ಪಾಲಿಸಿ, ಲಯಮಾಡುವ 
ಈಶ್ವರನಾಗಿ ತೋರುತ್ತಾರೆ ಮತ್ತು ಆ ಈಶ್ವರನು ಎಲ್ಲರಲ್ಲಿಯೂ 
ಸಮವಾಗಿ ಇರುತ್ತಾನೆ. ಎಲ್ಲೆಲ್ಲಿಯೂ ಅಂದರೆ ಸಮಸ್ತಪ್ರಾಣಿ 
ಗಳಲ್ಲಿಯೂ ಒಬ್ಬನೇ ಆದ ಆತ್ಮನು ಅಥವ ಬ್ರಹ್ಮನು 


ಇರುತ್ತಾನೆಯೇ ಹೊರತು ನಿಜವಾಗಿ ಪ್ರತಿಯೊಂದು 
ವ್ರಾಣಿಯಲ್ಲೂ ಬೇರೆಬೇರೆ ಜೀವಾತ್ಮರು ಇರುವುದಿಲ್ಲ. 


ನಾವೆಲ್ಲರೂ ಅವಿಷ್ಯಿ ಅಥನ ಅಜ್ಞಾನದಿಂದ ಪ್ರಾಣಿಗಳಲ್ಲಿ ಬೇರಿ 
ಬೇರೆ ಜೀವಾತ್ಮರುಗಳು ಇರುವರೆಂದು ತವ್ಯಾಗಿ ತಿಳಿದಿದ್ದೇವೆ. 


69 


ಆದರೆ ಜ್ಞಾ ಸ್ಥಿನಿಯಂ ಮಾತ್ರ ಸರ್ವಪ್ರಾಣಿಗಳಲ್ಲಿಯೂ ಇರುವ 
ಅದಿ ತೀಯ. ಆತ್ಮನನ್ನು ಸೇೀಿಜಿಟ ಜೀವಾತ್ಮ ರುಗಳು ಎಂದಂ 
ತಪ್ಪಾ ಗಿ ತಿಳಿಯದೆ, ಎಲ್ಲರಲ್ಲಿಯೂ ಇರುತ ಆತ್ಮನನ್ನು 
Re ಅಂದರೆ ನಿಜವಾದ ಒಬ್ಬನೇ ಆತ್ಮನನ್ನಾಗಿ ಅಂದರೆ 
ನಿರ್ಗುಣ ಬ್ರ ಹ್ಮನನ್ನಾಗಿ ನೋಡುತ್ತಾನೆ ಅಥವಾ ಕಾಣುತ್ತಾನೆ. 


ಅವಿದ್ಯೆಯನ್ನು ಸಡೆದಿರುವ ಅಜ್ಞರು ನಿಜವಾದ ಅದ್ವಿ 
ತೀಯ ಆತ ವನ್ನು (ಬ್ರ ಹ ವನು 3) ಜಾಯ ಯೋಗ್ಯ ತೆ ಹ 
RATE ಅನಾತ್ಮವಾದ ಶರೀರದಿಂದ 1115 ಅಂತಃ 
ಕರಣವನ್ನು ಅಥವ ಪ್ರಮಾತೃವನ್ನು ಆತ್ಮನನ್ನಾಗಿ ತಿಳಿದು, 
ಅದಕ್ಕೆ ಅನುಗುಣವಾಗಿ ವ್ಯವಹಾರವನ್ನು ನಡೆಸುವುದರಿಂದ 
ಸ ತಮ್ಮ ನಿಜಸ್ವ ಈ ಆತ ನನ್ನು ಮರೆಯುತ್ತಾರೆ 


ಅಥವ ಹಿಂಸಿಸುತ್ತಾರೆ ಅಥವ ಕೊಲ್ಲುತ್ತಾರೆ. ಅವರು ಒಂದರಿ 
ದೇಹೆವು ಸತ್ತಾ ಗ್ಗ” ಆತ್ಮನಾದ ಚ ಸತ್ತನೆಂದೂ. ಪುನಃ 
ಇನ್ನೊಂದು ದೇಹವು ಇ ಜತ? ಪುನಃ ತ ನಾದ ತಾನು 
ಸತ್ತನೆಂದೂ, ಹೀಗೆ ಅಡಿಗಡಿಗೆ ಆತ್ಮನು ಸಾಯುತ್ತ ಲೂ ಹುಟ್ಟು 
ತ್ತಲೂ ಇರುವನೆಂದು ತಪ್ಪಾಗಿ ಭಾವಿಸುತ್ತಾರೆ. ಷದ 
ಅಜ್ಞರೆಲ್ಲರೂ “ ಆತ್ಮಫೈರು ”, ಅಂದರೆ ತಪ್ಪಾಗಿ “ ತಾನು” 
ಎಂದು ತಿಳಿದಿರುವ ಆತ್ಮನನ್ನು ಕೊಲ್ಲುತ್ತಿರುವರಕಿ. ಹೀಗೆ 
ಅಜ್ಞರು ಅಜ್ಜಾ ನದಿಂದ ತಮ್ಮ, "ಮನಸ್ಸ ನಲ್ಲಿ ಆತ ನನ್ನು ಕೊಲ್ಲಂ 
ತ್ರಲೇ RE ಅವರು ಪರಾಂಗತಿಯನ್ನು ಅಂದರೆ 
ಬ್ರ ಹ್ಮಸಾಕ್ಷಾತ್ಮಾರವನ್ನು ಪಡೆಯುವುದಿಲ್ಲ 


ಜ್ಞಾನಿಯು ಸರ್ವಪಾ ಪ್ರಾಣಿಗಳಲ್ಲಿಯೂ ಇರುವ ಅಡ್ವಿತೀಯ 
ಆತ ನನ್ನು ಅಥವ ಬ ೨) ಹ್ಹನನ್ನು ಬೇರೆ ಬೇರೆ ಜೀವಾತ್ಮ ಗು 
ಪ ತಪ್ಪಾಗಿ ತಳಿಯ ಎಲ್ಲರಲ್ಲಿಯು ಇರುವ ಆತ ನನು 
ಸಮನಾಗಿ ಅಂದರೆ ನಿಜವಾದ ಒಬ್ಬ ನೇ ಆತ ್ಮನನ್ನಾಗಿ, ಡಿ 
ನಿರ್ಗುಣಬ್ರ ಹ ನನ್ನಾ ಗಿ ನೋಡುತ್ತಾ ನೆ ಹನ ಕಾಣುತ್ತಾರೆ 
ಜ್ನಾ ಸ್ಥಿನಿಯು ಶಾಶ್ವತವಾದ ಅದ್ವಿತೀಯನಾದ ಆ ತ್ಮನನ್ನು (ಬ್ರಹ್ಮ 
ನನು ಸಿ) ಎಲ್ಲೆಲ್ಲಿಯೂ ಅಂದರೆ ಎಲ್ಲಾ ಪ್ರಾಣಿಗಳಲ್ಲಿಯೂ 
ಯಾವಾಗಲೂ ಒಂದೇ ಸಮನಾಗಿ ನೋಡುತ್ತಲೇ ಇರುವುದ 
ರಿಂದ ಅವನು ತನ್ನ ಮನಸ್ಸಿನಿಂದ ಅಥವ ಅಜ್ಞಾನದಿಂದ ತನ್ನ 


ಆತ್ಮನನ್ನು ಹಿಂಸಿಸುವುದಿಲ್ಲ ಅಥವ ಕೊಲ್ಲುವುದಿಲ್ಲ. ಅವನು 
ಮೇಲ ಹೇಳಿದ ರೀತಿಯಲ್ಲಿ ಅದ್ವಿತೀಯ ಆತ್ಮ ಅಥವ ಬ್ರಹ್ಮ 


ಇಪವನ್ನು ೫0 ೫01 ಅವನು "ಫರಾಂಗತಿಯನ್ನು 
Fe ಆತ್ಮಸಾಕ್ಷಾತ್ಯಾರವನ್ನು (ಬ್ರಹ್ಮ: ಸಾಕ್ಷತಿತ್ನಾರನನ್ನು) 
ಹೊಂದುತ್ತಾನೆ. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಶ್ಲೋಕದಲ್ಲಿ “ ಆತ್ಮನಾ-ಆತಾ ನಂ * ಎಂಬ ಎರಡು 
ಪದಗಳಿಗೆ * ಆತ್ಮನಾ ” ಎಂಬ ಪದಕ್ಕೆ “ ಅಂತಃಕರಣ” 
ಎಂಬುದು ವಿಶಾಲವಾದ ಅರ್ಥ ; ಮನಸ್ಸು ಎಂಬುದು ಸಂಕು 
ಚೆತವಾದ ಅರ್ಥ, “ ಆತ್ಮಾನಂ * ಎಂದರೆ ಒಬ್ಬ ಮನುಷ್ಯನ 
“ ಜೀವಾತ್ಮ” ಎಂದು ಅರ್ಥ, * ಈಶ್ವರಂ ” ಎಂದರೂ 
ಜೀವಾತ್ಮನು. ಆದುದರಂದ * ಸಮವಸ್ಥಿ ತಮೀಶ್ವರಂ ” 
ಎಂದರೆ ಎಲ್ಲರಲ್ಲಿಯೂ ಸಮನಾಗಿರುವ ಈಶ್ವರಷು ಎಂದು ಅರ್ಥ 
ವಾಗುತ್ತದೆ. ಆಂದರೇನು, ಪ್ರತಿಯೊಂದು ಪ್ರಾಣಿಯಲ್ಲಿಯೂ 
| ಜೀವಾತ್ಮನಃ ಸಮನಾಗಿ ಇರುವನು ಎಂದು ಹೇಳಿದ ಹಾಗೆ 
ಆಯಿತಾ. ಹಾಗಾದರೆ ಒಂದು ಪ್ರಾಣಿಗೆ ಸಂಬಂಧಪಟ್ಟಿ 
ಜೀವಾತ್ಮನನ್ನು ಹೇಗೆ “ ಈಶ್ವರ ” ನೆಂದು ಹೇಳಬಹುದು? 


ದೇವ, ಮನುಷ್ಯ ತಿರ್ಯಕ್‌ ಮುಂತಾದ ಪ್ರತಿಯೊಂದು ಶರೀರ 
ದಲ್ಲಿಯೂ ಈಗ ಯೊಂದು ಜೀವಾತ ನು ತನ್ನ ಶರೀರಕ್ಕೆ 
ಆಧಾರವಾಗಿಯೂ, ಪಕಿಯಾಗಿಯೂ, ಜಾ 


ಇರುವುದರಿಂದ ಆಯಾ ಶರೀರಕ್ಕೆ ಆಯಾ ಜೀವಾತ್ಮನು 
| ಈಶ್ವರ > ನಾಗಿರುವನು. ಆದುಡರಿಂದ ಜೀವಾತ್ಮನನ್ನು 
ತನ್ನ ಶರೀರಕ್ಕೆ ಈಶ್ವರನೆಂದು ಕರೆಯಬಹುದು, * ಸರ್ವತ್ರ 
ಸಮಾಪಶ್ಯನ್‌ ” ಅಂದರೆ ಎಲ್ಲಾ ಪ್ರಾಣಿಗಳಲ್ಲಿರುವ ಜೀವಾತ್ಮರತ 
ಗಳೆಲ್ಲರನ್ನೂ ಜ್ಞಾನಿಯು ಸಮವಾಗಿ ನೋಡುವನು ಎಂದು 
ಅರ್ಥ. ಹಾಗಾದರೆ ಪ್ರ ತ್ಯಗಾತ್ಮನು ಅಥನ ಜೀವಾತ್ಮನು 
ಎಲ್ಲಾ ಪ್ರಾಣಿಗಳಲ್ಲೂ ಸಮವಾಗಿ ಅಥವ ಒಂದೇ ಅಗಿ ಹೇಗೆ 
ಇರಬಲ್ಲನು? ಎಲ್ಲಾ ಪ್ರಾ ಣಿಗಳಲ್ಲಿಯೂ ಇರುವ ಜೀವಾತ್ಮ! ರು 
ಗೆಳು ಅವರ Ra ಸರಸದಲ್ಲಿ ಅಂದರೆ ಅವರ ಶುದ್ಧ ಪ್ರ ತ್ಯ 
ಗಾತ್ಮ ಸ್ನ ನದಲ್ಲಿ ದೇವ, ಮನುಷ್ಯ , ತಿರ್ಯಕ್‌ ಇ 
ಬೇರೆ ಸ್ತ ಹೂ ಶರೀರಗಳನ್ನು ನಡಯ, ಯಾವ ವಿಧ 
ವಾದ ಬೇಧವೂ ಇಲ್ಲದ ಒಂದೇ ಮಾದರಿಯಾದ “ಜ್ಞಾ ತ್ಸ ತ್ರ” 

ಸ್ಪರೂಷವನ್ನು ಅಂದರೆ ಜಾನಾಕಾರತೆಯನ್ನು ಪಡೆವಿರುವರಿ. 
ENE ಒಂದು ಪ್ರಾಣಿಗೆ ಸಂಬಂಧಪಟ್ಟಿ ಜೀವಾತ್ಮನು 
ನಿಜಸ್ವರೂಪದಲ್ಲಿ ಇತರ ಪ್ರಾಣಿಗಳ ಜೀವಾತ್ಮರ ನಿಜಸ್ವರೂಪಕ್ಕೆ 
ಸಮನಾಗಿರುವನು. 


ಬಹು ಮಂದಿ ಮನುಷ್ಯರು ತೆಮ್ಮನ್ನೂ ಇತರರನ್ನೂ ಹೇಗೆ 
ತಿಳಿದಿರುವರು? ತಾವೂ ಈತರರೂ ವಿಧವಿಧವಾದ ವ್ಯತ್ಯಾಸ 
ಗಳಿಂದ ಕೂಡಿರುವ ಬೇರೆ ಬೇರೆ ಶರೀರಗಳನ್ನು ಪಡೆದಿರುವ 
ಪ್ರತ್ಯೇಕ ವ್ಯಕ್ತಿಗಳೆಂದು ತಿಳಿದಿರುವರು. ಇಂಥಾವರಲ್ಲಿ ಪ್ರತಿ 
ಯೊಬ್ಬನೂ ತಾನೂ ತನ್ನ ಶರೀರಕ್ಕೆ ಈಶ್ವರನು ಅಂದರೆ ಅಧಿಪತಿ 


60 


ಅಥವ ಫಿಯಾಮಕನು ಎಂದು ತಿಳಿದುಕೊಳ್ಳದೆ ಆ ಶರೀರಕ್ಕೂ, 

ಅದರೆ ನಿಯಮಗೆಳಿಗೂ ಬದ ನು ಎಂದು "ನಂಬಿಸ್ಸ ಇ ಸುಖ 
ಗಳನ್ನೂ ಹೆಚ್ಚು ದುಃಖಗಳನ್ನೂ ಅನುಭವಿಸುತ್ತ. ಸ 
ಇನ್ನೇನು ಎಲ್ಲಾ ಶರೀರಗಳಲ್ಲಿಯೂ. ಇರುವ ಜೀವಾತ್ಮರುಗಳು 
ನಜ ಸ್ವರೂಪದಲ್ಲಿ ತನ್ನ ನಿಜ ಸ್ವರೂಪಕ್ಕೆ ಸಮರು ಎಂದು 
ತಿಳಿದುಕೊಳ್ಳಜಿ ದೇವ, ಮನುಷ್ಯ ತಿರ್ಯಕ್ಛು ಮೊದಲಾದ 
ಶರೀರಗಳನ್ನು ಪಡೆದಿರುವ ಇತರ ವೈ ಕ್ತಿಗಳು ಸತ ಬೇರೆ 
ಯೆಂದು ತಿಳಿದು, ನಂಬಿ ತನ್ನ ಸ್ಪಾರ್ಥತಿಗಾಗಿಯೆೇ ಯಾವಾ 
ಗೆಲೂ ದುಡಿಯುತ್ತಾ, ಪರಾ ರ್ಥಕ್ಕಾಗಿ ಪ್ರಯತ್ನಪಡುವುದೇ 
ಇಲ್ಲ. ಅನೇಕ ವೇಳೆ ತನ್ನ ಸ್ತಾರ್ಥಸಾಧನೆಗಾಗಿ ಅವರಿಗೆ ಹಿಂಸೆ 
ಗಳನ್ನೂ ಕೊಡುವನು. ಇಂಥಾ ಮನುಷ್ಯನು ಅಜ್ಜಾ. ನಿಯು 
ಅವಿದ್ಯಾಮೂಲವಾದ ಕರ್ಮಸಂಬಂಧಕ್ಕೆ ಸಿಕ್ಸಿಕೊಂಡಿರುವುದ 
ರಿಂದ ಇನನು ತನ್ನ ಮೆತ್ತು ಇತರರ ಜೀವಾತ್ಮರ ನಿಜಸ ರೂಪ 
ವನ್ನು ತಿಳಿದಿಲ್ಲ. ಆದುದರಿಂದಲೇ ಈ ಅಜ್ಞಾನಿಯು ಸ್ವಾರ್ಥ 
ಭಾವನೆಗಳನ್ನು ಪಡೆದಿರುವ ತನ್ನ ಮನಸ್ಸಿನಿಂದಲೇ ತನ್ನ ನಿಜ 
ವಾದ ಆತ್ಮಸ್ಪ ರೂಪವನೂ XN je ಪ್ರಾ ಣಿಗಳ ಆತ್ಮಸ್ನ “ರೂಪ 
ವನ್ನೂ ಹೀಸಿಸುತ್ತಾನೆ, “ಡಸ ತ್ತಾನೆ ಮತ್ತು ಕೊಳ್ಳುತ್ತಾ ನೆ. 
ಬಗೆ. ತಪ್ಪು ತಿಳುವಳಿಕೆಯನ್ನು "ಸಜೆದಿರುವವರೆಗೂ ಇವನು 
ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು, ಪಠಂಪರೆಯಾಗಿ ಹುಟು 
ಸಾವುಗಳನ್ನು ಪಡೆಯುತ್ತಾ, 
ಅನುಭವಿಸುತ್ತಾ ಹೀನಸ್ಥಿ ತಿಯಲ್ಲಿರುವನು. 
ತನ್ನ ನಿಜವಾದ ಉತ್ತಮವಾದ ಶುದ್ಧಪ ಪ ನ್ರತ್ಯ ಗಾತ್ಮಸ 
ಸಾಸ್ಮಾತ್ಕಾರಮಾಡಲು ಯೋಗ ನಲ್ಲ. 


ಈ ಆಜ್ಜಾ ನ್ಥಿನಿಯು 
ರೂಪವನ್ನು 


ಜಾ ಸ ನಿಯು ತಾನು ತನ್ನ ನಿಜಸ್ವ ರೂಪದಲ್ಲಿ ತನ ಶರೀರಕ್ಕೆ 
ಈಶ್ವ ರಥೆಂದೂ ಅಂದರೆ ಆದಕ್ಕೆ ನತಿಯಾಗಿಯಷ. ಆಧಾರ 
ಯಾಃ ಆಳುವವನನಾಗಿಯೂ ಇರುವವನೆಂದೂ ದ ನೈ ಢವಾಗಿ 
ತಿಳಿದಿರುವನು. ಇಷ್ಟೇ ಅಲ್ಲ, ಅನನು ಎಲ್ಲಾ ಶರೀರಗಳಲ್ಲಿಯೂ 
ಇರುವ ಜೀವಾತ್ಮರೆಲ್ಲರೂ ಅವರವರ ಶರೀರಗಳಿಗೆ ಈಶ್ವಕರೆಂಮೂ 
ಮತ್ತು ಅವರೆಲ್ಲರೂ ತಮ್ಮತಮ್ಮ ಪರಿಶುದ್ಧ ಆತ್ಮಸ್ಮರೂಪದಲ್ಲಿ 
ಅಧವಾ ಜ್ಞಾ ನಾಕಾರ ಸ ಶೈ ರೊಪದಲ್ಲಿ ಸಮಕೆಂದೂ ತಿಳಿದಿರುವನು. 
ಅವನು ತನ್ನ ನಿಜಸ್ತ ರೊಪದಲ್ಲಿ ದೇವ, ಮನುಷ್ಯ ತಿರ್ಯಕ್‌ 
ಮೊದಲಾದ BA ಆಕಾರಗಳನ್ನು ಪಡೆದಿಲ್ಲವೆಂದೂ, 
ಜನ್ಹಿನಾಕಾರವಾಗಿ ಇರುತ್ತಾನೊದೂ ಸಂಜೀಹವಿಲ್ಲದಿ ಅರಿತಿರು 
ವೆನು. ಆದುದರಿಂದ ಅವನು ಈ ವಿಧವಾದ ತನ್ನ ಮನಸ್ಸಿ 
ನಿಂದಲೇ ತನ್ನ ಆತ್ಮನನ್ನು ಸಂಸಾರದಿಂದ ಉಜ್ಜಿ ವಿಸುವ ಹಾಗೆ 
ಮಾಡುತ್ತಾನೆ ಅಂದರೆ ಅವನು ಸಂಸಾರದಿಂದ ಬಿಡುಗಡೆ 
ಯನ್ನು ಹೊಂದುತ್ತಾನೆ. ಜ್ಞಾನಿಯು ಎಂದಿಗೂ ತನ್ನ ಮನಸ್ಸಿ 


ಅಲ್ಬವಾದ ಸುಖದುಃಖಗಳನ್ನು 


ನಿಂನ ತನ್ನ ಆತ ನನ್ನು ಹಿಂಸಿಸಂವುದಿಲ್ಲ, ಕೆಡಿಸುವುದಿಲ್ಲ ಅಥವ 
ನಾಶಮಾಡುವುದಿಲ್ಲ. ಹೀಗೆ ಎಲ್ಲೆಲ್ಲಿಯೂ, ಯಾವಾಗಲೂ 
ಜ್ಞಾನಿಗೆ ತಾನು ಶರೀರವಲ್ಲವೆಂದೂ. ಜ್ಞಾತಾ (ಅರಿಯುವವನು) 
ಎಂದೂ, ಒಂದೇ ರೂಪವಾಗಿ ಇರುವನೆ€ದೂ ತೋರುವುದರಿಂದ 
ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ; ಅಂದರೆ ಅವನು 
ನಿಶ್ಚಯವಾದ ಆತ್ಮಸ್ಥ ರೂಪದ ಸಾಕ್ಷಾತ್ಭಾ ರವನ್ನು ಶಾಶ್ರ ತವಾಗಿ 


ಪಡೆಯುತ್ತಾನೆ. 
ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ರರ್ಯ 


ಈ ಶ್ಣೊ (ಕದಲ್ಲಿರುವ 4 ಪ್ರಶ ಗ -ಆತ್ಮಾನಂ * 


ಎಂಬ ಪದಗಳಿಗೆ ಅರ್ಥಗಳೇನು * ಈಶ್ವರಂ” ಎಂದರೆ 
ಪರಮಾತ್ಮನಂ ಅಥವ ಸಗುಣ ಬ್ರಹ್ಮನು ; | ಆತ್ಮಾನಾ * 


ಎಂದರೆ ತನ್ನ ಅಂತಃಕರಣದಂದ ಅಥವ ಮನಸ್ಸಿನಿಂದ ; 
“ ಆತ್ಮಾನಂ "ಎಂದರೆ ತನ್ನನ್ನು, “ ಸಮವಸ್ಥಿ ಒತಮೀಶ್ವರಮ ೨೨ 
ಎಂದಕೆದು ? ಜೀವ, ಮನುಷ್ಯ ತಿರ್ಯಕ್‌, ಸಸ್ಯ, ಸ್ಥಾ ನೆರ 
ಮೊದಲಾದ ಸಾತ್ವಿಕ, i ತಾಮಸಿಕ ಸೆ ಸ್ವಭಾವಗಳನ್ನು 
ಪಡೆದಿರುವ ಪಾ ಎ ಚಿಗಳೆಲ್ಲರಲ್ಲಿಯೂ ಸರಮಾತ್ಮನು ಒಂದೇ 
ಸಮನಾಗಿ ಇದ್ದಾನೆ ಎಂದೂ ವೇದಶಾಸ್ತ್ರವು ತಿಳಿಸುತ್ತದೆ. 
ಹೆ ಸರ್ವ ತ್ರಸವಂಂ ಪಶ್ಯತಿ ೫ ಎಂದರೇನು? ಆಯಾ ಪ್ರಾಣಿ 
ಗಳ 'ೈನೇಂಗಳಲ್ಲಿ ಎಷ್ಟೇ ದೋಷಗಳಿದ್ದಾಗ್ಯೂ ಅವುಗಳೊಳ 
ಗಿರುವ ಪರಮಾತ್ಮನು ಮಾತ್ರ ಅನಂತ ಕಲ್ಯಾಣಗುಣಗಳಿಂದ 
ಕೂಡಿರುವುದರಿಂದ ಅವನಲ್ಲಿ ಸ್ವಲ್ಪವೂ ಯಾಷ ವಿಧವಾದ 
ದೋಷವೂ ಇರುವುದಿಲ್ಲವೆಂದು ತಿಳಿಯಬೇಕು. 


ಆಜ್ಞಾನಿಗಳು ರಾಜಸಿಕ ಮತ್ತು ತಾಮಸಿಕ ಸ್ವಭಾವಗಳನ್ನು 
ನಡೆದಿರುವ ಪ್ರಾಣಿಗಳೊಳಗೆ ಪರಮಾತ್ಮನು ಇಲ್ಲವೇ ಇಲ್ಲ 
ಎಂದು ಭಾವಿಸುತ್ತಾರೆ. ಹಾಗೆ ಅವನು ಅವುಗಳೊಳಗೆ ಇರುವ 
ನಾದರೆ ದೋಷಗಳಿಂದ ಕೂಡಿದ ಮೇಲು ಕೀಳಿನ ಶರೀರಗಳಲ್ಲಿ 
ರುವ ಜೋಷಗಳ ಸಂಪರ್ಕವು ಪರಮಾತ್ಮನಿಗೂ ಉಂಟಾಗುತ್ತದೆ 
ಎಂದು ಅನರು ಸಂದೇಹ ಪಡುತ್ತಾರೆ. ಹೀಗೆ ನರಮಾತ್ಮನಲ್ಲಿ 
ದೋಷವನ್ನು ಆರೋಪಿಸುವ ಮನಸ್ಸ ನ್ನು ಪಡೆದಿರುವ ಅಜ್ಞಾನಿ 
ಗಳು ತಮ್ಮ "ಮನಸ್ಸಿ ನಿಂದಲೇ ತಮ ನ್ನು? ಹಿಂಸಿಸುತ್ತಾರೆ ಅಥವ 
ನಾಶಸೆಡಿಸುತ್ತಾರೆ; ಏಕೆಂದರೆ ಯತರ ಸರಮಾತ ನು 
ಎಲ್ಲಾ ಪ್ರಾಣಿಗಳಲ್ಲಿಯೂ ಇರುವುದಿಲ್ಲ ಮತ್ತು ಅವನು ಇದ್ದರ 
ದೋಷದಿಂದ ಕೂಡಿದ್ದಾನೆ ಎಂದು ಭಾವಿಸುತ್ತಾನೋ ಅವನು 
ನರಕಕ್ಕೆ ಹೋಗುತ್ತಾನೆ. 


Re-printed from Mysore Vysya Patrika 
April 1960) 


ಭಗವಥ್ಲೀತಾ ಅಧ್ಯಾ ಯ ೧ಜಒ.ಪಾ 


ಜ್ಞಾನಿಗಳು ಮಾತ್ರ ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ 
ಸ್ವಭಾವಗಳನ್ನು ಪಡೆದಿರುವ ಎಲ್ಲಾ ಪ್ರಾಣಿಗಳಲ್ಲಿಯೂ 
ಒಂದನ್ನೂ ಬಿಡದೆ ಪರಮಾತ್ಮನು ಒಂದೇ ಸಮನಾಗಿ ಇರವ 
ನೆಂದೂ ಈ ಅದ್ವಿತೀಯ ಪರಮಾತ್ಮನಿಗೆ ಆಯಾ ಪ್ರಾಣಿಗಳ 
ಶರೀಠ SUN ಯಾವ ವಿಧವಾದ ಹೋಷೆಗಳೂ 
ಉಬಾಗುವುದಿಲ್ಲವೆಂದೂ ಮತ್ತು ಪರಮಾತ್ಮನು ಅನಂತ 
ಕಲ್ಯಾಣಗುಣಗಳನ್ನು ಪಡಿದಿರುವನೆಂದೂ ಸಂದೇಹರಹಿತರಾಗಿ 
ತಿಳಿದಿರುವರು,.. ಇಂಥಾ ಪವಿತ್ರವಾದ ಮನಸ್ಸನ್ನು 
ಪಡೆದಿರುವ ಜ್ಞಾನಿಯು ತನ್ನ ಅಂತಃಕರಣದಿಂದ ಅಥವ ಬುದ್ಧಿ 
ಯಿಂದ ತನ್ನನ್ನು ಹಿಂಸಿಸುವುದಿಲ್ಲ ಅಥವ ನಾಶಮಾಡಿಕೊಳ್ಳು 
ವುದಿಲ್ಲ; ಏಕೆಂದರೆ ಕೆಟ್ಟಬುದ್ಧಿ ಯಿಲ್ಲಜಿ ಸರಮಾತ್ಮನ 
ವಿಚಾರದಲ್ಲಿ ನಿಜವಾದ ಜ್ಞಾನವನ್ನು ಪಡೆದಿರುವ ಜ್ಞಾನಿಯು 
ಎಂದಿಗೂ ನರಕವಾಸನೆಂಬ ಹೀನಸ್ಸಿ ತಿಯನ್ನು ಪಡೆಯುವುದಿಲ್ಲ. 
ಇನ್ನೇನು, ಅವನು ಪರಮಾತ್ಮನ ದೋಷರಹಿತವಾದ ಕಲ್ಯಾಣ 
ಗುಣಗಳನ್ನು ತಿಳಿದು ಅನುಭವಿಸಿ, ಯಾವಾಗಲೂ ಸ್ಮರಿಸುತ್ತಾ 
ಸಕ್ಟೋತ್ತಮವಾದ, ಪವಿತ್ರವಾದ, ಸಂಸಾರವನ್ನು ಬಿಡಿಸುವ 
ಸ್ಥಾನವನ್ನು ಅಥವ ಸ್ಥಿತಿಯನ್ನು ಅಥವ ಅವಸ್ಥೆ ಯನ್ನು ಅಥವ 
ಗತಿಯನ್ನು ಪಡೆಯುತ್ತಾನೆ, (ಹಿ) ಇದಲ್ಲಿ ಯಾವ 
ಸಂದೇಹವೂ ಇಲ್ಲ ಎಂಬುದು ನಮಗೆ ಶಾಸ್ತ್ರದಿಂದ ತಿಳಿದು 
ಬರುತ್ತ ದೆಯಲ್ಲವೆ ? 


ಗಮನಿಸಬೇಕಾದ ವಿಷಯ 


ಪ್ರತಿಯೊಬ್ಬ ಮನಃುಷ್ಯನಲ್ಲಿಯೂ, ಏಕೆ ಪ್ರತಿಯೊಂದು 
ಪ್ರಾಣಿಯಲ್ಲಿಯೂ ಶರೀರ ಮತ್ತು ಅಂತಃಕರಣ ಎಂಬ ಎರಡು 
ತತ್ವಗಳಲ್ಲದೆ ಜೈತನ್ಯ ಅಥವ ಜ್ಞಾನೆ ಎಂಬ ಮೂರನೆಯ 
ತತ್ವವು ಪ್ರತ್ಯೇಕವಾಗಿ ಒಳಗೆ ಇದೆ ಎಂದು ಹಿಂದಿನ ಶ್ಲೋಕದಲ್ಲಿ 
ತಿಳಿಸಿದೆ. ಈ ಮೂರನೆಯ ತತ್ವವು ನಿರ್ಗುಣಬ್ರ ಹ್ಮನಾಗಿರ 
ಬಹುದು ಅಥವ ಶುದ್ಧ ಪ್ರತ್ಯಗಾತ್ಮನಾಗಿರಬಹುದು ಸ 


ಸಗುಣಬ್ರ ಹ್ಮನಾಗಿರಬಹುದು. ಜೈತನ್ಯದ ಸ್ವರೂ ಪವು 
ಯಾವುದೇ ಆಗಿರಲಿ ಅದು ಪ್ರತಿಯೊಂದು ಪ್ರಾಣಿಯಲ್ಲಿಯೂ 


61 


ಪಾಠ ೭ 


ಹೆಚು ಕಮ್ಮಿ ಇಲ್ಲದೆ ಸಮನಾಗಿಯೇ ಇರುವುವು, ಯಾವನು 
ಈ ಚೈತನ್ಯ ಸ್ವರೂಪವು ತನ್ನಲ್ಲಿಯೂ ಮತ್ತು ಸರ್ವಪ್ರಾಣಿ 
ಗಳಲ್ಲಿಯೂ ಒಂದೇ ರೀತಿಯಲ್ಲಿರುತ್ತಾ | ಅವುಗಳ ಕರೀರಗಳಿಗೆ 
ಧಾರಕ, ಪೋಷಕ, ನಿಯಾಮಕನಾದ ₹ ತಕ ೈರನಾಗಿರುವನೆಂದೂ 
ಮತ್ತು ಎಲ್ಲಾ ಪ್ರಾ ಚಿಗಳಲ್ಲಿರುವ ಜೆ ತನ್ಯೈಸ ಸ್ನ ಕೈರೂಪವು ಒಂದೇ 
A ದ ್ಸ ಢವಾಗಿ ತಳಿದಿರುತ್ತಾ ನೆಯೋ ಅವನು 
ಜ್ಞಾನಿಯ, ಅವನು 'ಅತ್ಮದ ನಿಜಸ್ವರೂಪವನ್ನು ತಿಳಿದಿರು 
ವುದರಿಂದ, ತನ್ನ ಮತ್ತು ಇತರರ ಶರೀರಗಳು ಬೇಕಿಬೇರೆಯಾ 
ಗಿದ್ದಾಗ್ಯೂ, ಇಲ್ಲಾ ಪ್ರಾಣಿಗಳು ತನಗೆ ಸಮಾನರು ಅಥವ 
ತಾನೇ ಎಂದು ಭಾವಿಸುತ್ತಾ, ಸ್ವಾ ರ್ಥಭಾವನೆಗಳನ್ನು ನಿರ್ಮೂಲ 
ಮಾಡಿ ನಿತ್ಯಜೀವೆನದನ್ಲಿ ತನ್ನ ಕುಟೂಂಬ್ಗ ಹಳ್ಳಿ, ಪಟ್ಟಣ, 
ದೇಶ್ಯ] ಲೋ ಕದ ಜನರೆಲ್ಲರಿಗೂ ಪರೋಪಕಾರೆಗೆಳನ್ನು 
ಮಾಡುತ್ತಲೇ ಇರುವನು. ಇಂಥಾ ಜ್ಞಾನಿಯು ತನ್ನ ಮತು. 
ಇತರರ ನಿಜ ಆತ್ಮಸ್ವ ರೂಪವನ್ನು ಎಂದಿಗೂ ಮರೆಯುವುದಿಲ್ಲ. 
ಆದುದರಿಂದ ಚ ಇನ್ನ ಮನಸ್ಸಿನಿಂದ ತನ್ನೊಡನೆ ಸಂಪರ್ಕ 
ವನ್ನು ಪಡೆದಿರುವ ಆತ್ಮನನ್ನು 'ಎಂಸಿಸುವುದಿಲ್ಲ ಹೀನಸ್ಥಿತಿಗೆ 
ತರುವುದಿಲ್ಲ ಅಥವ ನಾಶ ಮಾಡುವುದಿಲ್ಲ. ಈ ಜ್ಞಾನಿಯು 
ಪರಾಂಗತಿಯನ್ನು ಅಥವ ಶ್ರೇಯಸ್ಸ ನ್ನ ಅಥವ ಈ ಜನ್ಮ 
ದಲ್ಲಿಯೇ ನೆರಪೂರ್ಣಾವಸ್ಮೆಯನ್ನು ಪಡೆಯುವನು. ಆದರೆ 
ಸಾಧಾರಣವಾದ ವಂನುಷ್ಯರು ತಮ್ಮಲ್ಲಿ ಆತ್ಮಸ್ವರೂಸವು 
ಅಡಗಿದೆ, ಅದು ಈಶ್ವರನು, ಎಲ್ಲರಲ್ಲಿಯೂ ಆತ್ಮಸ್ವರೂಪವು 
ಸವಃನಾಗಿದೆ ಎಂಬೀ ತತ [ಗಳನ್ನು ನಂಬದೆ, ತಾವು ಶರೀರಗಳು 
ಮಾತ್ರವೆಂದೂ ಮತ್ತು ಮನುಷ್ಯಮನುಷ್ಯರಿಗೆ ಭೇದವಿದೆ 
ಹನ ತಿಳಿದು,  ಫರ್ಗ್‌ರ್ಥಭಾವನೆಯನ್ನು ಪಡೆಯದೆ, 
ಸ್ವಾರ್ಥತೆಯನ್ನೇ ನಿತ್ಯಜೀವನದಲ್ಲಿ ಕೈಗೊಂಡು ತಮ್ಮ ಆತ್ಮ 
ಸ್ವರೂಪವನ್ನು ಹಿಂಸಿಸುತ್ತಾರೆ ಅಥವ ಕೊಲ್ಲುತ್ತಾರೆ. 
ಪ್ರಕೃತ್ಯೆವ ಚ ಕರ್ಮಾಣಿ ಕ್ರಿಯಮಾಣಾಸಿ 
ಸರ್ವಶಃ | 


ಯಃ ಪಶ್ಯತಿ ತಥಾತ್ಮಾನಮಳರ್ತಾರಂ 
ಸ ಪಶ್ಯತಿ [೨೯1 


09 


ಈ ಶ್ಲೋಕದಲ್ಲಿರುವ ಸಾಮಾನ್ಯ ಅರ್ಥಗಳು ಹೀಗಿವೆ: 


(1) ಸರ್ವಶಃ ಕರ್ಮಾಣಿ ಪ್ರಕೃತ್ತೈವ ಕ್ರಿಯಾವಕಾಣಾನಿ 
ಯಃ ಪಶ್ಯತಿ ಸರ್ವಪ್ರಕಾರದಲ್ಲಿಯೂ ಮಾ ಡಲ್ಬಡುವ 
ಕರ್ಮಗಳು ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ ಎಂದು 
ಯಾವನು ನೋಡುತ್ತಾನೋ ಅಥವ ತಿಳಿದುಕೊಳ್ಳುತ್ತಾ ನೋ 
ಅಥವ ಅನುಸಂಧಾನ ಮಾಡುತ್ತಾನೋ 


(2) ಚ ತಥಾ ಆತ್ಮಾನಂ ಅಕರ್ತಾರಂ (ಯಃ ಪಶ್ಯತಿ) = 
ಮತ್ತು ಹಾಗೆಯೇ ಆತ್ಮನಾದ ತನ್ನನ್ನು ಕರ್ತನಲ್ಲವೆಂದು 
ಯಾನನು ನೋಡುತ್ತಾನೋ, ಅಥವ ತಿಳಿದುಕೊಳ್ಳುತಾನೋ 
ಅಥವ ಅನುಸಂಧಾನ ಮಾಡುತ್ತಾನೋ 


(8) ಸಃ ಸಶ್ಯತಿ ಇ ಆಜ್ಞಾನಿಯು ಪ್ರಕೃತಿ, ಆತ್ಮ ಕರ್ಮ, 
ಕರ್ತ ಇವುಗಳ ಫಿಜಸ್ತರೂಪವನ್ನು ಸಾಕ್ಷಾತೃರಿಸಕತ್ತಾರೆ. 


ಈ ಶ್ಲೋಕದ ತಾತ್ಸ್ರರ್ಯದಲ್ಲಿಯೂ ಅಭಿಪ್ರಾಯ ಬೇಧಗಳಿವೆ. 
ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಶ್ಲೋಕದಲ್ಲಿರುವ “ ಪ್ರಕೃತಿ” ಎಂಬ ಪದಕ್ಕೆ ಪ್ರಸಂಚ 
ದಲ್ಲಿರುವ ವಿನಿಧ ಚರಾಚರ ಪದಾರ್ಥಗಳನ್ನು ಉಂಟುವರಾಡುವ 
ಅಥವ ತೋರಿಸುವ ಭಗವಂತನ ತ್ರಿಗುಣಾತ್ಮಕವಾದ ಮಾಯಾ 
ಶಕ್ತಿಯೆಂದು ಅರ್ಥ “ ಆತ್ಮಾನಂ ” ಎಂಬ ಪದಕ್ಕೆ ಪ್ರತಿಯೊಬ್ಬ 
ನಲ್ಲಿಯೂ ಅಂತರಾತ್ಮನಾಗಿರುವ “ಅದ್ವಿತೀಯ ನಿರ್ಗುಣಬ್ರಹ್ಮ” 
ಎಂದು ಅರ್ಥ. ಪ್ರಕೃತಿಯ ವಿಕಾರಗಳಾದ ಮಹತ್ತು 
ಅಹೆಂಕಾರ, ಮನಸ್ಸು, ಇಂದ್ರಿಯಗಳು, ತನ್ಮಾತ್ರೆಗಳು, ಭೂತ 
ಗಳು ಇವುಗಳ ಭಾಗಗಳ ಸಂಯೋಗದಿಂದ ಉಂಟಾಗಿರುವ 
ಮನುಷ್ಯ ಶರೀರದಲ್ಲಿ ನಡೆಯುತ್ತಿರುವ ಎಲ್ಲಾ ವಿಧಗಳಾದ 
ಕರ್ಮಗಳೂ ಪ್ರಕೃತಿಯಿಂದಲೇ ' ಅಂದರೆ ಭಗವಂತನ 
ತ್ರಿಗುಣಾತ್ಮಕವಾದ ಮಾಯೆಛಂಂದಲೇ ಮಾಡಲ್ಪಡುತ್ತವೆ 
ಎಂದು ಯಾವ ವಿವೇಕಿಯು ತಿಳಿಯುತ್ತಾನೆಯೋ ಅವನು 
ಜ್ಞಾನಿಯು. ಮನುಷ್ಯನು ಅಜ್ಞಾನದಿಂದ ಅತ್ಮನಾದ ತಾನು 
ಕರ್ಮಗಳನ್ನು ಮಾಡುತ್ತಿರುವುದಾಗಿ ತಪ್ಪು ತಿಳುವಳಿಕೆಯನು 
ಪಡೆದಿರುತ್ತಾನೆ. ಆದರೆ ಜ್ಞಾನಿಯು ಮಾತ್ರ ಆತ್ಮನಾದ 
ತಾನು ಉಪಾಧಿರಹಿತನಾದ ನಿರ್ಗುಣಬ್ರಹ್ಮನು ಎಂದೂ, 
ಆತ್ಮನು ಕರ್ಮಗಳಿಗೆ ಕರ್ತನಲ್ಲವೆಂದೂ ನೋಡುವನು ಅಥವ 
ದಡ್ಸವಾಗಿ ತಿಳಿದಿರುವನು. ಯಾವನು ಅತೆಗಳನ್ನು ಪಡೆದಿರು 
ವನೋ ಅವನು ಕರ್ಮಗಳನ್ನು ಮಾಡುತ್ತಾನೆ; ಆದರೆ ಅತ್ಮನು 
ಆಶಾರಹಿತನಾಗಿ ಪರಿಪೊರ್ಣನಾಗಿರುವುದರಿಂದ ಅನನು ಯಾವ 


ವಿಧವಾದ ಕರ್ಮಗಳನ್ನೂ ಮಾಡುವುದಿಲ್ಲ. ಹೀಗೆ ಯಾವ 
ಜ್ಞಾನಿಯು ]ಶರೀರಾದಿಗಳಿಗೆ ಕಾರಣವಾದ ಮೂರು ಗುಣ 
ಗಳನ್ನು ಸಡೆದಿರುವ ಮಾಯಾ ಶಕ್ತಿಯಿಂದಲೇ ಎಲ್ಲಾ ಕರ್ಮ 
ಗಳೂ ಉಂಟಾಗುತ್ತವೆಯೆಂದೂ ಮತ್ತು ತನ್ನ ನಿಜಸ್ವರೂಪ 
ವಾದ ನಿರ್ಗುಣ ಬ್ರಹ್ಮವು ಯಾವ ಕರ್ಮಗಳನ್ನೂ ಮಾಡುವು 
ದಿಲ್ಲವೆಂದೂ ನೋಡುತ್ತಾನೆಯೋ ಆಥವ ದೃಢವಾಗಿ ತಿಳಿಯು 
ತ್ತಾನೆಯೋ ಅವನು ಮಾಯಾಶಕ್ತೆಯ ಸ್ವರೂಪವನ್ನೂ ಮತ್ತು 
ತಾನೇ ಆದ ನಿರ್ಗುಣಬ್ರಹ್ಮ ಸ್ವರೂಪವನ್ನೂ ನಿಜಸ್ವರೂಪದಲ್ಲಿ 
(ತಪ್ಪುತಿಳುವಳಿಕೆ ಇಲ್ಲದೆ) ಇರುವ ಹಾಗೆ ನೋಡುತ್ತಾನೆ. 
ಯಾವನು ಈ ರೀತಿಯಲ್ಲಿ ತಿಳಿಯುತ್ತಾನೆಯೋ ಅವನು ಸತ್ಯ 
ವನ್ನು ಸಾ ಕ್ಷಾತೃರಿಸುವ ಜ್ಞಾನಿಯು, 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಈ ಶ್ಲೋಕದಲ್ಲರುವ “ ಪ್ರಕೃತಿ” ಎಂಬ ಪದಕ್ಕೆ ಮೂಲ 
ಪ್ರಕೃತಿಯೆಂದೂ. ಆತ್ಮಾನಂ ೫ ಎಂಬ ಪದಕ್ಕೆ ಶುದ್ಧಪ್ರತ್ಯ 
ಗಾತ್ಮನು ಎಂದು ಅರ್ಥಮಾಡಿದ್ದಾರೆ. ಜೀವಾತ್ಮನಿಗೆ ಬದ್ಧ 
ಅವಸ್ಥೆ ಎಂದೂ ಮುಕ್ತ ಅವಸ್ಥೆ ಎಂದೂ ಎರಡು ಅವನೆ 
ಗಳಿವೆ. ಬದ್ಧದೆಶೆಯಲ್ಲಿ ಜೀವಾತ್ಮನು ಶರೀರ ಬಂಧನಕ್ಕೆ 
ಒಳಪಟ್ಟ ಮನುಷ್ಯನಾಗಿ ಎಲ್ಲಾ ವಿಧಗಳಾದ ಕರ್ಮಗಳನ್ನು 
ಮಾಡುತ್ತಾನೆ. ಆದರೆ ತನ್ನ ಮುಕ್ತದೆಶೆಯಲ್ಲಿ ಅಂದರೆ ನಿಜ 
ಸ್ವರೂಪದಲ್ಲಿ ಪ್ರಕೃತಿ ಅಥವ ಶರೀರಬಂಧನದಿಂದ ಬಿಡಲ್ಪಟ್ಟಿವ 
ನಾಗಿ ಕೇನಲ ಶುದ್ಧ ಜ್ಞ ನಾಕಾರಸ್ವರೂಪವನ್ನು ಪಡೆದಿರುವರು. 
ಈ ತತ್ವವನ್ನು ತಿಳಿದ ಜ್ಞಾನಿಯು ಹೀಗೆ ಅನುಸಂಧಾನ 
ಮಾಡುತ್ತಲೇ ಇರುವನು. * ನಾನು ಈಗ ಪ್ರಕೃತಿಯಭಾಗವಾದ 
ಶರೀರದಮೂಲಕ ಮಾಡುತ್ತಿರುವ ಎಲ್ಲಾವಿಧಗಳಾದ ಕರ್ಮಗಳು 
ಶರೀರಕ್ಕೆ ಕಾರಣವಾದ ಪ್ರಕೃತಿಯಿಂದಲೇ ಮಾಡಲ್ಪಡುತ್ತವೆ. 
ಕೇವಲ ಜ್ಞಾನಾಕಾರನಾದ, ಶುದ್ಧ ಆತ್ಮನಾದ ನಾನು ನನ್ನ ನಿಜ 
ಸ್ವರೂಪದಲ್ಲಿ ಶರೀರವನ್ನು ಪಡೆದಿಲ್ಲದುದರಿಂದ ನಾನು ಯಾವ 
ಕರ್ಮಗಳನ್ನೂ ಮಾಡುವುದೂ ಇಲ್ಲ ಮತ್ತು ಅವುಗಳನ್ನು 
ಮಾಡಲು ಅವಶ್ಯಕತೆಯೂ ಇರುವುದಿಲ್ಲ. ಆದರೆ ನನಗೆ ಕರ್ಮ 
ದಿಂದ ಉಂಟಾದ ಅಜ್ಞಾನದಿಂದ ಪ್ರಕೃತಿಯ ಭಾಗವಾದ ಶರೀರ 
ಸಂಬಂಧ ಉಂಟಾಗಿದೆ; ಈ ಬದ್ಧದೆಶೆಯಲ್ಲಿ ನನಗೆ ಶರೀರವೆಂಬ 
ಕ್ಷೇತ್ರವು ವಾಸಮಾಡಲು ಆಶ್ರಯವಾಗಿದೆ ಮತ್ತು ಈ ಶರೀರ 
ದಿಂದ ಮಾಡಲ್ಪಡುವ ಎಲ್ಲಾ ಕರ್ಮಗಳಿಂದ ಉಂಟಾಗುವ 
ಸುಖದುಃಖಗಳೆಲ್ಲವನ್ನೂ ನಾನು ಪ್ರಾರಬ್ಧಕರ್ಮ ರೂಪವಾಡ 
ಅಜ್ಞಾನದಿಂದಲೇ ಅನುಭವಿಸುತ್ತಿರುವೆನು. ನನ್ನ ನಿಜವಾದ 
ಜ್ಞಾನಾಕಾರವಾದ ಆತ್ಮಸ್ವರೂಪದಲ್ಲಿ ನನಗೆ ಈ ಸುಖದುಃಖಗಳು 


68 


ಅನುಭವವು ಸ್ವಲ್ಪವೂ ಇರುವುದಿಲ್ಲ. ನಾನು ಆಗ ನಿಕತಿಶಯ 
ವಾದ ಆತ್ಮಾನಂಡವನ್ನು ಪಡೆಯುತ್ತೇನೆ. ಎಲ್ಲಾ ಜೀವಾತ್ಮರು 
ಗಳೂ ತಮ್ಮ ಜ್ಞಾನಾಕಾರವಾದ ನಿಜಸ್ವರೂಪದಲ್ಲಿ ಸಮರು; 
ಆದಕೆ ಅವರು ಬನ್ಳದೆಶೆಯಲ್ಲಿ ವಿಧ ವಿಧಗಳಾದ ಶರೀರಗಳನ್ನೂ 
ಪಡೆದು ಅವುಗಳ ಮೂಲಕ ವಿಧ ವಿಧಗಳಾದ ಕರ್ಮಗಳನ್ನು 
ಮಾಡುತ್ತಾ, ವಿಧ ವಿಧಗಳಾದ ಸುಖಡಾಃಖಗಳನ್ನು ಅನುಭವಿ 
ಸತ್ತಾ ಬೇಕೆ ಬೇಕೆಯಾಗಿಯೇ ಇರುವ ಹಾಗೆ ಅಜ್ಞಾನದಿಂದ 
ತಿಳಿಯುವರು *. ಯಾವನು ವಿವೇಕಿಸಿ ಹೀಗೆ ತಿಳಿಯು 
ತ್ತಾನೆಯೋ ಅವನು ಆತ್ಮನಾದ ತನ್ನನ್ನು ಅಂದರೆ ತನ್ನ 
ಯಥಾವತ್ತಾ ಗಿರುವ ನಿಜಸ್ವರೂಪವನ್ನು ತಿಳಿಯುವನು ಅಥವ 
ಸಾಕ್ಷಾತೃರಿಸುವನು. 


ಮೂರನೆ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ, 


ಮನುಷ್ಯನು ಮಾಡುವ ಎಲ್ಲಾ ವಿಧವಾಹ ಕರ್ಮಗಳಿಗೆ 
ಜೀವಾತ್ಮನು ಕರ್ತನೇ ಅಥವ ಪರಮಾತ್ಮನು ಕರ್ತನೇ ಎಂಬ 
ಸಂದೇಹವಕ್ನೆ ಈ ಶ್ಲೋಕವು ಪರಿಹರಿಸುತ್ತದೆ. ಈ ಶ್ಲೋಕ 
ದಲ್ಲಿರುವ *ಪ್ರಕೃತ್ತೈವ-ಚ ” ಎಂಬ ಎರಡು ಪದಗಳಲ್ಲಿ 
"ಚ? ಎಂಬ ಪದಕ್ಕೆ ` ಪರಮಾತ್ಮನು? ಎಂದು ಅರ್ಥ. 
ಅದುದರಿಂದೆ * ಪ್ರ ಕೃತ್ಯೈವ ಚ ಕರ್ಮಾಣಿ ಸರ್ವಶಃ ಕ್ರಿಯ 
ಮಾಹಣಾನಿ” ಎಂಬ ವಾಕ್ಯಕ್ಕೆ ಈಶ್ವರನಿಂದ ಪೂರ್ವಕರ್ಮಾನು 
ಸಾರವಾಗಿ ಪ್ರಕೃತಿಯ ಭಾಗವಾದ ಶರೀರದ ಮೂಲಕ ಸಮಸ್ತ 
ಕರ್ಮೆಗಳು ಮಾಡಲ್ಪಡುತ್ತವೆ. ಎಂದು ಅರ್ಥವಾಗುತ್ತ ಡೆ. 
ಯಾವನು ಈಶ್ವರನು ಮನುಷ್ಯನ ಕರ್ಮಗಳನ್ನು ಅವನ ಪೂರ್ತ 
ಕರ್ಮಾನುಸಾರವಾಗಿ ಮಾಡಿಸುತ್ತಾನೆ ಮತ್ತು ಅವನಿಗೆ 
ಫಲವನ್ನು ಕೊಡುತ್ತಾನೆ ಎಂದು ತಿಳಿಯುತ್ತಾ ನೆಯೋ ಅವನು 
ಜ್ಞಾನಿಯು. ಇನ್ನೇನು, ಮನುಷ್ಯನು ಮಾಡುವ ಕರ್ಮಗಳಿಗೆ * 
ಜೀವಾತ್ಮನು ಸ್ವತಂತ್ರಕರ್ತನು ಅಲ್ಲವೆಂದು ಜ್ಞಾನಿಯಬ ತಿಳಿ 
ಯುತ್ತಾನೆ. ಈ ರೀತಿಯಲ್ಲಿ.ಜ್ಞಾ.ನಿಯು ಈಶ್ವರನೇ ನಿಜವಾದ 
ಕತಣ್ಯವು, ಜೀವಾತ್ಮನು ಸ್ವತಂತ್ರಕರ್ತನಲ್ಲ ಮತ್ತು ಈಶ್ವರನು 
ಅವರವರ ಕರ್ಮಾನುಸಾರವಾಗಿ ಕರ್ಮಫಲಗಳನ್ನು ಕೊಡುವು 
ದರಿಂದ. ಅವನಿಗೆ ಒಬ್ಬರನ್ನು ಪ್ರೀತಿಸುತ್ತಾನೆ ಇನ್ನೊಬ್ಬರನ್ನು 
ದ್ವೇಹಿಸುತ್ತಾ ನೆ ಎಂಬ ದೋಷಗಳು ಬರುವುದಿಲ್ಲ ಎಂದು ದೃಢ 
ವಾಗಿ ತಿಳಿದು ನಂಬಿರುವುದರಿಂದ ಅವನು ಪರಮಾತ್ಮನ ಸ್ವರೂಪ 
ವನ್ನೂ ಜೀವಾತ್ಮನ ಸ್ನ ರೂಪವನ್ನೂ ಮತ್ತು ಕರ್ಮದ ಸ್ವರೂಪ 
ವನ್ನೂ ಚೆನ್ನಾಗಿ ತಿಳಿದು ಪರಮಾತ್ಮನನ್ನು ಸಾಕ್ಷಾತೃರಿಸುವ 
ಶ್ರೇಯಸ್ಸನ್ನು ಪಡೆಯುತ್ತಾನೆ. 


ಗೆಮನಿಸಜೇಕಾದ ವಿಷಯಾ, 


ಮನುಷ್ಯನ ಅಂತರಾತ್ಮನು ನಿರ್ಗಣಬ್ರಹ್ಮನಾಗಿರಬಹುದು 
ಅಥವ ಶುದ್ಧಪ್ರತ್ಯಗಾತ್ಮನಾಗಿರಬಹುದು ಅಥವ ಸಗುಣಬ್ರಹ್ಮ 
ನಾಗಿರಬಹುದಂ, ಆದರೆ ಮನುಷ್ಯನ ಮಾಡುವ ಕರ್ಮಗಳಿಗೆ 
ಜೀವಾತ್ಮನು ಮಾತ್ರ ಸ್ವತಂತ್ರ ಕರ್ತನಲ್ಲ ಎಂದು ಎಲ್ಲರೂ 
ಒಪ್ಪುತ್ತಾರೆ. ಅವಿದ್ಯಾಕಲ್ಪಿತವಾದ ಪ್ರಕೃತಿ ಎಂಬ ಈಶ್ವರನ 
ಮಾಯಾಶಕ್ತಿಯಿಂದ. ಕರ್ಮಗೆಳೆಲ್ಲವೂ ಮಾಡಲ್ಪಡುತ್ತವೆ 
ಎಂದು ಕೆಲವರಂ ಹೇಳುತ್ತಾರೆ ; ಬದ್ಧದಿತೆಯಲ್ಲಿ ಅಜ್ಞಾನದಿಂದ 
ಶುಡ್ಧಪ್ರತ್ಯಗಾತ್ಮನು ತಾನು ಕರ್ಮಗಳನ್ನು ಮಾಡುವುದಾಗಿ 
ತಪ್ಪಾಗಿ ತಿಳಿಯುತ್ತಾನೆ ಎಂದು ಇನ್ನು ಕೆಲವರು ಹೇಳುತ್ತಾರೆ; 
ಪರಮಾತ್ಮನೇ ನಿಜವಾದ ಕತ್ಯವಾಗಿ ಅವರವರ ಪೂರ್ತ 
ಕರ್ಮಾನುಸಾರವಾಗಿ, ಅವಠವರ ದೇಹಗಳ ಮೂಲಕ ಕರ್ಮ 
ಗಳನ್ನು ಮಾಡಿಸುತ್ತಾನೆ ಎಂದು ಮತ್ತೆ ಕೆಲವರು ಹೇಳುತ್ತಾರೆ, 
ಹೀಗೆ ಪ್ರಕೃತಿ, ಶರೀರ, ಜೀವಾತ್ಮ, ಶುದ್ಧಪ್ರತ್ಯಗಾತ್ಮ, 
ಪರಮಾತ್ಮ, ನಿರ್ಕುಣಬ್ರಹ್ಮ ಇವರುಗಳಿಗೂ ಕರ್ಮಗಳಿಗೂ 
ಇರುವೆ ನಿಜವಾದ ಸಂಬಂಧಗಳನ್ನು ಯಾವವು ವಿವೇಕದಿಂದ 
ಳಿತಿಯತ್ತಾನೆಯೋ ಅವನೇ ಜ್ಞಾನಿಯು; ಅವನು ಖಂಡಿತ 
ವಾಗಿಯೂ ಸತ್ಯಸ್ವರೂಪದ ಸಾಕ್ಷಾತ್ಛಾರವನ್ನು ಕ್ರಮೇಣ 
ಪಡೆಯುತ್ತಾನೆ, 


ಯೊದಾ ಭೂತ ಷೃಫಗ್ಸಾವಯೇಕಸ್ಥ ಮನು 
ಪಶ್ಯತಿ! 

ತತ ಏವ ಚ ವಿಸ್ತಾರಂ ಬ್ರಹ್ಮಸಂಪದ್ಯತೇ 
ತದಾ aol 


ಈ ತ್ಲೋಕದಲ್ಲಿರುವ ವಾಕ್ಯಗಳ ಅರ್ಥವು ಹೀಗಿದೆ: 


(1) ಯದಾ ಭೂತ ಪೃಫಗ್ಗಾ ವಂ ಏಕಸಂ ಅನು 
ಪಶ್ಯತಿ ಯಾವಾಗ (ಯಾವೆಕಾಲದಲ್ಲಿ) ಭೂತಗಳ ಬೇರೆಬೇರೆ 
ಯಾದ ಬೇಧಗಳನ್ನು ಒಬ್ಬನಲ್ಲಿ ಅಥವ ಒಂದರಲ್ಲಿ ಇರುವುದಾಗಿ 
ತಿಳಿದುಕೊಳ್ಳುತ್ತಾನೋ, 


(3) ಚ ತತ ಏವಂ ವಿಸ್ತಾರಂ ಅನು ಪಶ್ಯತಿ ಇ ಮತ್ತು 
ಆದರಿಂದಲೇ ವಿಸ್ತಾರವಾಗಿರುವುದನ್ನು ಅಥವ ಉತ್ಪತ್ತಿಯಾ 
ಗುವುದನ್ನೂ ತಿಳಿಯುತ್ತಾನೆಯೋ, 


(8) ತದಾ: ಬ್ರಹ್ಮಸಂಪದ್ಯತೇಜ ಆಗ (ಆ ಕಾಲದಲ್ಲಿ) 
ಬ್ರಹ್ಮವನ್ನು ಸೇರಿಕೊಳ್ಳುತ್ತಾನೆ ಅಥವ ಹೊಂದುತ್ತಾನೆ. 


64 


ಆಚಾರ್ಯರುಗಳು ಈ ಏಕಸ್ಥ €* ಮೆತ್ತು “ ಬ್ರಹ್ಮ? ಎಂಬ 
ಪದಗಳಿಗೆ ಬೇರೆಬೇರೆ ಅರ್ಥಗಳನ್ನು ಮಾಡಿರುವುದರಿಂದ ಈ 
ಶ್ಲೋಕದ ತಾತ್ರರ್ಯದಲ್ಲಿಯೂ ಬೇಧಗಳಿವೆ. 


ಮೊದಲನೆಯ ಅಭಿಪ್ರಾಯಾದ ಪ್ರಕಾರ ತಾತ್ಸಯರ್ರ೯ 

ಈ ಎಕಸ್ಸೆಂ » ಮತ್ತು * ಬ್ರಹ್ಮ” ಎಂಬ ಪದಗಳಿಗೆ 
ಚ ನಿರ್ಗುಣಬ್ರ ಹ್ಮ್ಮ ಎಂದು ಅರ್ಥ. ಬಹುವಂಂದಿ ಸಾಧಾರಣ 
ಮನುಷ್ಯರು ಪಸಂಚದಲ್ಲಿರುವ ಲಕ್ಷಾಂತರ ಸಜೀವ ಮತ್ತು 
ನಿರ್ಜೀವ ಸದಾ ರ್ಥಗಳನ್ನು. ಬೇರಿಬೇರೆಯಾಗಿ ಯೇ ಇರುವಹಾಗೆ 
ಪ್ರತ್ಯಕ್ಷಿಸುವರು; ಇದು 'ಅನಿದ್ಯೆಯಿಂದ ಉಂಟಾದ ತಪ್ಪುತಿಳು 
ವಳಿಕೆಯು. ವಿವೇಕೆಯು ಸದ್ಗುರುಗಳ 
ಪಡೆದು, ಶಾಸ್ತ್ರಗಳನ್ನು ವ್ಯಾಸಂಗಮಾಡಿದರೆ ಈ ಬೇರೆಬೇರೆ 
ಯಾದ ವಸ್ತುಗಳೆಲ್ಲವೂ ಒಬ್ಬ ನೇ ಆದ ಆತ್ಮ ಅಥವ ನಿರ್ಗುಣ 

ಹ್ಮನಲ್ಲಿಯೇ ತೋರುತ್ತಿ ವೆಯಿಂದೂ ಮತು. ಆ ಆತ್ಮನಿಂದಲೇ 
ಹತ ವಿಸ್ತಾರವಾಗಿರುವ ಹಾಗೆ ತೋರುತಿ ವೆಯೆಂದೂ 
ತಿಳಿಯುವನು. ಮಲಗಿರುವನೊಬ್ಬ ನಲ್ಲಿಯೇ ಕನಸಿನಪ್ರ ಸಂಚದ 
ನಿಸ್ಮಾರವುಂಬಾಗುವಹಾಗೆ ಅದ್ದಿ ಡು ಆತ್ಮನಿಂದರೇ ವ್ಯಾವ 
ಹಾರಿಕೆ ಪ್ರಪಂಚದ ವಿಸಾ ಾರವಾಗಿರುವುದು ಆದುದರಿಂದ 
ಯಾವಾಗ ಡೆ ಸ್ಥಿನಿಯು ಈ ಪ ಪ್ರಪಂಚವೂ ಮತ್ತು ಅದರಲ್ಲಿರುವ 
ಚರಾಚರಾವಸ್ತು ಗಳೆಲ್ಲವೂ ನಿಜಸ್ವ ರೂಪದಲ್ಲಿ ಅತ ನು 'ಅಥವ 
ನಿರ್ಗುಣ ಬ್ರಹ ಒನೆ ಎಂದು ತಿಳಿದು, ಆ ಬ್ರ ಹ್ಮನೇ ತಾನು 
ಎಂದು ಸಾಕಾ ನೆಯೋ ಆಗ ನ ನ ಮ್ಮ ಅಥವ 
ಭ್ರ ಇಪವನ್ನೇ ಪಡೆಯುತ್ತಾ ನೆ. ಅಂದರೇನು, ಕ 

ಬೃಹ ರಗಣ ಸೇರಿಕೊಳ್ಳು ವನು ಅಥವ ಬ ಬ್ರಹ ವೇ ಆಗುವನು. 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪಶ್ಯ. | 


ಪ 


« ಏಕಸ್ನೆಂ” ಎಂಬ ಪದಕ್ಕೆ ಪುರುಷ, ಪ್ರಕೃತಿ ಎಂಬ 
ಎರಡರಲ್ಲಿ ಒಂದರಿಂದ ಟಬ ಪ್ರಕೃತಿಯಿಂದ ಉಂಟಾದದ್ದು, 


ಎಂದು ಅರ್ಥ. “ ಬ್ರಹ್ಮ ಕೆ ಎಂದ 'ಶುದ್ಧ ಪತ್ತ ಗಾತ್ಮ ಅಥವ 
ಜೀವಾತ್ಮ ಎಂದು ಅರ್ಥ. ಜೀವಾತ್ಮ ಮೆತು ಮೂಲಪ ಕ್ಟ ತ್ರಿ 
ಎಂಬ ಎರಡು ತತ್ವ ಗಳೂ Re ತಿಗೆ ೫60238 


ಬಹುಮಂದಿ ಚಾ ಜನರು ಪ್ರ ಕ್ಸ bail ಭಾಗವಾದ ತಮ 
ಶರೀರಗಳನ್ನೇ ಜೀವಾತ್ಮ ನೆಂದ pe ಮನುಷ್ಯ, ಪ್ರಾಣಿ, 
ದೇವತೆಗಳಿಗೆ ಬೇಧಗಳನ್ನು ಕಾಣುತ್ತಾ ಸ 'ರುಗಳಳ್ಲೇ 
ಬೇಧಗಳಿರುವಹಾಗೆ ಭಾವಿಸುವರು. ಆದರೆ ತತ್ವಗಳ ನಿಜ 

ಇಪವನ್ನು ತಿಳಿದ ಜ್ಞಾನಿಯು ಮಾತ್ರ ಬೇಕೆಬೇಕೆಯಾಗಿರುವ 
ಸಕಲವಸ್ತುಗಳಲ್ಲಿರುವ ಪ್ರತ್ಯೇಕವಾದ "ದೇವ, ಮನುಷ್ಯ, 
ಪ್ರಾಣಿ, ನಿರ್ಜೀವ ಪದಾರ್ಥ ಇವುಗಳ ಸ್ವಭಾವಗಳೂ ಮತ್ತು 


ಉಪದೇಶವನ್ನು 


ಅವು ಸಂಕುಚೆತವಾಗಿರುವುದು ಅಥವ ಉದ್ದೆವಾಗಿರುವುದು 
ಮಾತಾದ ವ್ಯತ್ಯಾಸಗಳೂ ಇವೆಲ್ಲವೂ ಆ ಪ್ರಕೃತಿ ಪುರುಷರೆಂಬ 
ಎರಡು ತತ್ವಗಳಲ್ಲಿ ಒಂದಾದ ಮೂಲ ಪ್ರಕ್ಸತಿ ಎಂಬ ಒಂದಕಿ 
ತತ್ತ ದಲ್ಲಿ ಮಾತ್ರ ವೇ ಇರುತ್ತದೆಂದೂ, ಹಾಗೆಯೇ ಆ ಮೂಲ 
ಪ್ರ ತ ತಿಯ ಕಿಸೆಮಿಂಡಲೇ ಪುತ್ರ ನೂ ನಾತ ತ್ರನೂ, ಬೆಟ್ಟ , ನದಿ, 
ಸಮುದ್ರ ಮುಂತಾದ ವಿಸಾ ರಪವಟಾಂಿತೆಯೊದೂ ತು 
ತ್ತಾನೆ. ಜೀವಾತ ರುಗಳೆಲ್ಲಾ ನಿಜಸ್ವರೂಪದಲ್ಲಿ ಜ್ಞಾನಾಕಾರ 
ವಾಗಿ ಒಂದೇಸಮನಾಗಿರುವುದರಿಂದ ಹ ಅವುಗಳಲ್ಲಿ ಯಾವ 
ಬೇಧವನ್ನೂ ಕಾಣುವುಲ್ಲ. ಬೇಧಗಳೆಲ್ಲವೂ ಪ್ರಕೃತಿಯಲ್ಲೇ 
ಇರುವುದನ್ನೂ ಮತ್ತು ಅವು ಪ್ರೆಕೃತಿಯಿಂದಲೇ ಉಂಟಾಗಿ 
ವಿಸಾ ಣರವಾಗುವುದನ್ನೂ ಜಾ ನಿಯ ಣಯ ಯಾವಾಗೆ 
ಜ್ಞಾನಿಯು ಈ ರೀತಿಯಲ್ಲಿ ಪ್ರ ಕ್ಸ ತ ಪ್ರೆರುಷಠ ನಿಜಸ್ಪ ರೂಪ 
ವನ್ನು ಸಂದೇಹರಹಿತವಾಗಿ ಸಾಜ ತ್ರನೆಯೋ ಗ 
ಎವ ಅಪರಿಮಿತ ಜ್ಞಾನವೇ ಆಕಾರವಾದ ತನ್ನ ನಿಜಸ್ವರೂಪ 
ವಾದ ಶುದ್ಧ ಫೆ ಪ್ರತ್ಯ ಚ ನನ್ನೇ ಸ ಸಾಕ್ಷಾತೃ ರಿಸುತಾ ಸ. 


ತೋ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ. 

[C3 ೫ ¢¢ 
WN ಬಕಸ್ಥಂ | ಎಂಬ ಚ್‌ ಬ್ರಹ್ಮ 8 ಸದಕ್ಕೂ 

ಸಗುಣಬ್ರಹ್ಮೆ” ಅಥವ ಪರಮಾತ್ಮ” ಎಂದು ಅರ್ಥ. 
ವಿಜ್ಞಾನಶಾಸ್ರ್ರಗಳನ್ನು ಮಾತ್ರ ವ್ಯಾಸಂಗ ಮಾಡಿರುವ ಬಹು 
ಮಂದಿ ಮನುಷ್ಯ ರು ಸ್ರ ನಂಬದ ವಿಚಿತ್ರ ಅನಂತ ಪದಾರ್ಥಗಳು 
ತಾವಾಗಿಯೇ ಆಡ ಸ್ವಾಭಾವಿಕವಾಗಿಯೇ ಉಂಟಾಗುತ್ತವೆ 
ವಿಸ್ತಾರವಾಗುತ್ತವೆ ಮತ್ತು ಅವುಗಳು ಬೇರೆಜೇರಿಯಾನಯೇ 
ಇವೆ ಎಂದು ತಿಳಿಯುತ್ತಾರೆ. ಆದರೆ ಗುರುಗಳ ಉಪದೇಶ 
ವನ್ನು ಪಡೆದ ಮತ್ತು ಶಾಸ್ತ್ರಗಳನ್ನು ವ್ಯಾಸಂಗಮಾಡಿದ 
ಜನ್ಮ ನಿಯು ಮಾತ್ರ ಸಜೀವ ಮತ್ತು ನಿರ್ಜೀವ ವಸ್ತುಗಳೆಲ್ಲವೂ 
ಜೀಕಿ ಜೇಕಿಯಾಗಿದ್ದಾ ಗ್ಯೂ ಒಬ್ಬ ತೇ ಆದ ಪರಮಾತ ನಲ್ಲಿಯೇ 
ಇರುತ್ತವೆ ಎಂಬುದನ್ನು "ನೋಡುತಾ ಸ್ಟೇ ಅಲ್ಲ; ಆ 
ಷರಮಾತ್ಮನಿಂದಲೇ ಎಲ್ಲಾ ಸಜೀವ ಆ ಇರರ 
ಉಂಟಾಗುವುದನ್ನೂ ನೋಡುತ್ತಾನೆ ಯಾವ ಜ್ಞಾನಿಯ 
ಈ ರೀತಿಯಲ್ಲಿ ಪ್ರಾಣಿ ಪ್ರಾಣಿಗಳಿಗೆ, ಸದಾರ್ಥ ಪದಾರ್ಥಗಳಿಗೆ 
ಬೇಧವನ್ನು ಸತ್ಯವೆಂದು ತಿಳಿಯುತ್ತಾ, ಈ ಬೇರೆ ಬೇರೆಯಾದ 


ಹ ಸಜೀವ ನಿರ್ಜೀವ ವಸು ಗಳನ್ನೆಲ್ಲಾ ಪರಮಾತ್ಮನ ಶಕ್ತಿ 
ಯಿಂದಲೇ ಹೆಟ್ಟುವುದನ್ನೂ ಅವನಲ್ಲಿಯೇ ಇರುವುದನ್ನೂ 


ಮತ್ತು ಅವನಿಂದಲೇ ನಿಸಾ ರ. ಸಂಕುಚಿತವಾಗುವುದನ್ನು. 
ಸಂಡೌಹ ರಹಿತವಾಗಿ ತಿಳಿಯತಾ ಇ_ನೆಯೋ ಅವನು ಶರೀರ 
ಬಂಧನದಿಂದಬಿಡಲ್ಪ ಟ್ಟು ಪ ಪರಮಾನ್ಸನನ್ನು ಸೇರುತ್ತಾ ವೆ 


(Re-printed pe Mysore Vysya Patrika 
May 1960) . 


ಭಗವಧೀತಾ ಅಧ್ಯಾಯ೧೩ ಪಾಠಗಳು ೭೮ 


ಗಮನಿಸಬೇಕಾದ ವಿಷಯ 


ಆಧುನಿಕ ವಿಜ್ಞಾನಶಾಸ್ತ್ರಜ್ಞ ರು ವಿಚಿತ್ರ ಮತ್ತು ಅನಂತ 
ವಾದ ಪ್ರಪಂಚದ ಪದಾರ್ಥಗಳು ಈಗ ಬೇರೆಬೇರೆಯಾ 
ಗಿದ್ದಾಗ್ಯೂ ಅವು ' ಆದಿಯಲ್ಲಿ ಜ್ವಾನರಹಿತವಾದ ಅದ್ಭುತಶಕ್ತಿ 
ಯಿಂದ ಕೂಡಿದ ಅವ್ಯಕ್ತ ವಾದ ಮತ್ತು ಅವಿಭಕ್ಕವಾದ ಮೂಲ 
ಪ್ರಕೃತಿಯಿಂದ ಉಂಟಾಗುತ್ತ್ವಾ ವಿಸ್ತಾರವಾಗುತ್ತಾಅದರ ಆಧಾ 
ಕದಲಿಯೇ ನಿಂತಿದೆ ಎಂದು ಅನುಮಾನಿಸಿ ತೀರ್ಮಾನಿಸಿದ್ದಾರೆ. 
ಅವರುಜೀವಾತ್ಮನು ಮತ್ತು ಈಶ್ವರನು ಸತ್ಯಸ್ಥ ಸೈರೂಪರಾಗಿ ಇದ್ದಾರೆ 
ಬಂಬ ಅವಶ್ಯಕತೆಯನ್ನು ಇನ್ನೂ ಮನಗಂಡಿಲ್ಲ. ಸಾಂಖ್ಯ 
ದಾರ್ಶನಿಕರು ಮೂಲಸ್ರಕೃತಿಯಿಂದಲೇ ಸಕಅವಾದ ಬೇರೆ 
ಬೇರೆಯ ಸಜೀವ ನಿರ್ಜೀವ ಪರ್ಥಗಳು ಉಂಟಾಗಿ ವಿಸ್ತಾರ 
ವಾಗಿವೆ ; ಅದರನ್ಲಿಯೇ ನಿಂತಿವೆ ಎಂದು ಒಪ್ಪಿರುತ್ತಾರೆ; ಆದರೆ 
ಅವರು ಪ್ರಕೃತಿಗೆ ಯಾವವಿಧದಲ್ಲಿಯೂ ಸಂಬಂಧವನ್ನು 
ಪಡೆಯದ ಕೇವಲ ಜ್ಞಾನಸ್ವರೂಪರಾದ ಪುರುಷರು ಇರುವ 
ರೆಂದೂ ಮತ್ತು ಈ ಪುರುಸರುಗಳ ಸಾನ್ನಿಧ್ಯದಿಂದ ಮಾತ್ರ ವೇ 
ಮೂಲಪ್ರ ಕೃತಿಯು ಬೇರಿಬೇರೆಯ ಸಜೀವ ನಿರ್ಜೀವ ಪದಾರ್ಥ 


ಗಳಾಗಿ ಉಂಟಾಗುತ್ತದೆಂದೂ ಮತ್ತು ವಿಸ್ತಾರವಾಗುತ್ತದೆಂದೂ 
ಉಪದೇಶ ಮಾಡಿದ್ದಾರೆ. ವೇದಾಂತಿಗಳು ಅಂದರೆ ಬ್ರಹ್ಮ 
ಸೂತ್ರ ಸಿದ್ಧಾ ಂತವನ್ನು ಒಪ್ಪಿರುವವರು ಇನ್ನೂ ಮುಂದುವರೆದು 
ಅನಂತ ಪ್ರಕೃತಿ ಪುರುಷರಿಂದ ಕೂಡಿದ ಜಗತ್ತಿಗೆ ಸಚ್ಚಿದಾನಂದ 
ಸ್ವರೂಪನಾದ ಬ್ರಹ್ಮನು ಆಧಾರನು; ಪುರಕಿಷನು ಜ್ಞ್ಯಾನ 
ಸ್ವರೂಪನು ಮತ್ತು ಪ್ರಕೃತಿಯು ಜ್ಞಾನವನ್ನು ಪಡೆಡಿಲ್ಲ ಎಂದ 
ಅನುಮಾನ ಶಬ್ಧಪ್ರವಾಾಣಗಳ ಆಧಾರದಿಂದ ಸಾಧಿಸಿರುವರು. 
ಜ್ಞಾನಸ್ತ್ರರೂಪನಾದ ಅದ್ವಿತೀಯ ಬ್ರಹ್ಮನಲ್ಲಿಯೇ ಅನಂತವಾಹ 
ಬೇರೆಬೇರೆಯಾದ ಸಜೀವ ನಿರ್ಜೀವ ಷದಾರ್ಥಗೆಳಂ ಇರುವುವು 
ಮತ್ತು ಅವನಿಂದಲೇ ಇವೆಲ್ಲವೂ ಹೊರಟೂ, ವಿಸ್ತಾರವಾಗುತ್ತಾ 
ಇವೆ ಎಂದು ತಿಳಿಯಬೇಕು. ಈ ರೀತಿಯಲ್ಲಿ ಯಾವ ವಿವೇಕಿಯು 
ವಿಜ್ಞಾನತಾಸ್ತ್ರವನ್ನೂ ಸಾಂಖ್ಯದರ್ಶನವನ್ನೂ, ವೇದಾಂತದರ್ಶನ 
ವನ್ನೂ ಸಮನ ್ವಿಯಮಾಡಿ ತತ್ವಗಳ ನಿಜಸ್ವ್ರರೂಸವನ್ನು ಸಂದೇಹ 
ರಹಿತವಾಗಿ ತಿಳಿಯುತ್ತಾನೆಯೋ ಅವನು ಬ್ರಹ್ಮವನ್ನು ಪಡೆಯು 
ಶ್ರಾನೆ ಅಥವ ಹೋದುತ್ತಾನೆ. ಅಂದರೆ ಅನನು ಸತ್ಯವನು 
ಸಾಕ್ಷಾತ್ಕರಿಸುವ ಪರಿ ಪೂರ್ಣತೆಯನ್ನು ಹೊಂದುತ್ತಾನೆ. 


ಭಗವಥ್ಲೀತಾ ಅಧ್ಯಾಯ ೧೩ ಪಾಠ ೮ 
(ಶ್ಲೋಕಗಳು ೩೦, ೩೨ ಮತ್ತು ೩೩) 
ತ್ಯೀತ್ರಿ ಸ್ಲೇತ್ರದಲ್ಲಿದ್ದಾಗ್ಯೂ ಶ್ರೇತ್ರದ ಗಂಣದೋಷಗಳನ್ನು ಪಡೆಯುವುದಿಲ್ಲ. 


ಅನಾವಿತ್ತಾನ್ನಿರ್ಗುಣತ್ವಾತ್ಸರಮಾತ್ಮಾಯವಮಂವ್ಯಯಃ॥ 
ಶರೀರಸ್ಲೋ (6) ಹಿ ಕೌಂತೇಯ ನ ಕರೋತಿ 

| ನ ಅಷ್ಯತೇ ॥ ೩೧॥ 
ಯೆಥಾ ಸರ್ವಗತಂ ಸೌಕ್ಷ್ಮ್ಯಾದಾಕಾಶಂ 
ನೋಪಲಿಪ್ಯತೇ | 
ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾ 


ನೋಹಪಲಿ ಪ್ಯತೇ | ೩೨॥ 


ಯಾ ಪ್ರಕಾಶಯಂತ್ಕೇಕಃ ಕೃತ್ಸ್ನಂ ia ೫ 


ಕ್ಷೇತ್ರಂ ಶ್ಲೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ 
ಭಾರತ || ೩೩ ॥ 


ಈ ಶ್ಲೋಕಗಳಲ್ಲಿರುವ ವಾಕ್ಕಗಳ ಸಾಮಾನ್ಯ ಅರ್ಥ 
ಕೌಂತೇಯ ! ಭಾರತ! 


65 


66 


(1) ಅಯಂ ಪರಮಾತ್ಮಾ ಅನಾದಿತ್ವಾತ್‌ ನಿರ್ಗುಣ 
ತ್ವಾತ್‌ ಅವ್ಯಯ ಈ ಸರಮಾತ ನು ಉತ ತಿ ರಹಿತನಾದು 
ದಶಿಂದಲೂ ಅಥವ ಜಾ ಜಟ 2೫% ಮತ್ತು 
ಸತ್ವರಜಸ್ತಮೋಗುಣಗಳ ವಿಕಾರಗಳನ್ನು ಪಡೆದವನಲ್ಲವಾದು 
ದರಿಂದಲೂ ನಾಶರಹಿತನಾಗಿದ್ದಾನೆ. 


(2) (ಅಯಂ ಪರಮಾತ್ಮ) ಶಶೀರಸ್ನೋನಪಿ ನಕರೋತಿ 
ನ ಲಿಸ್ಕತೇನ (ಈ ಪರಮಾತ್ಮನು) ಶರೀರದಲ್ಲಿದ್ದರೂ ಕರ್ಮ 
ಮಾಡುವುದಿಲ್ಲ ಮತ್ತು ಕರ್ಮಫಲಗಳಿಂದ ಬಂಧಿಸಲ್ಪಡುವುದಿಲ್ಲ. 


(3) ಸರ್ವಗತಂ ಆಕಾಶಂ ಸೌಕ್ಟ್ಮಾ ತ್‌ ಯಥಾನೋಸಪ 
ಲಿಪ್ಯತೇ ಎಲ್ಲಾವಸ್ತುಗಳನ್ನೂ ಒಳಹೊಕ್ಸಿದ್ದ ರೂ ಆಕಾಶವು 
ಸೂಕ್ಷ್ಮವಾದದ್ದರಿಂದ ಹೇಗೆ ಆ ವಸ್ತುಗಳ ಗುಣದೋಷಗಳನ್ನು 
ತಾನು ಪಡೆಯುವುದಿಲ್ಲವೋ 


(4) ತಥಾ ಆತ್ಮಾ ಸರ್ವತ್ರ ದೇಹೇ ಅವಸ್ಥಿತಃ ನೋನ 
ಲಿಪ್ಯತೇ ಎ ಹಾಗೆಯೇ ಆತ್ಮನು ಸಮಸ್ತವಾದ ಶರೀರಗೆಳಲ್ಲೂ 


. ಇರುವವನಾವರೂ (ಆಯಾದೇಹೆಗಳ) ಸುಣದೋಷಗಳನ್ನು 


ಅಂಟಸಿಕ್ಕೊ ಳ್ಳುವುದಿಲ್ಲ. 


(5) ಯಥಾ ಏಕಃ ರವಿಃ ಇಮಂ ಕ್ಸ ತ್ಸ 4೦ ಲೋಕಂ 
ಪ್ರಕಾಶಯತಿ = ಹ್ಯಾ ಗೆ ಒಬ ನನಾದ ಸೂರ್ಯನು ಸಮಸ್ತ ವಾದ 
ಟೋ (ಕವನ್ಸು ಪ ಪ್ರಕಾಶಗೊಳಿಸುತ್ತಾನೆಯೋ 


(6) ತಥಾ ಕ್ಷೇತ್ರೀ ಕೃತ್ಸ್ನಂ ಕ್ಷೇತ್ರಂ ಪ್ರಕಾಶಯತಿ ಎ 
ಹಾಗೆಯೇ ಕ್ಷೇತ್ರದಲ್ಲಿರುವ ಕ್ಷೇತ್ರಜ್ಞ ಸ್ವನ ಸಮಸ್ಮವಾದ ಕ್ಷೇತ್ರ 
ಗಳನ್ನೂ ಪ್ರಕಾಶ ಗೊಳಿಸುತ್ತಾನೆ. 
ಶ್ಷೇತ್ರಿ 
ಹಾರ 
ಪ್ರ 


ವ €” ಎಂಬ 
ಪದಗಳಿಗೆ ಮೊದಲನೆಯ ಅಭಿಪ್ರಾಯಡ ಪ್ರ ನಿರ್ಗುಣ 
ಬ್ರಹ್ಮ ನೆಂದೂ, ಎರಡನೆಯ ಅಭಿಪ್ರಾ ಯಡ” ಕಾರ ಶುದ್ಧ 
ಪ್ರ ತ್ಯಗಾತ್ಮ ನೆಂದೂ ಮೂರನೆಯ ಅಭಿಪ್ರಾಯದ ಪ್ರ ಸಕಾರ 
ಸಗುಣಬ್ರಹ್ಮನೆಂದೂ ಅರ್ಥ ಮಾಡಿರುವರು, ಆಜುನರಿಂದ 


ಪ್ರ ಶ್ಲೋಕಗಳ ತಾತ್ಪರ್ಯಗಳಲ್ಲಿ ಬೇಧಗಳಿವೆ. 


ಆಚಾರ್ಯರುಗಳು Ke ಪರೆಮಾತ್ಮಾ- —ಆತಾ 


ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಮಡಿಕೆಯ ಮಣ್ಣು ಎಂಬ ಕಾರಣದಿಂದ ಉಂಟಾಗಿದೆ ; 
ಆದುದರಿಂದ ಅದು ಆದಿಯನ್ನು ಪಡೆದಿದೆ; ಅನಾದಿಯಲ್ಲ, 


ಒಬ್ಬ ಮನುಷ್ಯನಲ್ಲಿ ಒಂದು ಕಾಲದಲ್ಲಿ ತಮೋಗುಣವೂ, 


ಈ 


ಇನ್ನೊಂದುಕಾಲದಲ್ಲಿ ರಜೋಗುಣವೂ, ಮತ್ತೊಂದುಕಾಲದಲ್ಲಿ 
ಸತ್ವಗುಣ ವೂ ತೋರುವುದರಿಂದ ಈ ಗುಣಗಳಿಗೆ ನಾಶವುಂಟು. 
ಆದುದರಿಂದ ಆದಿಯನ್ನು ಅಥವ ಕಾರಣವನ್ನು ಪಡೆದಿರುವ 
ಮತ್ತು ಗುಣಗಳನ್ನು ಪಡೆದಿರುವ ವಸ್ತುಗಳೆಲ್ಲವೂ ಬದಲಾವಣೆ 
ಗಳನ್ನು ಹೊಂದುತ್ತಾ ನಾಶವಾಗುವುವು. ಆದರೆ ನಿರ್ಗುಣ 
ಬ್ರಹ್ಮನು ಆದಿ ಅಥವ ಕಾರಣವನ್ನು 'ಸಡೆದಿಲ್ಲ ಮತ್ತು ಸತ್ವ 
ರಜಸ್ತಮೋಗುಣಗಳನ್ನು ಪಡೆದಿಲ್ಲ ಆದುದರಿಂದ ಅವ್ಯಯನು 
ಅಥವ ನಾಶರಹಿತನು ; ಹುಟ್ಟು ಸಾವುಗಳನ್ನು ಪಡೆಯದವನು. 
ಇಂಥಾ ನಿರ್ಗುಣಸ್ವ ಜೀ. ಪರಮಾತ್ಮನು ಅವಿದ್ಯೆಯಿಂದ 
ಶರೀರಡಲ್ಲಿರುವ ಹಾಗ್‌ ಅದರಲ್ಲಿ ತಾ SE 
ಮತ್ತು ಶರೀರದಲ್ಲಿ ಮಾಡುವ ಕರ್ಮಫಲಗಳನ್ನು ಅನಕಭಿವಿಸುವ 
ಹಾಗೆ ಕಾಣುತ್ತಾನೆ. ಆದರೆ ನಿಜವಾಗಿ ಅನನು ಶರೀರದಲ್ಲೂ 
ಇಲ್ಲ; ಕರ್ಮಗಳನ್ನು ಮಾಡುವುದೂ ಇಲ್ಲ ಮತ್ತು ಕರ್ಮಫಲ 
ಗಳನ್ನು ಅಂಬೆಸಿಕ್ಟೊಳ್ಳುವುದೂ ಇಲ್ಲ. ಬ್ರ ಹ್ಮನು ಪ್ರತಿಯೊಂದು 
ದೇಹದಲ್ಲಿಯೂ ಪ್ರತಿಬಿಂಬಿಸಿದರೂ ಆ ದೇಹಗಳ ಕಾರ್ಯ 
ಗಳಿಂದ ಉಂಟಾಗುವ ಗುಣದೋಷಗಳು ಅವನಿಗೆ ನಿಜವಾಗಿ 


ಸ್ವಲ್ಪವೂ ತಗಲುವುದಿಲ್ಲ. (೩೧) 


ಹೀಗೆ ಪರಮಾತ್ಮನು ಶಠೀರದಲ್ಲಿದ್ದರೂ ಶರೀರದಿಂದ 
ವಕಾಡಲ್ಪಟ್ಟಿ ಕರ್ಮುಗಳಿಂದ ಲಿಪ್ಮನಾಗುವುದಿಲ್ಲ ಎಂಬುದನ್ನು 
ತೋರಿಸಿಕೊಡುವುದಕ್ಕಾಗಿ ಮೂವತ್ತೆರಡು ಮತ್ತು ಮೂವತ್ತ 
ಮೂರನೇ ಶ್ಲೋಕಗಳಲ್ಲಿ ಎರಡು ಉದಾಹರಣೆಗಳನ್ನು 
ಕೊಟ್ಟಡೆ. (1) ಆಕಾಶವು ಎಲ್ಲೆಲ್ಲಿಯೂ ತುಂಬಿಕೊಂಡಿದೆ ; 
ಅಂದರೆ ಅದು ಎಲ್ಲಾ ಪದಾರ್ಥಗಳ ಒಳಗೂ ಹೊಠಗೂ ಇದೆ. 
ಇಷ್ಟೇ ಅಲ್ಲ, `ಅದು ಬಹುಸೂಕ್ಷ್ಮವಾಗಿದೆ. ಅದುದರಿಂದ 
ಯತಾವ ಪದಾರ್ಥದ ಒಳಗೆ ಅದು ಇದೆಯೋ ಆ ಪದಾರ್ಥಗಳ 
ಗುಣದೋಷಗಳು ಅದನ್ನು ಅಂಟುವುದಿಲ್ಲ ಅಥವ ಸೇರುವುದಿಲ್ಲ 
ವಷ್ಟೆ, ಹಾಗೆಯೇ ಆತ್ಮನಿ ಅಥನ ನಿರ್ಗುಣಬ್ರ ಹ ಹ್ಮನು 
ಸ್ಥಾವರ, ಜಂಗಮ, ಪ್ರಾಣಿಗಳು, ಮನುಷ್ಯ ರ ದೇವತೆಗಳು 
ಮೊದಲಾದ ಎಲ್ಲಾದೇಹಗಳಲ್ಲಿ I ಅಥನ ಇರುವ 
ಹಾಗೆ ತೋರಿದರೂ ಅವನು ದೇಹಗಳಿಂದ ಮಾಡಲ್ಕಡುವ 
ಕರ್ಮಗಳ ಗುಣದೋಷಗಳಿಗೆ ಸ್ಪಲ್ಪವೂ ಬದ್ದನಾಗುವುದಿಲ್ಲ. 
ಅಥವ ಅವು ಅವನನ್ನು ನಿಜವಾಗಿ ಸ್ವಲ್ಪವೂ ತಗಲುವುದಿಲ. 
(2) ಸೂರ್ಯನು ಒಬ್ಬನೇ ಆಗಿ!ಅಂತರಿಕ್ಷದಲ್ಲಿರುವನು; ಆದಾಗ್ಯೂ 
ಅನನು ಎಲ್ಲಾ ಕಡೆಯಲ್ಲಿರುವ ಲೋಕಗಳನ್ನೂ ಮತ್ತು ಅವು 


ಗಳಲ್ಲಿರುವ ಪದಾರ್ಥಗಳನೂ ಫು ಪ್ರಕಾಶಸಡಿಸುತ್ತಾನೆ ಅಥವ 
ಅಲ್ಲೆಲ್ಲಾ ಬೆಳಕೆನ್ನು ಹರಡುತಾ 2ನೆ ಅಲ್ಲವೆ? ಹಾಗೆಯೇ 
ಕ್ಷೇತ್ರಿಯು ಹ ಕ್ಷೇತ್ರ ದಲ್ಲಿ ಇರುವ ಹಾಗೆ ತೋರುವ 


ನಿರ್ಗುಣಬ್ರಹ್ಮನು ಅಥವ ಆತ್ಮನು ಪ್ರಪಂಚದಲ್ಲಿರುವ ಕ್ಷೇತ್ರ 
ಗಳನ್ನೆಲ್ಲಾ ಅಥವ ಶರೀರಗಳನ್ನೆಲ್ಲಾ ಜ್ಞಾನಜ್ಯೊತಿಸ್ಸಿನಿಂದ 
ಪ ರ್ರಕಾಶಪಡಿಸುವನು. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. 
Ke ನಿಂದ ಪ ಪ್ರಕಾಶವನ್ನು ಪಡೆದಿರುವ ವಸ್ತುಗಳ ಗುಣದೋಷ 
ಗಳು ಸ್ಟ ಲ್ಪವೂ ಸೂರ ನನ್ನು ತಗಲುವುದಿಲ್ಲ ಅವನು ಅವನ್ನು 
ಅಂಟಿಸಕ್ಕೊ ಳ್ಗು Ne, ಗ ಆತ್ಮದ ತೇಜಸ್ಸಿನಿಂದ 
ಪ್ರ ಕಾತವಾಗಿರವ ದೇಹಗಳ ಮತ್ತು ೬ ಟಿ ತರಗ 
ನುಣದೋಷಗಳು ಆತ್ಮನನ್ನು ಅಥವ ನಿರ್ಗುಣಬ್ರ 
ಅಂಟುವುದಿಲ್ಲ ಅಥವ ಸೇಕುವುದಿಲ್ಲ. 
ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಮನುಷ್ಯ ಶರೀರವು ಒಂದು ಕಾಲದಲ್ಲಿ ಹುಟ್ಟುವುದರಿಂದ 
ಅದಕ್ಕೆ ಆದಿಯು ಇಡೆ ಮತ್ತು ಅದು ಪ್ರಕೃತಿಯ ಭಾಗವಾದ್ದ 
ರಿಂದ ಸತ್ತರಜಸ್ತಮೋಗುಣಗಳನ್ನು ಪಡೆದಿದೆ 
ಶರೀರ, ಇಂದ್ರಿಯಾದಿಗೆಳಿಗಿಂತ ಪರನಾದ ಅಂದರೆ ಅವುಗಳಿಗೆ 
ಪರಮಾತ ನಾದ ಶುದ್ಧ ಪ್ರತ್ಯಗಾತ ನಿಗೆ ಆದಿ ಅಥವ 
ಉತ ತಿಯ ಇರುವುದಿಲ್ಲ. ಮುತು ಅವನು ತ್ರಿಗುಣಗಳ 
ಸಂಬಂಧವನ್ನು ಪಡೆದಿಲ್ಲ ಆದುದರಿಂದ ಅವನು ಅವ್ಯಯನು 
ಅಥವ ನಾಶರಹಿತನು ; ಅಂದರೆ ಹುಟ್ಟು ಸಾವುಗಳು ಇಲ್ಲದವನು. 
ಯಾವುದಕ್ಕೆ ಆರಂಭವಿಲ್ಲವೋ ಅದಕ್ಕೆ ನಾಶವೂ ಇಲ್ಲ. ಈ 
ಜೀವಾತ್ಮನು ಈಗ ಪೂರ್ವ ಕರ್ಮಗಳ ದೆಶೆಯಿಂದ ಶರೀರ 
ಬಂಧನಕ್ಕೆ ಒಳಪಟ್ಟು ಶರೀತದಲ್ಲಿರುವನು ಮತ್ತು ಶರೀರದಲ್ಲಿ 
ನಡೆಯುವ ಕರ್ಮಗಳೆಲ್ಲವನ್ನೂ ಅಜ್ಞಾನದಿಂದ ತಾನು 
ಮಾಡುವ ಹಾಗೆ ಅನುಭವಿಸುವನು. ಆದರೆ ಶುದ್ಧ ಪ್ರತ್ಯಗಾ 
ತ್ಮನು ಶರೀರದಲ್ಲಿ ನಡೆಯುತ್ತಿರುವ ಕರ್ಮಗಳನ್ನು ಮಾಡುವು 
ದಿಲ್ಲ. ಆದುದರಿಂದ ಅವನ ಶರೀರದಲ್ಲಿ ಮಾಡಲ್ಪಟ್ಟ ಕರ್ಮಗಳ 
ಗುಣದೋಷಗಳು ಅವನ ನಿಜಸ್ವರೂಪಕ್ಕೆ ತಗಲುವುದಿಲ್ಲ 
ಅಥನ ಅಂಟುವುದಿಲ್ಲ. ಕರ್ಮಬಂಧನವೂ ಮತ್ತು ಶರೀರ ಸಂಬಂ 
ಧವೂ ನಾಶವಾದ ಒಡನೆಯೇ ಜೀವಾತ್ಮನ ಜ್ಞಾನಾಕಾರವಾದೆ 
ಸ್ವರೂಪವು ಯಾವ ದೋಷವೂ ಇಲ್ಲದೆ ಯಾವಾಗಲೂ ಇರುನ 
ಹಾಗೆ ಪ್ರಕಾಶಿಸುತ್ತದೆ. ಶುದ್ಧಪ್ರತ್ಯಗಾತ್ಮನಿಗೆ ಗುಣವಿಲ್ಲ 
ದುದರಿಂದ 
ಮಾಡುವುದೂ ಇಲ್ಲ ಮತ್ತು 
ಬಂಧಿಸುವುದೂ ಇಲ್ಲ. (೩೧) 


ಶುದ್ದ ಪ್ರತ್ಯಗಾತ ವಿಗೆ ಗುಣವಿಲ್ಲದುದರಿಂದ ಅವನಿಗೆ 
Waive ಸಾಡುನ ಸ್ವಭಾವವೇ ಇಲ್ಲವೆಂದು ಒಪ್ಪ 
ಬಹುದು ಟಕ ಅಜ್ಞಾ ea ಅವಮ ಜನ್ಮ! ಜನ್ಮ ಗಳಲ್ಲಿ 


ಪರಂಪರೆಯಾಗಿ ಶೇತ ಇನ್ನೊಂದು ಜ.೫ ೬1 


ಹ್ಮನನ್ನು 


ಆದರೆ ತನ್ನ 


ತನ್ನ ನಿಜಸ್ವರೂಪದಲ್ಲಿ ಅವನು ಕರ್ಮಗಳನ್ನು 
ಕರ್ಮಫಲಗಳು ಅವನನ್ನು 


67 


ಅನಾದಿಕಾಲದಿಂದ ಸೇರಿಕೊಂಡಿರುವುದರಿಂದ ಅವನಿಗೆ ಆಯಾ 
ಶಠೀರಗಳ ಗುಣದೋಷಗಳು ಅಂಟುವುದಿಲ್ಲ ಎಂದು ಹೇಗೆ 
ಹೇಳಬಹುದು? ಈ ಸಂದೇಹನಮ್ಮ ಪಕಿಹೆರಿಸುವುದಕ್ಕಾಗಿ 
ನಮ್ಮ ಅನುಭವಕ್ಕೆ ಒಳಸಟ್ಟ ಪ್ರ ನಂಚದ ಎರಡು ಉದಾಹರಣೆ 
ಗಳನ್ನು ಮೂವತ್ತ ರಡು ಮತ್ತು. ಮೂವತ್ತುಮೊರನೇ ಶ್ಲೋಕ 
ಗಳಲ್ಲಿ 'ನಿನಂಸಿದೆ (1) ಆಕಾಶವು ಎಲ್ಲೆಲ್ಲೂ ವಿಸ್ತಾರವಾಗಿ 
ಎಲ್ಲಾ ವಸ್ತುಗಳಿಂದಲೂ ಕೂಡಿದೆಯಲ್ಲವೆ? ಆದಾಗ್ಯೂ ಅದು 
ಬಹು ನಂ ತಾನು ಒಳಗೂ ಹೊರಗೂ 
ಇರುವ ಯಾವ ವಸ್ತುವಿನ ಸ್ವಭಾನದೊಂದಿಗೆ ಅಥವ ಗುಣ 
ದೋಷಗಳೊಡನೆ ಸೇರಿ ಇರುವುದನ್ನು ನಾವು ಪ್ರ ತ್ಯ ಕ್ಲಿಸುತ್ತೇವೆ 
ಹಾಗೆಯೇ ಶುದ್ಧ ಪ್ರ ತ್ಯ ಗಾತ ನು ಬಹುಸೂಕ್ಷ್ಮನಾಗಿರುವುದರಿಂದ 
ಜೀವ, ಮನುಷ್ಯ pA ಕ್ಸು, ವೃಕ್ಷ, ಸ್ಕಾ ವರ ಮುಂತಾದ ಸಕಲ 
ಶರೀರಗಳಲ್ಲಿ ಿಗ್ಯೂ ಕೂಡ ಅವುಗಳ ಗುಣಜೋಸಗಳಾ 
ಗಲೀ ಅಥವ ಸ್ವಭಾವಗಳಾಗಲೀ ಅವನನ್ನು ಅಂಟುವುದಿಲ್ಲ 
ಅಥವ ಸೇರುವುದಿಲ್ಲ. : ಅವಶ ಸ ರೂಪವು ಬದಲಾಯಿಸಿ 
ಆಯಾ ಶರೀರಗಳ ಸ್ವರೂಪವನ್ನು ಪಡೆಯುವುದಿಲ್ಲ. 
(2) ಒಬ್ಬನೇ ಆದ ಸೂರ್ಯನು ತನ್ನ ಕಾಂತಿಯಿಂದ ಈ ಲೋಕದ 
ಪವಾರ್ಥಗಳೆಲ್ಲವನ್ನೂ ಪ್ರಕಾಶಪಡಿಸುತ್ತಾನೆ. ಹಾಗೆಯೇ 
ಕ್ಷೇತ್ರಿಯಾದ ಜೀವಾತ್ಮನೂ ಹೂಡೆ ಒಟ್ಟು ಕ್ಷೇತ್ರವನ್ನೂ ಮತ್ತು 
ಕ್ಷೇತ್ರದ ಭಾಗಗಳಾದ ಶರೀರ, ಇಂದ್ರಿಯಗಳು, ಮನಸ್ಸು, 
ಅಹೆಂಕಾರ, ಬುದ್ಧಿ ಇವೆಲ್ಲವನ್ನೂ “ ಇದು ನನ್ನ ಕ್ಷೇತ್ರ, ಇದಾ 
ನನ್ನ ಶಠೀರ. ಇವು ನನ್ನ ಇಂದ್ರಿಯಗಳು, ಇದು ನನ್ನ ಮನಸ್ಸು, 
ಇದು ನನ್ನ ಬುದ್ದಿ, ಇವು ಈ ವಿಧಗಳಾಗಿವೆ. * ಎಂದು ಒಳಗೂ 
ಹೊರಗೂ ಕಾಲು ಮೊದಲುಗೊಂಡು ತಲೆಯವರೆಗೆ ಎಲ್ಲೆಲ್ಲೂ 
ಜ್ಞಾನದಿಂದ ಪ್ರಕಾಶಪಡಿಸುತ್ತಾ ಇನೆ, ಪ್ರಕಾಶಪಡಿಸುವಂಥಾ 
ಸೂರ್ಯನು ಪ್ರಕಾಶಿಸುವಂಥಾ ಸಕಲಲೋಕದ ಪದಾರ್ಥ 
ಗಳಿಗಿಂತಲೂ ವಿಲಕ್ಷಣನಾಗಿರುವನು. ಹಾಗೆಯೇ ತಿಳಿಯ 
ಲ್ಲಡುವ ಕ್ಷೇತ್ರ ಮತ್ತು ಅದರ ಭಾಗಗಳಿಗಿಂತಲೂ ತಿಳಿಯುವ 
ಜೀವಾತ್ಮ ನು  ಎಲಕ್ಷಣನಾಗಿರುವನು. ಸೂರ್ಯನ ಪ್ರಭೆಯಿಂದ 
ಪ್ರ ತ ಸದಾರ್ಥಗಳ ಗುಣ೫ದೋಷಗಳು ಸೂರ್ಯನನ್ನು 
ಅಂಟುವುದಿಲ್ಲ ಅಥವ ಸೇರುವುದಿಲ್ಲ. ಹಾಗೆಯೇ ತಿಳಿಯ 
ಲ್ಪಡುವ ಕ್ಷೇತ್ರದ ಮತ್ತು ಅದರ ಭಾಗಗಳ ಗುಣದೋಷಗಳು 
ಕ್ಲೇತ್ರಿಯಾದ ಶುದ್ಧಪ್ರತ್ಯಗಾತ್ಮನನ್ನು ಅಂಟುವುದಿಲ್ಲ ಅಥವ 
ಸೇರುವುದಿಲ್ಲ. 


ಮೂರನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಮೂವತ್ತೊಂದನೇ ಶ್ಲೋಕದಲ್ಲಿರುವ 6 ಪರಮಾತ್ಮ » 


ಎಂಬ ಪದಕ್ಕೆ ಸಗುಣಬ್ರಹ್ಮೆ ಅಥವ ಈಶ್ವರ ಎಂದು ಅರ್ಥವೇ 


68 


ಹೊರತು ನಿರ್ಗುಣಬ್ರಹ್ಮ ಅಥವ ಶುದ್ಧ ಪ್ರತ್ಯಗಾತ್ಮ ಎಂದು 
ಅರ್ಥವಲ್ಲ. ಈ ಶ್ವರ ನು ಪ್ರತಿಯೊಂದು ಶರೀರದಲ್ಲೂ 
ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾದರೆ ಶರೀರವು ನಾಶ 
ವಾಗುವಾಗ ಈಶ್ವರನೂ ನಾಶವಾಗುತ್ತಾನೆಯೆ ? ಅವನು 


ಎಂದೆಂದಿಗೊ ನಾಶವಾಗುವುದೇ ಇಲ್ಲ; ಏಕೆಂದರೆ ಈ ಪರ 
ಮಾತ್ಮನು ಯಾವುದೋ ಒಂದು ಕಾಲದಲ್ಲಿ ಉತ್ಸತ್ತಿಯಾದವನು 


ಅಲ್ಲ ಮತ್ತೂ ಇವನಿಗೆ ಸತ್ವರಜಸ್ತಮೋಗುಣಗಳ ಸಂಬಂಧವು 
ಸ್ವಲ್ಪವೂ ಇರುವುದಿಲ್ಲ. ಅವನು ಪರಿಪೊರ್ಣನಾಗಿ ಸಕಲ 
ಐಶ್ವರ್ಯಗಳನ್ನೂ ಪಡೆದಿರುವನಾದುದರಿಂದ ಕರ್ಮಫಲಗಳನ್ನು 
ಸಡೆಯಬೇಕೆಂಬ ಆಶೆಗಳನ್ನು ಸ್ವಲ್ಪವೂ ಪಡೆದಿಲ್ಲ. ಆದುದ 
ರಿಂದಲೇ ಅವನು ವಿವಿಧ ಫಲಗಳನ್ನು ಪಡೆಯುವುದಕ್ಕಾಗಿ 
ಯಾವ ಕರ್ಮಗಳನ್ನೂ ಮಾಡುವವನೇ ಅಲ್ಲ. ಪರಮಾತ್ಮನು 
ಎಂದಿಗೂ ಕರ್ಮಫಲದ ದೋಷದಿಂದ ಕೂಡಿದ ಕರ್ಮಗಳನ್ನು 
ಮಾಡುವುದೇ ಇಲ್ಲ. (೩೧) 


ಪರಮಾತ್ಮನು ಹೀನವಾದ, ಮಧ್ಯಸ್ಥವಾದ ಮತ್ತು 
ಮೇಲಾದ ಜೀಹಗಳಲ್ಲಿ ಅಂತರ್ಯಾಮಿಯಾಗಿರುವನಲ್ಲವೆ ? 
ಹಾಗಾದರೆ ಆಯಾ ಜೀಹೆಗಳ ಗುಣದೋಷಗಳು ಅವನಿಗೆ 
ಅಂಟುವುದಿಲ್ಲವೆ? ಆ ದೋಷಗಳು ಪರಮಾತ್ಮನಿಗೆ ಅಂಟು 
ವುದಿಲ್ಲ ಎಂಬುದನ್ನ ತೋರಿಸುವುದಕ್ಕಾಗಿ ಎರಡು ಉದಾಹರಣೆ 
ಗಳನ್ನು ಮೂವತ್ತೆರಡು ಮತ್ತು ಮೂವತ್ತುಮೂರನೇ ಶ್ಲೋಕ 
ಗಳಲ್ಲಿ ಕೊಟ್ಟ ದೆ. (1) ಆಕಾಶವು ಜಗತ್ತಿನ ಎಲ್ಲಾ 
ಪದಾರ್ಥಗಳ ಒಳಗೂ ಹೊರಗೂ ಇದೆ. ಅದು ಬಹು ಸೂಕ್ಷ್ಮ 
ವಾಗಿರುವುಡರಿಂದ ಆಯಾ ಪದಾರ್ಥಗಳ ಗುಣಗಳೂ ದೋಷ 
ಗಳೂ ಆಕಾಶಕ್ಕೆ ಸ್ವಲ್ಪವೂ ಅಂಟುವುದಿಲ್ಲ. ಹಾಗೆಯೇ 
ಪದಾರ್ಥಗಳ ಗಂಣದೋಷಗಳು ಅಂತರ್ಯಾಮಿಯಾದ ಪರ 
ಮಾತ್ಮನಿಗೆ ಅಂಟುವುದಿಲ್ಲ. (8) ಸೂರ್ಯನು ಒಬ್ಬನೇ 
ಆದಾಗ್ಯೂ ತನ್ನ ಅನಂತವಾದ ತೇಜಸ್ಸಿನಿಂದ ಎಲ್ಲೆಲ್ಲಿಯೂ 
ಇರುವ ಲೋಕಗಳನ್ನೂ ಅವುಗಳ ಪದಾರ್ಥಗಳನ್ನೂ ಪ್ರಕಾಶ 
ಪಡಿಸುತ್ತಾನಲ್ಲವೆ? ಹಾಗೆಯೇ ಪ್ರಕೃತಿ ಮಹೆದಹಂಕಾರ 
ಗಳಿಂದ ಕೂಡಿದ ಜಗತ್ತಿನಲ್ಲಿ ಅಂತರ್ಯಾಮಿಯಾದ ಕೇತ್ರಿಯಾದ 
ಪರಮಾತ್ಮನು ಸಮಸ್ತವಾದ ಕ್ಷೇತ್ರವನ್ನು ಅಂದರೆ ಜಗತ್ತಿನ 
ಎಲ್ಲಾ ಭಾಗಗಳನ್ನೂ ಮತ್ತು ಎಲ್ಲಾ ಪದಾರ್ಥಗಳನ್ನೂ 
ಪ್ರಕಾಶಸಡಿಸುತ್ತಾನೆ. ಹ್ಯಾಗೆ ಪ್ರಕಾಶಿಸಲ್ಪಟ್ಟ ಪದಾರ್ಥಗಳ 
ಗುಣದೋಷಗಳು ಪ್ರಕಾಶವನ್ನುಂಟುಮಾಡುವ ಸೂರ್ಯನಿಗೆ 
ತಗಲುವುದಿಲ್ಲವೋ ಹಾಗೆಯೇ ವರಮಾತ್ಮನಿಂದ ಪ್ರಕಾಶವನ್ನು 
ಪಡೆಯುವೆ. ಲೋಕದ ಗುಣಬೋಷಗಳು ಪರಮಾತ್ಮನಿಗೆ 
ಸ್ವಲ್ಪವೂ ತಗಲುವುದಿಲ್ಲ. 


ಗಮನಿಸಬೇಕಾದ ವಿಷಯಗಳು 


ಪರವಕಾತ್ಮನು ನಿರ್ಗುಣಬ್ರ ಹ್ಮನಾಗಿರಬಹು; ಶುಪ್ಪ ಪ್ರತ್ಯ 


ಗಾತ್ಮನಾಗಿರಹುದು ಅಥವ ಸಗುಣಬ್ರಹ್ಮೆನಾಗಿರಬಹುದ್ದೂ 
ಆದಾಗ್ಯೂ ಕೆಳಗಿನ ಅಭಿಪ್ರಾಯಗಳಂ ಪರಮಾತ್ಮನಿಗೆ 
ಅನ್ವಯಿಸುತ್ತವೆ. 


(1) ಪ್ರಕೃತಿಯು ಬದಲಾವಣೆಗಳನ್ನು ಪಡೆಯುವ 
ಸ್ವಭಾವವನ್ನು ಪಷೆದಿದೆ, ಮತ್ತು ಸತ್ವರಜಸ್ತಮೋಗಂಣಗಳ 
ಮೂಲಕವಾಗಿ ಕಾರ್ಯಗಳನ್ನು ಮಾಡುತ್ತ ಇದೆ. ಪರಮಾತ್ಮ 
ನಿಗೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ; ಅಂದರೆ ಅವನು 
ಪ್ರಕೃತಿಯಹಾಗೆ ಬದಲಾವಣೆಗಳನ್ನು ಪಡೆಯುವುದಿಲ್ಲ. ಇಷ್ಟೇ 
ಅಲ್ಲ, ಅವನಿಗೆ ಸತ್ವರಜಸ್ತಮೋಗುಣಗಳು ಇಲ್ಲದೇ ಇರು 
ವುದರಿಂದ ಅವನು ಶರೀರದ ಯಾವಕಾರ್ಯವನ್ನೂ ನೇರಾಗಿ 
ತಾನೇ ಮಾಡುವುದೇ ಇಲ್ಲ. ಆದರೆ ಪ್ರಕೃತಿಗೆ ಮತ್ತು ಅದರ 
ಭಾಗಗಳಾದ ಶರೀರಗಳಿಗೆ ಕರ್ಮಗಳನ್ನು ಮಾಡುವ ಶಕ್ತಿ 
ಯನ್ನೂ, ಮತ್ತು ಚಿತ್ತಕ್ಕೆ ವೃತ್ತಿಗಳನ್ನು ಪಡೆಯುವ ಶಕ್ತಿ 
ಯನ್ನೂ ಅವನೇ ಕೊಡುತ್ತಾ ನೆಂಬುದನ್ನು ಮಾತ್ರ ಮರೆಯ 
ಕೂಡೆದು. ಯಾವ ಬದಲಾವಣೆಗಳನ್ನೂ ಸಡೆಯದೇ ಇರುವು 
ದರಿಂದ ಪರಮಾತ್ಮನು ಶಾಶ್ವತನು; ಶರೀರದ ಕರ್ಮಗಳ 
ಗುಣಜೋಷಗಳು ಅವನನ್ನು ಅಂಟುವುದಿಲ್ಲ. 


(2) ಆಕಾಶವು (50೩06 T1me) ಸೂಕ್ಷ್ಮವಾದ, 
ನಿರವಯವವಾದ, ವಿಭುವಾದ ವಸ್ತು ಎಂದು ಐರೋಪ್ಯ ಮತ್ತು 
ಭಾರತೀಯ ದಾರ್ಶನಥೀಕರು ಒಬ್ಬಿರುವರು. ಅದರಿಂದ 
ಪದಾರ್ಥಗಳು ಪರಿಣಾಮವಾಗುತ್ತಾ ಉತ್ಪ್ಸತ್ತಿಯಾಗುವಾಗ 
ಆಕಾಶವು ಪ್ರತಿಯೊಂದು ಪದಾರ್ಥದ ಒಳಗೂ ಹೊರಗೂ 
ಇರುತ್ತದೆ. ಉದಾಹರಣೆಗಾಗಿ ಒಂದು ಗೋಡೆಯನ್ನು 
ಕಟ್ಟಿದರೆ ಆಕಾಶವು ಎಠಡುಭಾಗವಾಗುವುದಿಲ್ಲ. ಏಕೆಂದರೆ 
ಗೋಡೆಯ ಆಕಡೆ, ಈಕಡೆ ಮತ್ತು ಒಳಗಡೆ ಆಕಾಶವು 
ಅಖಂಡವಾಗಿ ಇದ್ದೇ ಇರುತ್ತದೆ. ಇನ್ನೇನು, ಕಟ್ಟದ ಗೋಡಿ 
ಯನ್ನು ಒಡೆದರೆ ಸ್ವಲ್ಪಕಾಲವಿದ್ದ ಆ ಗೋಡೆಯ ಗುಣದೋಷ 
ಗಳು ಆಕಾಶಕ್ಕೆ ತಗಲುವುದಿಲ್ಲ ಅಥವ ಸೇರುವುದಿಲ್ಲ ಹಾಗೆಯೇ 
ಪರಮಾತ್ಮನಿಗೂ ಅವನಿಂದ ಉಂಟಾಗಿ ಅವನು ವಾಸಮಾಡುವ 
ಶರೀರಗಳಿಗೂ ಸಂಬಂಧವಿದೆಯೆಂಡು ತಿಳಿಯಬೇಕು. 

(3) ಪರಮಾತ್ಮನನ್ನು ಮೂವತ್ತುಮೂರನೆಯ ಶ್ಲೋಕ 
ದಲ್ಲಿ ಸೂರ್ಯನಿಗೆ ಹೋಲಿಸಿದೆ. ಹಾಗಾದರೆ ಪರಮಾತ್ಮನು 
ಸೂರ್ಯನ ಹಾಗೆ ಪ್ರಕೃತಿಯ ಭಾಗವಾದ ಜ್ಯೋತಿಸ್ಸಿನಿಂದ 
ಕೂಡಿದ ಒಂದು ಪದಾರ್ಥವೇ? ಎಂದಿಗೂ ಅಲ್ಲ, ಆದರೆ 


69 


ಹೀಗೆ ಹೋಲಿಸಲು ಕಾರಣವೇನಃ? ಸೂರ್ಯನು ತೇಜಸ್ಸನು 


ಪಡೆದಿರುವುದರಿಂದ ಪ್ರೇಕ್ಷಕನಿಗೆ ತನ್ನನ್ನೂ ತೋಶಿಸಿಕೊಳ್ಳು. 


ತ್ತಾನೆ ಮತ್ತು ತನ್ನ ರಶ್ಮಿಯಿಂದ ಇತರ ಪದಾರ್ಥಗಳನ್ನೂ 
ಪ್ರಕಾಶ ಪಡಿಸುತ್ತಾನೆ. ಹಾಗೆಯೇ ಪರಮಾತ್ಮನೂ ಕೂಡ 
ಜ್ಞಾನಸ್ವರೂಪನಾದ್ದರಿಂದ ತ ನ್ದ ನ್ನು ತಾನು ತಿಳಿದು 
ಕೊಳ್ಳುತ್ತಾ ವಿ ಮತ್ತು ಯಾವುದರಲ್ಲಿ ತಾನು ಅಂತರ್ಯಾಮಿಯಾಗಿ 
ರುವನೋ ಅ ಕ್ಷೇತ್ರವನ್ನೂ ಅದರ ಭಾಗಗಳನ್ನೂ ತಿಳಿಯುವನು. 
ಆದರೆ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು. ಪರಮಾತ್ಮನು 
ತನ್ನನ್ನು ತಾನು ತಿಳಿದು ತಾನೇ ಕ್ಷೇತ್ರವನ್ನೆಲ್ಲಾ ತಿಳಿಯಬವನು, 
ಅದರೆ ಸೂರ್ಯನು ತನ್ನನ್ನು ತಾನು ತಿಳಿಯುಪುದೂ ಇಲ್ಲ ಮತ್ತು 
ಶಾನು ಇತರ ವಸ್ತುಗಳನ್ನೂ ತಿಳಿಯುವುದೂ ಇಲ್ಲ. 


ಈ ಅಧ್ಯಾಯದ ಮುಕ್ತಾಯ ಶ್ಲೋಕ 


ಕ್ಷೇತ್ರ ಸ್ನೇತ್ರಜ್ಞಯೋರೇವ ಮಂತರಂ ಜ್ಞಾನ 
ಚಕ್ಷುಷಾ | 
ಭೂತ ಪ್ರಕೃತಿ ಮೋಕ್ಷಂಚ ಯೇ ನಿದುರ್ಯಾಂತಿ 
ತೇ ಷರಂ | ೩೪ | 


ಈ ಶ್ಲೋಕದಲ್ಲಿರಾವ ವಾಕ್ಯಗಳ ಸಾಮಾನ್ಯ ಅರ್ಥ ಹೀಗಿಡೆ. 


(1) ಏವಂ ಜ್ಞಾನಚನ್ಸುಷಾ ಕ್ಷೇತ್ರಕ್ಷೇತ್ರಜ್ಞಯೋಃ 
ಅಂತರಂ ಯೇ ವಿದುಃ ಮೇಲೆ ವಿವರಿಸಿರುವ ಪ್ರಕಾರದಲ್ಲಿ 
ಜ್ಞಾನಪೆಂಬ ಕಣ್ಣಿನ ಸಹಾಯದಿ8ದ ಕ್ಷೇತ್ರದ ಮತ್ತು 
ಶೇತ ಜ್ಞನ ಸ್ವರೂಪ ವ್ಯತ್ಯಾಸಗಳನ್ನು ಯಾರು ತಿಳಿದುಳ್ಳೊಳ್ಳು 
ವರೋ, 


(2) ಚ ಭೂತ ಪ್ರಕೃತಿ ಮೋಕ್ಷಂ (ವಿದುಃ) ಎ ಹಾಗೆಯೇ 
ಭೂತ ಪ್ರಕೃತಿ ಮೋಕ್ಷವನ್ನೂ (ಕಿಳಿಯುತ್ತಾ ಕಿಯೋ), 


(3) ತೇ ಪರಂ ಯಾನಪ್ಲಿ ಅವ ರು ಪರವನ್ನು 
ಸಷೆಯಕಿವರುಿ. 


ಆಚಾರ್ಯರುಗಳು ಈ ಶ್ಲೋಕದಲ್ಲಿರುವ * ಕ್ಷೇತ್ರ-ಕ್ಷೇತ್ರಜ್ಞ 
ಜ್ಞಾನಚಕ್ಷಾಷಾ-ಭೂತ ಪ್ರಕೃತಿ ಮೋಕ್ಷಂ-ಪರಂ” ಎಂಬ 
ಪದಗಳಿಗೆ ಬೇರೆಬೇರೆ ಅರ್ಥಮಾಡಿರುವುವರಿಂದ ಶ್ಲೋಕದ 
ತಾತ್ಪರ್ಯ ದಲ್ಲಿ ಭೇದಗಳಿವೆ, 


ಮೊದಲನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಕ್ಷೇತ್ರ ಎಂದರೆ ಜೀವಿಯ ಶರೀರ; ಕ್ಷೇತ್ರಜ್ಞನೆಂದರೆ 
ನಿರ್ಗುಣಬ್ರಹ್ಮ ; ಜ್ಞನಚಕ್ಷುಷಾ ಎಂದರೆ ಶಾಸ್ತ್ರದ ಮತ್ತು 
ಆಚಾರ್ಯರ ಉಪದೇಶದಿಂದ ಒಬ್ಬನ ಅನುಭವಕ್ಕೆ ಬಂದಿರುವ 
ಜ್ಞಾನ ; ಭೂತಪ್ರಕೃತಿ ಎಂದರೆ ಭೂತಗಳ ಪ್ರಕೃತಿಯು, 
ಅಂದರೆ ವಿಧವಿಧವಾದ ಸಜೀವ ರಿರ್ಜೀವ ಪದಾರ್ಥಗಳ ಇರು 
ವಿಕೆಯನ್ನು ತೋರಿಸುವ ಅನಿದ್ಯಾಕಲ್ಪಿತವಾದ ಅವ್ಯಕ್ತವೆಂಬ 
ಹೆಸರಿಗೆ ಆಧಾರವಾದದ್ದು, ಅದರ ಮೋಕ್ಷವೆಂದರೆ ಜ್ಞಾನದಿಂದ 
ಅದನ್ನು ಇಲ್ಲವಾಗಿಸುವಿಕೆ; ವರಂ ಎಂದರೆ ಪರಮಾರ್ಥ ತತ್ವ 
ವಾದ ಪರಬ್ರಹ್ಮವನ್ನು ಎಂದು ಅರ್ಥ. 


ಮೇಲೆ ವಿವರಿಸಿದೆ ರೀತಿಯಲ್ಲಿ ಯಾವ ಮಹಾತ್ಮರುಗಳು 
ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶದಿಂದ ಉತ್ತಮವಾದ 
ಜ್ಞಾನವನ್ನು ಪಡೆದು, ತನ್ಮೂಲಕ ನಿರ್ಗುಣಬ್ರ ಹ್ಮನ ಮತ್ತು 
ಶರೀರಗಳ ವ್ಯತ್ಯಾಸವನ್ನೂ, ಅಿಜ್ಞಾನವೆೇಬ ಮಾಯೊಯಿಂದ 
ಜಗತ್ತು ತೋರುವುದನ್ನೂ ಮತ್ತು ಜ್ಞಾನದಿಂದ ಮಾಯೆಯು 
ತೊಲಗಿ ಜಗತ್ತೇ ಇಲ್ಲವ ಹಾಗೆ ಆಗುವುದನ್ನೂ ಚೆನ್ನಾಗಿ ಅರಿ 
ಯುತ್ತಾರೆಯೋ'ಅವರಃ ಪರಮಾರ್ಥತತ್ವವಾದ ಪರಬ್ರಹ್ಮನನ್ನು 
ಸೇರುತ್ತಾರೆ. ಅವರು ಪುನಃ ಶರೀರವನ್ನು ಸೆಡೆಯುವುದಿವುದಿಲ್ಲ- 


ಎರಡನೆಯ ಅಭಿಪ್ರಾಯದ ಪ್ರಕಾರ ತಾತ್ಪರ್ಯ 


ಕ್ಷೇತ್ರವೆಂದರೆ ಪ್ರಾಣಿಯ ಶರೀರ; ಕ್ಷೇತ್ರಜ್ಞನೆಂದರೆ 
ಜೀವಾತ್ಮ (ನಿರ್ಗುಣಹ್ರ ಹ್ಮನಲ್ಲ-ಸಗುಣಬ್ರಹ್ಮನಲ್ಲ) ; ಜ್ಞಾನ 
ಚಕ್ಷುಷಾ ಎಂದರೆ ವಿವೇಕವೆಂಬ ಕಣ್ಣು; ಭೂತಪ್ರಕೃತಿ 
ಮೋಕ್ಷ ಅಂದಕಿ.ದೇವಮನುಷ್ಯಾದಿ ರೂಪವಾಗಿ ವಿಕಾರಪಟ್ಟಿರು 
ವೆಂಥಾ ಪ್ರಕೃತಿ ಡೆಶೆಯಿಂದ ಬಿಡಲ್ಪಡಲೂ ಉಪಾಯವಾದ 
ಅವಕಾನಿತ್ವಾದಿ ಸಾಧನಗಳು ; ಷರಂ ಎಂದರೆ ಶುದ್ಧಪ್ರತ್ಯಗಾತ್ಮ 
(ಜೀವಾತ್ಮ) ಸಾಕ್ಷಾತ್ಕಾರವು. 


ಇಲ್ಲಿಯವರೆಗೆ ವಿವರಿಸಿರುವ ಶರೀರವೆಂಬ ಕ್ಷೇತ್ರದ ಸ್ವರೂಪ 
ವನ್ನೂ, ಶುದ್ಧ ಪ್ರತ್ಯಗಾತ್ಮನೆಂಬ ಕ್ಷೇತ್ರಜ್ಞನ ಸ್ವರೂಪವನ್ನೂ, 
ಇವರುಗಳ ವ್ಯತ್ಯಾಸವನ್ನೂ ಕ್ಷೇತ್ರಜ್ಞ, ನು ಪ್ರ ಕತ್ತಿಯ ಬಂಧನ 
ದಿಂದ ಬಿಡಲ್ಪಡುವುವನ್ನೂ ಮತ್ತು ದೇವಮನುಷ್ಯಾದಿ ರೂಪ 
ವಾಗಿ ವಿಕಾರಸಟ್ಟರುವಂಥಾ ಪ್ರಕೃತಿಯ ದಿಶೆಯಿಂದ 
ಬಿಡಲ್ಪಡಲು ಉಪಾಯವಾದ ಅಮಾನಿತ್ವಾದಿಗಳನ್ನೂ ಯಾರು 


ವಿವೇಕಜ್ಞಾನವೆಂಬ ಕಣ್ಣಿನಿಂದ ತಿಳಿಯುತ್ತಾರೆಯೋ ಅವರು 


ಗಳು ಪ್ರಕೃತಿಬಂಧನದಿಂದ ಬಿಡಲ್ಪಟ್ಟವರಾಗಿ, ತಾನೇತಾನಾಗಿ 
ಜ್ಞಾನವೇ ಆಕಾರವಾದಂಥಾ ಶುದ್ಧಪ್ರತ್ಯಗಾತ್ಮಸ್ತಕೂಪವನ್ನು 
ಹೊಂ ದುತ್ತಾ ಥೆ, 


ಮೂರನೆಯ ಅಭಿಸ್ರಾಯೆಷ ಪ್ರಕಾರ ತಾತ್ಪರ್ಯ 


ಕ್ಷೇತ್ರವೆಂದರೆ ಒಟ್ಟು ವಿಶಾಲವಾದ ಜಗತ್ತು ; ಕ್ಷೇತ್ರಜ್ಞ 
ನೆಂದರೆ ಸಗುಣಬ್ರಹ್ಮ ಅಥವ ಪರಮಾತ್ಮ; ಜ್ಞಾನಚನ್ಸುಸಾ 
ಅಂದರೆ ವಿನೇಕಜ್ಞಾನ ; ಭೂತಪ್ರಕೃತಿಮೋಕ್ಷ ಅಂದರೆ ಜೀವಿ 
ಗಳಿಗೆ ಮೋಕ್ಷವನ್ನು ಸಾಧಿಸಿಕೊಡುವ ಯೋಗಸಾಧನಗಳ 
ಅಂದರೆ ಅಮಾನಿತ್ವ, ಅದಂಭಿತ್ವ ಮೊದಲಾದ ಜ್ಞಾನಾಭ್ಯಾಸ 
ಗಳು ; ಪರಂ ಎಂದರೆ ಸಗುಣಬ್ರಹ್ಮನನ್ನು ಎಂದು ಅರ್ಥ, 


ಯಾವೆ ಮನುಷ್ಯರು ಇಲ್ಲಿಯವರೆಗೆ ವಿವರಿಸಿರುವ ಕ್ಷೇತ್ರ 
ವೆಂಬ ಸಮಸ್ಸವಾದ ಜಗತ್ತಿನ ಸ್ವರೂಪವನ್ನೂ, ಕ್ಷೇತ್ರ ಜ್ಞನಾದ 
ಪರಮಾತ್ಮನ ಸ್ವರೂಪವನ್ನೂ ಇವೆರಡರ ವ್ಯತ್ಯಾಸಗಳನ್ನೂ 
ಮೆತ್ತು ಶರೀರಬಂಧನದಲ್ಲಿರುವ ಪ್ರಾಣಿಗಳಿಗೆ ಪ್ರಕೃತಿಬಂಧನ 
ವನ್ನು ಬಿಡಿಸುವುದಕ್ಕೆ ಉಪಾಯವಾದ ಅಮಾನಿತ್ವ, ಅದಂಭಿತ್ವ 
ಮೊದೆಲಾದ ಜ್ಞಾನಾಭ್ಯಾಸಗಳನ್ನೂ ಚೆನ್ನಾಗಿ ಆಲೋಚನೆ 
ಮಾಡಿ ವಿವೇಕಜ್ಞಾನದ ಮೂಲಕ ತಿಳಿದುಕ್ಕೊಳ್ಳುತ್ತಾರೆಯೋ 


10 


ಅವರು ಸಗುಣಬ್ರಹ್ಮನನ್ನು ಅಥವ ಪರಮಾತ್ಮನನ್ನು 
ಪಡೆಯತ್ತಾ ರೆ. 


ಗಮನಿಸಬೇಕಾದ ವಿಷಯೆ 


ಅಮಾಫಿತ್ರ, ಅದಂಭಿತ್ವ, ಅಹಿಂಸೆ ವಜಿಂತಾದ ಜಾ ನಾ 
ಭ್ಯಾಸಗಳಿಂದ ಮನುಷ್ಯನು ತನ್ನ ಸ್ವಾರ್ಥತೆಯನ್ನು ಬಿಡುವನು 
ಮತ್ತು ಇಂದ್ರಿಯ ಸುಖಗಳಿಗೆ ಗುಲಾಮನಾಗುವುದಿಲ್ಲ. 
ಯಾವನು ಇಂದ್ರಿಯಸುಖಾದಿಗಳನ್ನು ತಡೆಗಟ್ಟ, ಸ್ವಾರ್ಥತೆ 
ಯನ್ನು ನಿರ್ಮೂಲಮಾಡುವನೋ ಅವನು ಪ್ರ ಕೃತಿಬಂಧನದಿಂದ 
ಮುಕ್ತನಾಗಿ ಆತ್ಮಸಾಕ್ಷಾತ್ಟಾರವನ್ನು ಪಡೆಯಂತ್ಕಾನೆ,. ಆದರೆ 
ಈ ಜ್ಞಾನಾಭ್ಯಾಸಗಳನ್ನು ಬುದ್ಧಿ ಯಲ್ಲಿ ಮಾತ್ರ ತಿಳಿದರೆ 
ಸಾಲದು ; ಅವುಗಳನ್ನು ನಿತ್ಯಜೀವನದಲ್ಲಿ ಶ್ರದ್ಧೆಯಿಂದ, 
ಉತ್ಸಾಹದಿಂದ, ಜಯಪ್ರದವಾಗಿ ಆಚರಿಸಬೇಕು. ಇಷ್ಟೇ 
ಅಲ್ಲ ಕೇತ್ರಕ್ಷೇತ್ರಜ್ಞನ ಸ್ಪರೂಪಗಳನ್ನೂ ಮತ್ತು ವ್ಯತ್ಯಾಸ 
ಗಳನ್ನೂ ಬುದ್ಧಿಯಲ್ಲಿ ಮಾತ್ರ ತಿಳಿದರೆ ಸಾಲದು ; ಅವರುಗಳ 
ನಿಜಸ್ಪರೂಪದ ಸಾಕ್ಷಾತ್ಕಾರವನ್ನು ಸಡೆಯಬೇಕು, ಇನ್ನೇನು, 
ಅಮಾನಿತ್ವಾದಿ ಜ್ಞಾನಾಭ್ಯಾಸಗಳು ಹೇಗೆ ಆತ್ಮಸಾಕ್ಷಾತ್ಭಾರ 
ವನ್ನು ಉಂಟುಮಾಡುತ್ತವೆ ಎಂಬುದನ್ನೂ ತಿಳಿಯಜೇಕು. 


(Re-printed from Mysore Vysya Patrike 
June 1960) 


M. V. P. PRESS, MYSORE. 


